ಮಾನವಿಕ ಕರ್ಣಾಟಕ 


ಸಂಪುಟ ೧೪ ಸಂಚಿಕೆ ೩ 


ಮೈಸೂರು ವಿಶ್ವವಿದ್ಯಾನಿಲಯ 
ಮೈಸೂರು 
೧೯೮೪ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ ಅನುವಾದಿತ 
ಲೇಖನಗಳನ್ನು «ಮಾನವಿಕ ಕರ್ಣಾಟಕ: ದಲ್ಲಿ ಪ್ರಕಟಿಸಲಾಗುವುದು. ಲೇಖನ 
ಅನುವಾದವಾಗಿದ್ದರೆ ಮೂಲ ಲೇಖಕರ ಮತ್ತು ಲೇಖನದ ಹೆಸರುಗಳನ್ನೂ ಲೇಖನ 
ಆಕರನನ್ನೂ ಸೂಚಿಸಬೇಕಲ್ಲದೆ ಮೂಲ ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನೂ 
ಲೇಖನದೊಂದಿಗೆ ಕಳುಹಿಸಬೇಕು. 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು ; ' 


ಅಥವಾ ಟ್ವಿಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖನದೊಂದಿಗೆ ತಮ್ಮ ಸಂಕ್ಷಿಪ್ತ 
ಪರಿಚಯವನ್ನು ಕಳುಹಿಸಿಕೊಡಬೇಕು. 


೩ ರೇಖನಕ್ಕೆ ಅವಶ್ಯಕವಾದ ಚಿತ್ರಗಳಿದ್ದರೆ ಅದನ್ನು ಚಿತ್ರಕಾರರಿಂದ 
ಇಂಡಿಯನ್‌ ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದು ಸಾಧ್ಯವಾಗದಿದ್ದರೆ 
ಯಾವ್ರೆದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು ; ಅವುಗಳಲ್ಲಿ 
ಬದಲಾವಣೆಗಳೇನಾದರೂ ಅವಕ್ಯವಿದ್ದರೆ ಅವನ್ನೂ ಸೂಚಿಸಬೇಕು. 


೪ ಸ್ವೀಕೃತವಾಗದ ಲೇಖನವನ್ನು ಹಿಂದಕ್ಕೆ ಸಡೆಯಬಯೆಸುವವರು ಈ ಬಗ್ಗೆ 
ತಿಳಿಸಬೇಕಲ್ಲನೆ ಇದಕ್ಕೆ ಸಾಕಷ್ಟು ಅಂಚೆ ಚೀಟಿ ಕಳುಹಿಸಿಕೊಡಬೇಕು. 


೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದರೆ ಮೊದಲೇ ತಿಳಿಸಬೇಕು. ಅದಕ್ಕೆ 
ತಗಲುವ ವೆಚ್ಚವನ್ನು ಲೇಖಕರೇ ವಹಿಸಿಕೊಳ್ಳ ಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕರಿಂದ 
ಬರುವ ವಿಚಾರ ಪ್ರಜೋದಕವಾದ ಪತ್ರಗಳಿಗೆ ಸ್ವಾಗತವುಂಟು. ಇವುಗಳನ್ನು 
ಸ್ರಕಟೆಸುನ, ಬಿಡುವ ಅಥವಾ ಸಣಕ್ಕ ಬದಲಾವಣೆಯೊಂದಿಗೆ ಪ್ರಕಟಿಸುವ ಸ್ವಾತಂತ್ರ p 
ಸಂಪಾದಕರಿಗೆ ಸೇರಿದೆ. 


೭ ಮಾನವಿಕ ನಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ ಪುಸ್ತಕ 


ಗಳೆನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವನರು ಅವುಗಳ ಎರಡೆರಡು ಪ್ರತಿ ಕಳುಹಿಸಿ 
ಕೊಡಬೇಕು. 


೮ ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವನರು 
ಸುವಾದಶರು, ಮಾನವಿಕ ಕರ್ಣಾಟಕ, ಪ್ರಸಾರಂಂಗ್ಯ ಮಾನಸಗಂಗೋತ್ರಿ, 
ವಮ್ಚೆಸೂರು-೭೦ ೦೦೬ ಎಂಬ ವಿಳಾಸಕ್ಕೆ ಕಳುಹಿಸಬೇಕು, 


ಶ್ಯ 


ಮಾನವಿಕ ಕರ್ಣಾಟಕ 


ಸಂಪುಟಿ ೧೪ ಸಂಚಿಕೆ ೩ 


೫೫ 


ಮೇ ಸಂಚಿಕೆ 


ಮೈಸೂರು ವಿಶ್ವವಿದ್ಯಾನಿಲಯ 
ಮೈಸೂರು 
೧೯೮೪ 


MANAVIKA KARNATAKA, Kannada quarterly of the 
University of Mysore, Volume 14, Number3, May 1984 
Edited by Dr. B.K. Gururaja Rao and Dr. C.K. Renukarya 


All Rights Reserved 


ಪ್ರಧಾನ ಸಂಪಾದೆಕರು 
~~ 


ಡಾ. ಹಾ. ಮಾ. ನಾಯಕ 


ಸಂಪಾದಕರು 


ಡಾ|| ಬಿ.ಕೆ. ಗುರುರಾಜ ರಾವ್‌ 
ಡಾ|| ಸಿ.ಕೆ. ರೇಣುಕಾರ್ಯ 


ಪ್ರಕಾಶಕರು 
ಕೆ. ಟ. ನೀರಪ್ಪ 


ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು ಪಿಶ್ವನಿದ್ಯಾನಿಲಯ, ಮೈಸೂರು-೬ 


ಮುದ್ರಕರು 


ಶ್ರೀಲಕ್ಷ್ಮೀ ಮುದ್ರಣಾಲಯ, ರವೆ ಬೀದಿ, 2 ನೇ ಕ್ರಾಸ್‌, ಮೈಸೂರು - } 


೨ 


ಲೃ 


೧೦ 


೧.೨ 


೧೩. 


೧೪ 


ವಿಷಯ ಸೂಚಿ 
ಪುಟ 


೨ 
ಅರ್ಥಶಾಸ್ತ್ರದ ನೊಬೆಲ್‌ ಪ್ರಶಸ್ತಿ 
ವಿಜೇತ ಗೆರಾಲ್ಡ್‌ ಡಿಬ್ಬ್ಯೂ ಸಿ.ಕೆ. ರೇಣುಕಾರ್ಯ ೧ 
ಪ್ರೌಢಶಾಲಾ ತರಬೇತಿ ಶಿಕ್ಷಕರಿಗೆ 
ಕನ್ನಡ ವ್ಯಾಕರಣದಲ್ಲಿ ಸ್ವಯಂ 


ಕಲಿಕಾ ಸಾಮಗ್ರಿಯ ಪರಿಣಾಮ ಕೆ. ಯಶೋಧರ ೩ 
ಬ್ರಾಹ್ಮೀ ' ಎಚ್‌.ಎಂ. ನಾಗರಾಜರಾವ್‌ ೯ 
ಜಾರ್ಜ್‌ ಬಾರ್ಕಲೆ (1685-1753) ಕೆ.ಎಸ್‌. ರಾಮಕೃಷ್ಣ ರಾವ್‌ ೨ಡಿ. 
ಚಾಮುಂಡಿಬೆಟ್ಟದ ದೇವಾಲಯಗಳು ಸಿ. ಮಹಾದೇವ ೨೯ 
ಭಾರತದಲ್ಲಿ ಬ್ರಿಟಿಷರ 19ನೇ ಶತಮಾನದ 

ಕೃಷಿ ಭೂಮಿ ನೀತಿ ಕೆ.ಎಸ್‌. ಶಿವಣ್ಣ ೩೯ ' 


ಹೊಯ್ಸೆಳ ದೊರೆ ವಿನಯಾದಿತ್ಯನ ಎರಡು 
ಪ್ರಾಚೀನ ಶಾಸನಗಳು ; ಕಾಲ ವಿವೇಚನೆ ಸೀತಾರಾಮ ಜಾಗೀರ್‌ದಾರ್‌ ೪೯ 


ಕೊರಗ ಆದಿವಾಸಿ ಸಮಾಜದ ಜೀವನಕ್ರಮ ಎನ್‌. ನಿಂಗಯ್ಯ ೫೩. 
ಹೊಯ್ಸ ಳೆ ಮೂರನೇ ನರಸಿಂಹನ ಕಾಲದ 
ಜನಜೀವನ- ಒಂದು ವಿವೇಚನೆ ಎಂ. ರಾಧಾಸಟೇಲ್‌ ೬೫ 
ಬೇಡರು ಅನ್ನಪೂರ್ಣಾ ಎಂ. ನಾಯಕ್‌ ೭೭ 
ಪ್ರಪಂಚದ ಸಂಕ್ರಿಪ್ತ ಇತಿಹಾಸ ಯಮುನಾಬಾಯಿ ಆರ್‌. ರಾವ್‌ 
೮೫ 
ವಸ್ತು ಕೋಶ 


ಚೀನದಲ್ಲಿ ಹಿಂದೂಧರ್ಮ - ಬಿ.ಕೆ.ಜಿ. 

ಔರಂಗಾಬಾದಿನಲ್ಲಿ ಜರುಗಿದ ಭಾರತೀಯೆ 

ಪುರಾಭಿಲೇಖ ಪರಿಷತ್ತಿನ ಹತ್ತನೇ 

ಅಧಿವೇಶನದ ಸಂಕ್ಷಿಪ್ತ ವರದಿ - 

ಡಾ|| ವೆಂಕಟೇಶ ; ಬದಲಾಗದ ಕಾಡು 

ಗೊಲ್ಲ ಜನಾಂಗ - ಎನ್‌. ನಿಂಗಯ್ಯ ೧೦೭ 
ಪುಸ್ತಕ ವಿಮರ್ಶೆ 

ಪ್ಲೇಟೋನ ಆದರ್ಶ ರಾಜ್ಯ...ಎ.ನಿ.ಎನ್‌. 

ವೇದಕಾಲದ ವಿವಾಹಗಳು. ಎ.ವಿ. ನನ್‌. 

ಹಳ್ಳಿಯ ಬೃಹೆತ್‌ ಯೋಜನೆ - ಎಸ್‌. ನಾಗರಾಜು ೧೧೬ 
ಸಂಪಾದಕೀಯ ೧೧೯ 


ಲ್ನ 


್ಕೌ 


೧೦ 


೧೧ 


೧೨ 


ಈ ಸಂಚಿಕೆಯ ಲೇಖಕರು 


ಸಿ.ಕೆ. ಕೀಣುಕಾರ್ಯ 


ಕ. ಯಶೋಧರ 

ಎಚ್‌.ಎಂ. ನಾಗರಾಜ 
ರಾವ” 

ಕೆ.ಎಸ್‌. ರಾಮಕೃಷ್ಣ ರಾವ್‌ 

ಸಿ. ಮಹಾದೇವ 

ಕೆ.ಎಸ್‌. ಶಿವಣ್ಣ 


ಸೀತಾರಾಮ 
ಜಾಗೀರ" ದಾರ್‌ 


ಅರ್ಥಶಾಸ್ತ್ರ ಪ್ರವಾಚಕರು, ಮಾನಸ ಗಂಗೋತ್ರಿ, 
ಮೈಸೂರು. ೬. 

ಮಾನವಿಕ ಕರ್ಣಾಟಕದ ಸಂಪಾದಕರೆತ 
ಅಧ್ಯಾಪಕಿ, ಶಿಕ್ಷಣ ವಿಭಾಗ, ಮಾನಸ ಗಂಗೋತ್ರಿ, 
ಮೈ ಸೂರು. ೬. 

ಸಹಾಯಕ ಸಂಶೋಧಕರು, ಎಪಿಗ್ರಾಫಿಯ 
ಕರ್ನಾಟಕಾ ಪುನರ್ಮುದ್ರಣ ಯೋಜನೆ, ಕನ್ನಡ 
ಅಧ್ಯಯನ ಸಂಸ್ಥೆ, ಮಾನಸ ಗಂಗೋತ್ರಿ, 

ಮ್ಫೆ ಸೂರು- ೬. 

ನಿವೃತ್ತ ತತ್ತ್ವ ಪ್ರಾಧ್ಯಾಪಕರು, ೩೬, ೧ನೇ 
ಮುಖ್ಯರಸ್ತೆ, ಚ ಒಪುರೆಂ, ಮೈ ಸೂರು.೧೨ 
ಸಂಶೋಧನಾ ವಿದ್ಯಾರ್ಥಿ, ಪ್ರಾಚೀನ ಇತಿಹಾಸ 
ವಿಭಾಗ, ಮಾನಸ ಗಂಗೋತ್ರಿ, ಮೈ ಸೂರು. ೬. 
ಇತಿಹಾಸ ಪ್ರವಾಚಕರು, ಮಾನ ನಸ ಗಂಗೋತ್ರಿ, 
ಮ್ಸೆ ಸೂರು. ೬. 

ಸಹಾಯಕ ಸಂಶೋಧಕರು, ಎಪಿಗ್ರಾಫಿಯ 
ಕರ್ನಾಟಕಾ ಪುನರ್ಮುದ್ರಣ ಯೋಜನೆ, ಕನ್ನಡ 
ಟಾ ಸಂಸ್ಥೆ ತೆ ಮಾನಸ ಗಂಗೋತ್ರಿ, 


ಎನ್‌. ನಿಂಗಯ್ಯ 
ಎಂ. ರಾಧಾಸಟೇಲ್‌ 


ಅನ್ನ ಪೂರ್ಣಾ 
ಎಂ. ನಾಯಕ್‌ 
ಯೆಮುನಾಬಾಯಿ 
ಆರ್‌. ರಾವ್‌ 
ಬಿ. ಕೆ. ಜಿ. 
(ಡಾ|| ಬಿ.ಕೆ. ಗುರುರಾಜ 
ರಾವ್‌ ) 


ಅಧ್ಯಾಸ ಪಕೆರು ಮಾನನೆ ಶಾಸ್ತ್ರ ವಿಢಾಸ್ಯ ಮಾನಸ 
ಗಂಗೋತ್ರಿ ) ಮೈಸೂರು-೬. 

ಅಧ್ಯಾಪಕಿ ಪ್ರಾಚೀನ ಇತಿಹಾಸ ವಿಭಾಗ, 
ಮಾನಸ ಗಂಗೋತ್ರಿ, ಮೈಸೂರು ೬ 

ಅಧ್ಯಾನಕಿ, ಮಾನವ ಶಾಸ್ತ್ರ ವಿಭಾಗ, 

ಮಾನಸ ಗಂಗೋತ್ರಿ, ಮೈಸೂರು. ೬ 

ಶ್ರೀ, ೪೦೯, ೧೨ನೇ ಮುಖ್ಯರಸ್ತೆ » ಸೆರೆಸ್ತೃತಿಪುರಂ; 
ಮೆ 'ಸೂರು- ೬ . 

ಪ್ರಾ ಚೀನ ಇತಿಹಾಸ ಪ್ರವಾಚಕರು, ಮಾನಸ 
ಗಂಗೋತ್ರಿ, ಮೈಸೂರು. ೬. ನ 

ಮಾನನಿಕ ಕರ್ಣಾಟಕದ ಸಂಪಾದಕರು 


6 ಎಷ್ಟು ಸೀಲು ನಾ ಮಾಯಿ 0 


೧೩ ವೆಂಕಬೇಶ 
೧೪ ಎನ". ನಿಂಗಯ್ಯ 
೧೫ ಎ. ವಿ. ಎನ್‌. 


೧೬ ಎಸ್‌. ನಾಗರಾಜು 


11 
ಸಹಾಯಕ ಶಾಸನ ತಜ್ಞ ರು, ಭಾರತೀಯ 
ಪುರಾತತ್ವ ಸರ್ವೇಕ್ಷಣ ಇಲಾಖೆ, ಮೈ ಸೂರು-.೫. 
ಅಧ್ಯಾಪಕರು, ಮಾನವ ಶಾಸ್ತ್ರ ವಿಭಾಗ, 
ಮಾನಸ ಗಂಗೋತ್ರಿ; ಮೈಸೂರು..೬. 
ಪ್ರಾಚೀನ ಇತಿಹಾಸ ಪ್ರಾಧ್ಯಾಸಕರು, 
ಮಾನಸ ಗಂಗೋತ್ರಿ, ಮ್ಬೆಸೂರು...೬. 
ಅರ್ಥಶಾಸ್ತ್ರ ಪ್ರವಾಚಕರು, ಮಾನಸ ಗಂಗೋತ್ರಿ, 
ಮ್ಳೆ ಸೂರು. ೬. 


ಸಿ. ಕೆ. ರೇಣುಕಾರ್ಯ 


ಅರ್ಥಶಾಸ್ತ್ರದ ನೊಬೆಲ್‌ ಪ್ರಶಸ್ತಿ ವಿಜೇತ 
ಗೆರಾರ್‌ ಡಿಬೂ 
ಡಿ ಆಶಿ 


1983ರ ಅರ್ಥಶಾಸ್ತ್ರ ದ ನೊಬೆಲ್‌ ಪ್ರಶಸ್ತಿ ಅಮೆರಿಕೆಯೆ ಕಾ ಲಿಫೋರ್ನಿಯಾ 
-ವಿಶ್ವನಿದ್ಯಾನಿಲಯದ ಅರ್ಥ ಶಾಸ್ತ್ರ ಹಾಗೂ ಇ ತತ್ತ ದ ವ ಗೆರಾರ್ಡ್‌ 
ಡಿಬ್ರ್ಯ್ಯೂರವರ ಪ ಪಾಲಾಗಿದೆ. 1969ರಲ್ಲಿ ಪಾ ್ರರಂಭವಾದ ಅರ್ಥಶಾಸ್ತ್ರ ದ ನೊಬೆಲ್‌ 
ಪ್ರಶಸ್ತಿಯನ್ನು ಸಡೆಯುತ್ತಿರುವವರಲ್ಲಿ ಡಿಬ್ರೂ 12ನೆಯ ಅಮೆರಿಕನ್ನರು. 

63 ವರ್ಷ ವಯಸ್ಸಿನ ಡಿಬ್ರ್ರ್ಯೂ 1921ರಲ್ಲಿ ಫ್ರಾನ್ಸ್‌ನಲ್ಲಿ ಜನಿಸಿದರು. 
1956ರಲ್ಲಿ ಪ್ಯಾರಿಸ್‌ ವಿಶ್ವ  ವಿದ್ಯಾನಿಲಯದಿಂದ ಡಾಕ್ಟೆ ರೇಟ್‌ ಪದವಿಯನ್ನು ಗಳಿಸಿದರು. 
1950 ಮತ್ತು 1955ರ ನಡುವೆ ಚಿಕಾಗೋ ವಿಸ್ಟ ವಿದ್ಯಾನಿಲಯದ ಕೌಲ್ಸ್‌ ಸಮಿತಿ 
ಯಲ್ಲಿ ಸಂಶೋಧೆನ ಸಹಾಯೆಕರಾಗಿದ್ದರು. ನಂತರೆ 1955 ಮತು, 60ರ ನಡುನೆ 
ಯೇಲ್‌ ವಿಶ್ರ ರಸಾ“ ಸಹಾಯಕ ಪ್ರಾಧ್ಯಾಪಕರಾಗಿದ್ದ ರು. 1960 ಮತು, 
61ರ ನಡುವೆ “ಸ್ಪಾ 00 ಸ್ಪಡಿ ಸೆಂಟಿರ್‌ ಫಾರ್‌ ಅಡ್‌ ವಾನ್ಸ್‌ಡ್‌ ಸ್ಥ ಸ್ಟಡಿ 
ಇನ್‌ ಬಿಹೆವಿರಲ್‌ ಸೈನ್‌ಸ್‌?ನಲ್ಲಿ ಫೆಲೋ ಆಗಿದ್ದರು. 1962ರಲ್ಲಿ ಕ್ಯಾಲಿಫೋರ್ನಿಯಾ 
ವಿಶ್ವವಿದ್ಯಾ ರಪಣ ಅರ್ಥಶಾಸ್ತ್ರವನ್ನು , ಬೋಧಿಸಲು ಪ್ರಾರಂಭಿಸಿದರು. ನಂತರ 

ಫ್‌ 197562 ಗಣಿತಶಾಸ್ತ್ರದ ಜು $3 ಸಕೆರಾದರು. 1982ರಲ್ಲಿ ಅಮೆರಿಕನ್‌ 
ಎಕೆನಾಮಿಕ್‌ A ಅವರನ್ನು ಅತ್ಯಂತ ಮೇಧಾವಿ ಅರ್ಥನಿಜ್ಞಾ ನಿಯೆಂದು 
ಗುರುತಿಸಿತು. 

ಬಂಡೆವಾಳಷಾಹಿ ಅರ್ಥ ವ್ಯವಸ್ಥೆ ಯಲ್ಲಿನ ಸ್ಪರ್ಧಾತ್ಮ ಕ ಸಮತೋಲನ ನಿರ್ಧಾರಕ 
ನ ಬ ಗಣಿತೀಯೆ ಮಾದರಿಗಳನ್ನು ಅಭಿವೃ ದ್ಧಿ ಪಡಿಸಿರುವುದರಲ್ಲಿ ಡಿಬ್ರಾ 
ರವರ ಸಾಧನೆ ಅದ್ವಿ ತೀಯವಾದುದು. ಸ್ಪರ್ಧಾತ್ಮ ಕ ಅರ್ಥವ್ಯವಸ್ಥೆ ಯಲ್ಲಿ ಆರ್ಥಿಕ ಚಲ 
ಗಳು ಯ್‌ ೫000 ಹೇಗೆ ಸಮತೋಲನವನ್ನು ಮುಟ್ಟುತ್ತವೆ 
ಎಂಬುದರ ಬಗ್ಗೆ ಪ್ರಾ ್ರಾರಂಭಿಕ ವ್ಯವಸ್ಥಿ ತ ಮಾದರಿಯನ್ನು ಅಭಿವೃದ್ಧಿ ಸಡಿಸಬಿವನು "ಅರ್ಥ 
ಶಾಸ್ತ್ರದ ಫಿತಾನುಹನಾದ ಆಡಂಸ್ಮಿ 3” (1976). ಇದಕ್ಕೆ ಸ್ಕಿ ಸತ್‌, ಸ, ನರ್ಧಾತ್ಮ ಕ ಅರ್ಥ 


l 


೨ ಮಾನವಿಕೆ ಕರ್ಣಾಟಕ 


ವ್ಯವಸ್ಥೆ ಯಲ್ಲಿ ಸರಕು ಮತ್ತು ಸೇವೆಗಳ ಬೇಡಿಕೆ ಮತ್ತು ನೀಡಿಕೆಗಳು ಹೇಗೆ ಅರ್ಥ 


ವ್ಯವಸ್ಥೆಯ ಸಮತೋಲನವನ್ನು ಕಾಯ್ದು ಕೊಳ್ಳುತ್ತ ವೆ ಎಂಬುದನ್ನು ನಿವರಣಾತ್ಮಕವಾಗಿ h 


ಉದ್ದ )ಂಧೆವಾದ “ರಾಷ್ಟ್ರಗಳೆ ಸಂಪತ್ತು” ಗ್ರಂಥದಲ್ಲಿ ಚರ್ಚಿಸಿದ. ಮುಂದೆ 
ವಾಲ್‌ರಾ ಗಣಿತೀಯವಾಗಿ ಮಾರುಕಟ್ಟೆಯ ಸಾರ್ವತ್ರಿಕ ಸಮತೋಲನ ಮಾದರಿ 
ಯನ್ನು ಅಭಿವೃದ್ಧಿ ನಡಿಸಿದ, ಡಿಬ್ರ್ಯ್ಯೂ ಈ ಸಿದ್ಧಾಂತಗಳಿಗೆ ಗಣಿತೀಯ ಬೆಂಒಲವನ್ನು 
ಒದಗಿಸಿದ. ಈ ಬಗ್ಗೆ ಡಿಬ್ಬ್ಯ್ಯೂವಿನ ಗ್ರಂಥಗಳಾದ “ಥಿಯರಿ ಆಫ್‌ ವ್ಯಾಲ್ಯೂ? 
"ಎಕ್ಸಿಸ್‌ಬೆನ್ಸ್‌ ಆಫ್‌ ಈಕ್ವೆಲಿಬ್ರಿಯಂ ಫಾರ್‌ ಎ ಕಾಂಪಿಟಓವ್‌ ಎಕಾನಮಿ? ಬಹಳ 
ಮುಖ್ಯವಾದವು. ಇತ್ತೀಚೆಗೆ ಅಂದರೆ 1983ರಲ್ಲಿ ಡಿಬ್ರ್ಯೂನಿನ “ಮಾಥಮಾಟಕಲ್‌ 
ಎಕನಾಮಿಕ್ಸ್‌, ಟ್ವೆಂಟಿ ನೇಪರ್ಸ್‌ ಆಫ್‌ ಗೆರಾರ್ಡ್‌ ಡಿಬ್ರ್ಯೂ ಪ್ರಕಟವಾಗಿವೆ. 

ಡಿಬ್ರ್ಯೂ ಅಭಿವೃದ್ಧಿ ಪಡಿಸಿರುವ ಗಣಿತೀಯ ಮಾದರಿಗಳನ್ನು ಅರ್ಥವ್ಯವಸ್ಥೆಯ 
ಅಂಶಲಕ್ಷ್ಮಿ ಮಾರುಕಟ್ಟೆ ಸಮತೋಲನ ವಿಶ್ಲೇಷಣೆಗೆ ವ್ಯಾಸಕವಾಗಿ ಬಳಸಲಾಗಿದೆ. ವಿಶ್ವ 
ಬ್ಯಾಂಕ್‌ ಸಹ ಡಿಬ್ರ್ಯೂನಿನ ಮಾದರಿಗಳನ್ನಾಧೆರಿಸ್ಸಿ ವಿವಿಧ ಅರ್ಥವ್ಯವಸ್ಥೆಗಳಲ್ಲಿನ 
ಆರ್ಥಿಕ ಅಭಿವೃದ್ಧಿಗಳನ್ನು ಅಧ್ಯಯನಮಾಡಿದೆ. ಡಿಬ್ರೂ ನಿಗೆ ದೊರೆತಿರುವ ಈ 
ಸನ್ಮಾನ ಅರ್ಥಶಾಸ್ತ್ರದಲ್ಲಿ ವ್ಯಾಸಕವಾಗಿ ಬೆಳೆಯುತ್ತಿರುವ ಗಣಿತಶಾಸ್ತ್ರದ ಪ್ರಾಮುಖ್ಯತೆ 
ಯನ್ನೇ ಎತ್ತಿ ಹಿಡಿಯುತ್ತದೆ, 


ತನ್ನ 


ಎ. 000 — 


“ಹಂದಿಯ ಬೆಲೆ ಹೆಚ್ಚು ಏಕೆ ಗೊತ್ತೆ ಆದು ಬೃಹತ್‌ ಗಾತ್ರದ್ದು. ಮತ್ತು ಅದು 
ತಿನ್ನುವ ಧಾನ್ಯದ ಬೆರೆ ಹೆಚ್ಚು, ಅದಕ್ಕೆ, ಧಾನ್ಯದ ಬೆಲೆ ಏಕೆ ಹೆಚ್ಚು ? ಏಕೆಂದರೆ 
ಅದನ್ನು ಬೆಳೆಯುವ ಜಮೀನಿನ ಬೆಲೆ ಹೆಚ್ಚು, ಹಾಗಾದರೆ ಜನೀನಿನ ಬೆರೆ ಏಕೆ 
ಹೆಚ್ಚು ? ಏಕೆಂದರೆ ಅದು ಹೆಚ್ಚು ಬೆರೆ ಬಾಳುವ ಧಾನ್ಯವನ್ನು ಸೃಷ್ಟಿಸುತ್ತದೆ. ಮತ್ತು 
ಆ ಧಾನ್ಯ ಹೆಚ್ಚು ಬೆರೆ ಬಾಳುವ ಹಂದಿಯನ್ನು ಸಾಕುತ್ತದೆ ; ಅದಕ್ಕಾಗಿ? ಭಿ 


ಹೆಚ್‌.ಜೆ. ದಾವೆನ್‌ಪೋರ್ಟ್‌ 


ಕೆ, ಯಶೋಧರ 


ಪ್ರೌಢಶಾಲಾ ತರಬೇತಿ ಶಿಕ್ಷಕರಿಗೆ ಕನ್ನಡ 
ವ್ಯಾಕರಣದಲ್ಲಿ ಸ್ವಯಂಕಲಿಕಾ ಸಾಮಗ್ರಿಯ 
ಪರಿಣಾಮ 


ಸಂಯೋಜಿತ ಕಲಿಕಾಸಾಮಗ್ರಿ ಯನ್ನು ಸಾಮಾನ್ಯ ಬೋಧನಾ ಕಾರ್ಯಕ್ರಮ 
ದಲ್ಲಿ, ಕಲಿಕೆಯನ್ನು ಶ್ರೀಮಂತಗೊಳಿಸುವ ಕಾರ್ಯಕ್ರ ಮದಲ್ಲಿ ಹಾಗೂ ಪರಿಹಾರಾತ್ಮಕ 
ಕಾರ್ಯಕ್ರಮದಲ್ಲಿ ಸ್ವಯಂಕಲಿಕಾ ಸಾಧನವಾಗಿ ಉಪಯೋಗಿಸಬಹುದೆಂಬುದಾಗಿ 
ಅನೇಕ ಸಂಶೋಧನಾ ಅಧ್ಯಯನಗಳಿಂದ ದೃಢಪಡಿಸಲಾಗಿದೆ. ಬ್ಲೈತ್‌(1960:) 
ಡೇವಿಸ್‌ (1961), ಹಾಲ್ಬೆಂಡ್‌ (1961) ಶರ್ಮಾ (1966); ಕುಲಕರ್ಣಿ ಮತ್ತು 
ಮಾಲಿಕ್‌ (1967), ಷಾ (1969)--ಇವರ ತೌಲನಿಕ ಅಧ್ಯಯನಗಳಿಂದ ಸಂಯೋ 
ಜಿತ ಕಲಿಕಾ ಸಾಮಗ್ರಿಯ ಬಳಕೆಯು ಸಾಂಪ್ರದಾಯಿಕ ಬೋಧನಾಕ್ರಮಕ್ಕಿಂತ 
ಉತ್ತಮ ಬೋಧನಾಕ್ರಮವಾಗಿ, ಉನ್ನತ ಗಳಿಕೆಯನ್ನುಂಟುಮಾಡುವಲ್ಲಿ ಪರಿಣಾಮ 
ಕಾರಿಯಾಗಿದೆ. ಎಂದು ತಿಳಿದು ಬಂದಿನೆ. ಸಂಯೋಜಿತ ಕಲಿಕಾ ಸಾಮಗ್ರಿಯು ಸ್ವಯಂ 
ಅಧ್ಯಯನಕ್ಕೆ ಹಾಗೂ ನಿವಾರಡೋಪಾಯಕ ಬೋಧನೆಗೆ ಉಪಯುಕ್ತ ಸಾಧನವಾಗಿದೆ 
ಎಂಬುದನ್ನು ಗಿಬ್ಬನ” (1960); ಮತ್ತು ಜೋಷಿ (1972) ಅವರಿಂದ ದೃಢೀಕರಿಸಲಾ 
ಗಿದೆ. S1E ಗುಜರಾತ್‌ (1970) ಅಧ್ಯಯನದಿಂದ ನಿಷಯದ ಅತಿಸೂಕ್ಷ್ಮ ನಿಶ್ಲೇಷಣೆ 
ಯಿಂದಾಗಿ ಸುಲಭವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದರಿಂದ ಸಂಯೋಜಿತ 
ಕಲಿಕಾ ಸಾಮಗ್ರಿ ಬೋಧಕರಿಗೆ ಪ್ರಯೋಜನಕಾರಿಯಾಗಿದೆ ಎಂಬುದು ತಿಳಿದುಬಂದಿದೆ. 
ಮೀರತ್‌ ನಿಶ್ಚವಿದ್ಯಾನಿಲಯ ಹಾಗೂ ಬರೋಡ ಎಂ. ಎಸ್‌. ವಿಶ್ವವಿದ್ಯಾನಿಲಯ 
ಗಳಿಂದ ಕ್ರಮವಾಗಿ ಶಿಕ್ಷಣದಲ್ಲಿ ತತ್ವಶಾಸ್ತ್ರ ಹಾಗೂ ಶೈಕ್ಷಣಿಕ ವತೌಲ್ಯಮಾಪನದ ಸರಿ 
ಕಲ್ಪನೆಯ ಬಗೆಗೆ ತರಬೇತಿ ಶಿಕ್ಷಕರಿಗಾಗಿ ಸಂಯೋಜಿತ ಸಶ್ಯಪುಸ್ತಕವನ್ನು ತಯಾರಿಸ 
ಲಾಗಿದೆ. ಇನ್ನೂ ಕೆಲವಾರು ಪಠ್ಯೆವಿಷಯಗಳಲ್ಲಿ ಸಂಯೋಜಿತ ಕಲಿಕಾಸಾಮಗ್ರಿಯ 
ತಯಾರಿ ಮುಂದುವರಿಯುತ್ತಲಿರುವುದು ಗಮನಾರ್ಹವಾಗಿದೆ. 


ಮಾನನಿಕ ಕರ್ಕಾಟಕ 


ಬೋದಧಕನು ತಾನು ಬೋಧಿಸಬೇಕಾದ ವಿಷಯದಲ್ಲಿ ಪಾಂಡಿತ್ಯ ಪಡೆದಿರ 


ಬೇಕಾದುದು ಪರಿಣಾಮಕಾರಿ ಬೋಧನೆಗೆ ಅಗತ್ಯವಾ ಾದ ಅಂಶಗಳೆ ಳೆಲ್ಲೊಂದಾಗಿದೆ. 


ಬೋಧನಾ ವಿಷಯದಲ್ಲಿ ಆಳವಾದ ಫಾಂಡಿತ್ಯವಿಲ್ಲದಿದ್ದರೂ, ಸ್ಪಷ್ಟ ಸರಿಕಲ್ಪ ತೆ ಹಾಗೂ 
ಯಥೋಚಿತ ತಿಳುವಳಿಕೆಯಿರುವುದು ಅತ್ಯಗತ್ಯ. ಅಂತೆಯೇ "ಯಾವನೇ ವಿಷಯ 
ವಿಭಾಗದ ತರಬೇತಿ ಶಿಕ್ಷಕರೇ ಆಗಲೀ ತಮ್ಮ ಬೋಧನಾ ನಿಷಯದಲ್ಲಿ ಯಥೋಚಿತ 
ಜಾನ ಪಡೆದಿರಬೇಕಾದುದು ಅನಿವಾರ್ಯ. ಆದರೆ ಇತ್ತಿ ಚೆಗೆ ಕನ್ನ ಡೆ ಬೋಧನಾ 
ಸದೆ ತಿಯನ್ನು ಐಚ್ಛಿಕವಾಗಿ ಆಯ್ಕೆ ಮಾಡಿಕೊಂಡಿರುವ ಪೌ ಢಾಭಾ ತರಬೇತಿ 
ಶಿಕ್ಷಣ ಬಹುತೇಕರು ಕನ್ನಡ ವ್ಯಾಕರಣದಲ್ಲಿ ಅನೇಕ ಸರಿಕಲ್ಪನೆಗಳ ಹಾಗೂ ಸೂತ್ರ 
ಗಳ, ನಿಯಮಗಳ ಅಸ್ಪಷ್ಟ ಗೃಹಿಕೆಯಿಂದಾಗಿ ಸ ಪರಿಣಾಮಕಾರಿ `ನೋಧನೆಯಲ್ಲಿ ಕುಂಠಿತ 
ರಾಗುತ್ತಿರುವುದು ಗಮನಾರ್ಹವಾಗಿದೆ. ಅದರಲ್ಲೂ ಹೆಚ್ಚಿ ನ ಸಂಖ್ಯೆ ಯೆ ತರಬೇತಿ ಶಿಕ್ಷಕರು 
ವಿವಿಧ ಸಮಾಸಸದಗಳನ್ನು ಗುರುತಿಸಿ, ವಿಗ್ನ 4 ಹವಾಕೈಮಾಡಿ, "ಸಮಾಸಕಾರ್ಯವನ್ನು 
ಗುರುತಿಸಿ ಆ ಸಮಾಸಗಳನ್ನು ಹೆಸರಿಸಲು ಅಸಮರ್ಥರಾಗಿರುವ್ರೆದು ತ್ನ 
ಇಷ್ಟೇ ಅಲ್ಲದ್ದೆ ಹಲವಾರು ತರಬೇತಿ ಶಿಕ್ಷಕರ, ತರಬೇತಿ ಶಿಕ್ಷಕ- ಬೋಧಕರ ಹಾಗೂ 
ಪ್ರೌಢಶಾಲಾ ಕನ್ನಡ ಬೋಧಕರ ಅಭಿಪ್ರಾಯದ ಮೇರೆಗೆ ಉಕ್ಕಿನ ಕಡಲೆಯೆಂದು ಪರಿ 

ಗಳು ಬರುವ ಕನ್ನಡ ವ್ಯಾಕರಣದಲ್ಲಿ "ಸಮಾಸ ಪ್ರಕರಣ?ವ್ರ ಅತ್ಯಧಿಕ ಕ್ಲಿಷ್ಕತೆಯನ್ನು 
ಹೊಂದಿದ್ದು ಅರ್ಥಮಾಡಿಕೊಳ್ಳ ಲು ಕನ್ನ ಸಾಧ್ಯವಾಗಿಡೆಯೆಂದೂ, ಅಂತೆಯೇ ಜೋಧಾ 
ಹಂತದಲ್ಲಿಯೂ ಮುಗ್ಗ ರಿಸುವಾತಾಗಿದೆ ಯೆಂದೂ ತಿಳಿದುಬಂದಿತು. ಆದ್ದರಿಂದ ಕ್ಲಿಷ್ಟ ಷೃತೆ 
ಯಿಂದ ಕೂಡಿರುವ *ಸಮಾಸ ಪ್ರಕರಣ' ವನ್ನೇ ಆಯ್ಕೆಮಾಡಿಕೊಂಡು, ಜದಿಷ/ ಚ 
ಕಲಿಕಾ ಕ್ರಮದ ನಿಯಮಗಳನ್ನಾಧೆರಿಸಿದ ಸ್ವಯಂ ಕಲಿಕಾ ಸಾಮಗ್ರಿಯನ್ನು ತಯಾರಿಸಿ, 
ತರಬೇತಿ ಶಿಕ್ಷಕರಿಗೆ ವ್ಯಾಕರಣ ತಿಳುವಳಿಕಾಮಟ ಸಿ ದಲ್ಲಿರುವ ಕೊರತೆಯನ್ನು ತುಂಬಲು 
ಸಹಾಯಕವಾದ ಸಾಮಗ್ರಿಯಂತೆ ಉಪಯೋಗಿಸಲು ಪ್ರಯತ್ನಿಸಲಾಯಿತು. ಈ ದಿಸೆ 
ಯಲ್ಲಿ ತಯಾರಿಸಿದ ಸ್ವಯಂಕಲಿಕಾ ಸಾಮಗ್ರಿಯು ಎಷ್ಟರಮಟ್ಟಿಗೆ ಪರಿಣಾಮಕಾರಿ 
ಯಾಗಿದೆ ಎಂಬುದನ್ನು ಅಧ್ಯಯನ ಮಾಡಲು ನಿರ್ಧರಿಸಲಾಯಿತು. 

ಗುರಿಗಳು: ಸರಿಹಾರಾತ್ಮಕ ಬೋಧನಾಕ್ರಮ ಸಾಧನವಾಗಿ ಸ್ವಯೆಂಕಲಿಕಾ 
ಸಾಮಗ್ರಿಯು ಪ್ರೌಢಶಾಲಾ ತರಬೇತಿ ಶಿಕ್ಷಕರಿಗೆ ಎಷ್ಟರಮಟ್ಟಿಗೆ ಸರಿಣಾಮಕಾರಿಯಾಗಿದೆ 
ಎಂಬುದನ್ನು ಗುರುತಿಸುವುದು. 

ಪ್ರಾಕ್ಕಲ್ಪನೆ: ಸ್ವಯಂಕಲಿಕಾ ಸಾಮಗ್ರಿಯು ಸಮಾಸ ಪ್ರಕರಣದಲ್ಲಿಯ 
ತರಬೇತಿ ಶಿಕ್ಷಕರ ಸಾಧನಾ ಮಟ್ಟದಲ್ಲಿ ಮಹತ್ವ ಪೂರ್ಣಗಳಿಕೆ ಸುನ್ನುಂಟು ಮಾಡುತ್ತದೆ. 

ಇತಿಮಿತಿಗಳು: (1) ಕನ್ನಡ ವ್ಯಾಕರಣದಲ್ಲಿ "ಸಮಾಸ ಪ್ರಕರಣಕ್ಕೆ? 
ಮಾತ್ರ ಸ್ವಇಸಿಂ ಕಲಿಕಾ ಸಾಮಗ್ರಿ ಯನ್ನು ತಯಾರಿಸಲಾಗಿದೆ. 

(2) ಈ ಅಧ್ಯಯನಕ್ಕೆ ಶಂಕರಗೌಡ ಶಿಕ್ಷಣ ಕಾಲೇಜಿನ ಕನ್ನಡ ಬೋಧನಾ 
ಪದ್ಧತಿ ವಿಭಾಗದ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆಮಾಡಿಕೊಳ್ಳ ಆಸೆ: 


ಪ್ರೌಢಶಾಲಾ ತರಬೇತಿ ಶಿಕ್ಷಕರಿಗೆ ಕನ್ನಡ ವ್ಯಾಕರಣದಲ್ಲಿ ಸ್ವಯಂಕಲಿಕಾ ಸಾಮಗ್ರಿಯ ಪರಿಣಾಮ 


ಅಧ್ಯಯನಕ್ಕೆ ಅಳವಡಿಸಿದ ಕ್ರಮ : ಮಂಡ್ಯ ನಗರದ ಶಂಕರಗೌಡ ಶಿಕ್ಷಣ 
ಕಾಲೇಜಿನ "ನ್ನ ಡ ಬೋಧನಾ ಪದ್ಧತಿ ವಿಭಾಗದ ಎಲ್ಲಾ ಅಂದರೆ. 38 ತರಬೇತಿ 
ಶಿಕ್ಷಕರನ್ನು ಆಯ್ದೆಮಾಡಿಕೊಂಡು, ಪೂರ್ವ ಪರೀಕ್ಷೆ ಹಾಗೂ ಅಂತಿಮ ಸರೀಕ್ಸಾಕ್ರಮ 
ವನ್ನು ಅಳವಡಿಸಿಕೊಳ್ಳ ಲಾಯಿತು. ಶಿಕ್ಷಣ ಕಾಲೇಜಿನ ಬೋಧನಾ ಕಾರ್ಯಕ್ರಮದಿಂದ 
ತರಬೇತಿ ಶಿಕ್ಷಕರು ಯಾವುವೇ ರೀತಿಯಿಂದಲೂ ಪ್ರಭಾವಿತರಾಗುವ ಮೊದಲೇ ಅಂದರೆ 
ವರ್ಷದ ಆರಂಭದಲ್ಲಿಯೇ ಸಮಾಸ ಪ್ರಕರಣದಲ್ಲಿ ಅವರ ಜ್ಞಾ ನ ಮಟ್ಟ ವನ್ನು ಅಥವಾ 
ಸಾಧನಾ ಮಟ್ಟವನ್ನು ಸರೀಕ್ರಿಸಲು 50 ಅಂಕದ | ಗಂಟಿ. ನಿಷ ವಸ್ತುನಿಷ್ಠ 
ಸಾಧೆನಾ ಪರೀಕ್ಷೆಗುನ್ನು ಪ್ರಯೋಗಿಸಲಾಯಿತು (ಆರಂಭ ಸರೀಕ್ಷೆ-Pretest)- ಈ 
ಪರೀಕ್ಷೆಗೆ ಪೂರ್ವ ತಯಾರಿ ನಡೆಸಲು ತರಬೇತಿ ಶಿಕ್ಷಕರು ವ್ಯಾಕರಣಕ್ಕೆ ಸಂಬಂಧೆಸಟ್ಟಿಂತೆ, 
ಯಾವುದೇ ಪುಸ್ತ ಕವನ್ನೂ ದರೂ ಓದಲು ಅವಕಾಶಕೊಡಲಾಗಿತ್ತು. ಆರಂಭ ಪರೀಕ್ಷೆ 


ಯಿಂದ ನಾಲ್ಗು ವಾರಗಳ ಅವಧಿಯ ನಂತರ (ಸ್ಮರಣ ಶಕಿ,ಯ ಪ್ರಭಾವನನ್ನು ಶಾ 
ಗೊಳಿಸಲು) 38 ತರಬೇತಿ ಶಿಕ್ಷಕರಿಗೂ * ಸಮಾಸ" ಪ್ರಕರಣಕ್ಕೆ? ರಚಿಸಲ್ಪಟ್ಟ ಸ್ವಯಂ 


ಕಲಿಕಾ ಸಾಮಗ್ರಿಯನ್ನು ಒದಗಿಸಿ, ಅಧ್ಯಯನ ಮಾಡಲು ತು, ಹ 
2 ವಾರಗಳ ಅವಧಿಯ ನಂತರ ಆರಂಭ RR ಉನಯೋಗಿಸಿದ್ದ ಅದೇ ಸಾಧನಾ 
ಪರೀಕ್ಷೆಯನ್ನು ಮತ್ತೊಮ್ಮೆ ಸ್ತ ಶ್ರಯೋಗಿಸಲಾಯಿತು (ಅಂತಿಮ ಪರೀಕ್ಷೆ-Post test). 
ಪೂರ್ವೋತ್ತರ ಪರೀಕ್ಷೆಗಳ ತಡರಲ್ಲಿಯ ಇ ಗಳಿಸಿದ ಅಂಕಗಳ ವಿಶ್ಲೇಷಣೆಗಾಗಿ, ಒಂದೇ 
ಗುಂಪಿನ ಮೇಲೆ ಆರಂಭ ಹಾಗೂ ಅಂತಿಮ ಪರೀಕ್ಸಾ en ಹುಧ್ಯಮಾಂ 
ಕಂಡುಬರುವ ವ್ಯತ್ಯಾಸದ ಮಹತ್ವವನ್ನು ನ್ನು ಗುರುತಿಸಬಹುದು «ಟಿ ಸರೀಕ್ಸಾ ಕ್ರಮವನ್ನು 
ಅಳವಡಿಸಿ ಕೊಳ, ಲಾಯಿತು. 

ಫಲಿತಾಂಶಗಳು ಮತ್ತು ಚರ್ಚೆ : ದತ್ತಾಂಶಕ್ಕೆ ಲೆಕ್ಸಾಚಾರ ಮಾಡಿದ 
೪ ಬೆಲೆ 9.93, ಸಟ್ಟಯಲ್ಲಿರುವ ೪ ಬೆಲೆ 2.44 ಕ್ಸಿಂತ (61-37 0-01 ಹೆಂತೆ) 
ಹೆಚ್ಚಾ ಗಿದ್ದುದರಿಂದ ೧. 01 ಹೆಂತದಲ್ಲಿ ಮಹತ್ವ ಪೂರ್ಣವಾಗಿದೆ ಎಂದಾಯಿತು. 
ಅಂತೆಯೇ ಸಂಶೋಧನಾ ಪಾ ್ರಾಕೃಲ್ಪ ) ನೆಯನ್ನು ಪುರಸ್ಪ ಸ್ಫರಿಸಿ, ಆರಂಭ ಸರೀಕ್ಷೆಗಿಂತ ಅಂತಿಮ 
ಪರೀಕ್ಷೆಯ ಸಾಧನಾಮಟ್ಟಿ ಉನ್ಹ ತವಾಗಿದೆ. ಎಂಬುದನ್ನು ಅನುಮೋದಿಸಲಾಯಿತು, 
ಅಂದರೆ ಸ್ವ ಯೆಂಕಲಿಕಾ ಸಾಮಗ್ರಿ ಯನ್ನು SOREN EAE ಕ್ಸ ಗೊಂಡ ಸ್ವ 
ಆಧ್ಯ ಯನದ ಫಲವಾಗಿ (ಸರಿಹಾರಾತ್ಮಕ ಕಾರ್ಯಕ್ರಮ) ಚ 

ಸಾಧನಾಮಟ್ಟ ದಲ್ಲಿ ಮಹತ್ವಪೂರ್ಣ ಗಳಿಕೆಯುಂಬಾಗಿದೆ ಎಂದಾಯಿತು. ಇ ರೀತಿ 

ಕನ್ನಡ ವ್ಯಾಕರಣದ ಇತರ ಪ್ರಕರಣಗಳಲ್ಲಿಂಖಾ ಉತ್ತ ಮವಾದ ಸ್ವಯಂಕಲಿಕಾ 
ಸಾಮಗ್ರಿಯನ್ನು ತಯಾರುಮಾಡಿ ಬಳಸಿಕೊಂಡಲ್ಲಿ ತರಬೇತಿ "ಶಿಕ್ಷಕರ ಸಾಧನಾಮಟ್ಟದಲ್ಲಿ 
ಮಹತ್ಛ ಪೂರ್ಣ ಗಳಿಕೆಯನ್ನು ಸಡೆಯೆಲು ಸಾಧ್ಯವಾಗಬಹುದಿನಿಸುವುದು. 

pi ಕ್ಷೇತ್ರದಲ್ಲಿ ಸರೋಜ ಕ್ಸಿ ಗೊ:ಡವರಲ್ಲಿ ಕೆಲವರಾದ ಬ್ಲೈತ್‌ (1960) 
ಡೇವಿಸ್‌ (1961): "ಕುಲಕರ್ಣಿ ಮತ್ತು ಮಾಲಿಕ್‌ (1969), ಷಾ (1969), 


೬ ಮಾನವಿಕೆ ಕರ್ಣಾಟಕ 


ಶರ್ಮಾ (1966) ದೇಸಾಯಿ (1966)--ಇವರು ಕನಾ Ky FNL, 
ಕೈಗೊಂಡು ಸಾಂಪ್ರದಾಯಿಕ ಬೋಧನಾಕ್ರಮಕ್ಕಿಂತ ಸಂಯೋಜಿತ jake 
ಗ್ರಿಯು ಉತ್ತಮ ಕ್ರಮವಾಗಿದ್ದು, ಉನ್ನತ ಸಾಧನಾಮಟ್ಟಿ ನನ್ನುಂಟುಮಾಡುವಲ್ಲಿ ರಿ 
ಣಾಮಕಾರಿಯಾಗಿದೆ ಎಂಬುದನ್ನು ದೃಢಸಡಿಸಿದ್ದರೆ, ಪ್ರಸ್ತುತ ಅಧ್ಯಯನವನ್ನು ಪರಿ 
ಹಾರಾತ್ಮಕಕಾರ್ಯಕ್ರಮದಲ್ಲಿ ಸಂಯೋಜಿತ ಕಲಿಕಾ ಸಾಮಗ್ರಿಯ ಪರಿಣಾಮವನ್ನು 
ತಿಳಿಯಪಡಿಸುವ ಗಿಬ್ಬನ್‌" (1960) ಮತ್ತು ಜೋಷಿ (1972) ಯನರ ಅಧ್ಯಯನಗಳ 
ಸಾಲಿನಲಿ ಸೇರಿಸಬಹುದಾಗಿದೆ. ಇಡೀ ತರಗತಿಯಲ್ಲಿ ಸಂಯೋಜಿತ ಕಾರ್ಯಕ್ರಮವನ್ನು 
ನಿವಾರಣೋಪಾಯಕ ಕಾರ್ಯಕ್ರಮದಂತೆ ಉಸಯೋಗಿಸಿಕೊಂಡಾಗ ಪರಿಣಾಮಕಾರಿ 
ಕಲಿಕೆಗೆ ಸಹಾಯಕವಾಗಿ, ಉನ್ನತ ಸಾಧನಾಮಟ್ಟ ವನ್ಮುಂಟುಮಾಡುವಲ್ಲಿ ಯಶಸ್ವಿ 
ಯಾಗಿದೆ ಎಂಬುದನ್ನು ಸಮರ್ಥಿಸುತ್ತದೆ. 

ಇದೇ ಸ್ನ ಯಂಕಲಿಕಾ ಸಾಮಗ್ರಿ ಯನ್ನು ಪಯೋಗಿಸಿಕೊಂಡ ತುಲನಾತ್ಮಕ 
ಅಧ್ಯಯನದಲ್ಲಿ, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ "ಸಮಾಸ ಪ್ರಕರಣ'ವನ್ನು ಬೋಧಿಸಲು 
ಉಪಯೋಗಿಸಿದಾಗ ಸಾಂಪ್ರದಾಯಿಕ ಬೋಧನಾಕ್ರಮಕ್ಕಿಂತ ಉತ್ತಮವಾಗಿದ್ದು 
ವಿದ್ಯಾರ್ಥಿಗಳಲ್ಲಿ ಉನ್ನತ ಸಾಧನಾಮಟ್ಟವನ್ನುಂಟುಮಾಡುವುದರಲ್ಲಿ ಪರಿಣಾಮಕಾರಿ 
ಯಾಗಿ ಕಂಡುಬಂದಿರುವುದು ಉಸ್ಲೀ ಖಾರ್ಹವಾಗಿದೆ. ಈ ಸ್ವಯಂಕಲಿಕಾ ಸಾಮಗ್ರಿಯು 
ಪೌಢಶಾಲಾ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಬೋಧನಾಕ್ರಮದಲ್ಲಿ ಪರಿಣಾಮಕಾರಿಯಾಗಿ 
ಬಳಕೆಯಾಗಿದ್ದರೆ, ತರಬೇತಿ ಶಿಕ್ಷಕರಿಗೆ ವ್ಯಾಕರಣ ತಿಳುವಳಿಕಾ ಮಟ್ಟದಲ್ಲಿರುವ ಕೊರತೆ 
ಯನ್ನು ತುಂಬಲು ಸಹಾಯಕವಾದ ಪರಿಹಾರಾತ್ಮಕ ಸಾಧನವಾಗಿ ಪ್ರಯೋಜನಕ್ಕೆ 
ಬಂದಿರುವುದು ಗಮನಾರ್ಹ. 

ಅನುಮಿತಿ: ಈ ಅಧ್ಯಯನದ ಮೇರಿಗೆ ಕೆಳಕಂಡ ತೀರ್ಮಾನವನ್ನು ಕ್ಸ ಗೊಳ್ಳ 
ಲಾಗಿಜೆ- -ಸ್ವಯಂಕಲಿಕಾ ಸಾಮಗ್ರಿಯ ಬಳಕೆ ತರಬೇತಿ ಶಿಕ್ಷಕರ ಸಾಧನಾಮಟ್ಟದಲ್ಲಿ 
ಮಹತ್ವ ಪೂರ್ಣ ಗಳಿಕೆಯನ್ನು ಂಟುಮಾಡಿದೆ. ಅಂದರೆ ಈ ಸ್ವಂಯಂಕಲಿಕಾ 
ಸಾಮಗ್ರಿಯು ತರಬೇತಿ ಶಿಕ್ಷಕರಿಗೆ ವ್ಯಾಕರಣ ಕಲಿಕೆಯಲ್ಲಿ ಕಂಡುಬಂದ ಕೊರತೆಯನ್ನು 
ಪೂರೈಸಲೋಸುಗ ಕೈಗೊಂಡ ಪರಿಹಾರಾತ್ಮಕ ಕಾರ್ಯಕ್ರಮದಲ್ಲಿ ಫಲಪ್ರದ ಸಾಧನ 
ವಾಗಿ ಬಳಸಲ್ಪಟ್ಟ ಕನ್ನಡ ವ್ಯಾಕರಣದ ಪರಿಕಲ್ಪನೆಗಳು ಹಾಗೂ ಸೂತ್ರಗಳ ಸ್ಪಷ್ಟ 
ಗ್ರಹಿಕೆಯನ್ನುಂಟುಮಾಡಲು ಸಹಾಯಕಾರಿಯಾಗಿದೆ. 


BIBLIOGRAPHY 


1. 8000 14. 8. (Ed)—A Survey of Research in Education, 
CABE, M.S. University of Baroda, Baroda 1974. 

2. Blyth J. W.— Teaching Machines & Human beings. 
Educational Record, XLI, April 1960 pp 116-125. 


ಪೌಢಶಾಲಾ ತರಬೇತಿ ಶಿಕ್ಷಕರಿಗೆ ಕನ್ನಡ ವ್ಯಾಕರಣದಲ್ಲಿ ಸ್ವಯಂಕಲಿಕಾ ಸಿತಿಮಗ್ರಿಯ ಪರಿಣಾಮ 


ಪಿ. 


Davis N. H.— A Sccond Teacher, Audio-visual Instruc- 
tion, Vol. VI, 1981, pp 134-135. 

Gibson— Programmed Teaching, Journal of Education, 
Ajmer: Rajasthan, Board of Sec. Edu July 1966 pp 
22-41. 

Joshi ಆ. K.—A Programmed Remedial Course in 
Modern English Usage for the BA. Pre University 
classes, Central Institute of English & Foreign Langu- 
ages, Hyderabad 1972. 

SIE (Gujarat) To find out the effeetiveness of program- 
med learning, Ahmedabad 1970 in Buch M. 8. (Ed)-— 
A survey of Research in Education, CABE, M.S. 
University of Baroda, Baroda 1974. 

KulkarniS S.& Mallick S P.— Correspondence Course 
and Programmed Learning Approach. Journal of the 
Regional College of Edn. Bhopal. Vol 1, No. 3, 1967. 


«ರಾಜಕೀಯ ಸಮಸ್ಯೆಗಳೆಲ್ಲಾ ಶೈಕ್ಷಣಿಕ ಸಮಸ್ಯೆಗಳಾಗುವ ದಿನ ಬಂದೇ ಬರು ೫ 
ತಡೆ. ಅಂತಹ ದಿನ ಈಗ ಇಲ್ಲದಿರಬಹುದು. ಶಿಕ್ಷಣ ಇಂದು ಹಲವು ದೇಶಗಳಲ್ಲಿ ಬೃಹ 
ನಾಕಾಕನಾಗಿ ಸಮಸ್ಯೆಗಳನ್ನು ಎದುರಿಸುತ್ತಿ ಡೆ. ಪ್ರತಿ ಶಿಕ್ಷಣ ಪದ್ಧತಿಯೂ ಸಮಾಜದ 
ಒಂದು ಅವಿಭಾಜ್ಯ ಆಂಗ ; ಅದಕ್ಕೆ ರಾಷ್ಟ್ರೀಯ ಪಾತ್ರವಿರುತ್ತದೆ. ಆದ್ದರಿಂದ ಅದು 
ರಾಜಕೀಯ ಹತೋಟಿಗೆ ಒಳಸಡುತ್ತದೆ. ಶಿಕ್ಷಣದ ಗುರಿ ಮುಖ್ಯವಾಗಿ ಮೂರು : 

ವ್ಯಕ್ತಿ ಮತ್ತು ಗುಂಪುಗಳಿಗೆ ಹೆಚ್ಚಿನ ಪ್ರಮಾಣದ ಜಾಗೃತಿ, ಅನುಭವ ಮತ್ತು ' | 

ಕೌಶಲ್ಯಗಳನ್ನು ದೊರಕಿಸಲು, ಸ್ವಂತ ಮತ್ತು ಸಾಮಾಜಿಕ ಜೀವನ ನಡೆಸಲು | 

ಇದು ಸಹಾಯ ಮಾಡೆಬೇಕು. 


ಎಲ್ಲ ಪೌರಂಗೂ ಮೂಲಭೂತವಾದ ಶಿಕ್ಷಣವನ್ನು ದೊರಕಿಸಲು ಸಾಂಸ್ಕೃತಿಕ ' 


ಆರ್ಥಿಕ ಪುನರ್ನಿರ್ಮಾಣಗೊಳಿಸಲು ಇದು ಆವಶ್ಯಕ. | 
ಪ್ರತಿ ಜನಾಂಗವೂ ತನ್ನ ಸಾಂಸ್ಕೃತಿಕ ಹಿರಿಮೆಯನ್ನು ಉಳಿಸಿ ಬೆಳಸಿ, ಮುಂದಿನ ' 
ಜನಾಂಗಕ್ಕೆ ಸಾಗಿಸಬೇಕಾದುದಕ್ಕಾಗಿ ಇದು ಇರಬೇಕು. 
ಫ್ರೆಡ್‌ರಿಕ” ಸೀಳಿ ' 

ಕ 

| 


ಎಚ್‌. ಎಂ. ನಾಗರಾಜರಾವ್‌ 


“ಬ್ರಾ 


ಯಾವುವೇ ಸಂಸ್ಕೃತಿಯಲ್ಲಿ ಬರೆಹ ನಿರ್ವಹಿಸುವ ಪಾತ್ರ : ಪ್ರಧಾನವಾದುದು. 
ಬರಹೆನೆಂದರೆ “ವ್ಯಕ್ತಿ-ವ್ಯಕ್ತಿ, ನಡುವೆ ಸಂವಹನತೆಗಾಗಿ ಬಳಸುವ ಸಾಂಪ್ರದಾಯಿಕ 
ಚಾಕ್ಷುಷ ವ್ಯವಸ್ಥೆ. ಭಾಷೆ ಶ್ರವಣಾತ್ಮಕ. ಇದು ಚಾಕ್ಷುಷವೂ ಆಗದಿದ್ದರೆ ಇದರ 
ಪ್ರಯೋಜನ ತೀರ ಸೀಮಿತವಾಗುತ್ತದೆ. ಭಾಷೆಯ ಈ ಪರಿಮಿತ ಸ್ವರೂಪ : ಕಳೆದು 
ಅದನ್ನು ಸಾರ್ವಕಾಲಿಕವಾಗಿ ಮಾಡುವುದೇ ಬರಹ. ಭಾಷೆಯ ಮಾಧ್ಯಮ ಧ್ವನಿ, 
ಬರಹದ ಮಾಧ್ಯಮ ಲಿನಿ.” ನಾಗರಿಕತೆಯ ವಿಕಾಸದಲ್ಲಿ ಭಾಷೆಯ . ಉಗಮವನ್ನು 
ಮೊನಲ ಕ್ರಾಂತಿ ಎಂದೂ ಬರಹದ (ಲಿಸಿಯ) ಉಗಮವನ್ನು ಎರಡನೆಯ ಕ್ರಾಂತಿ 
ಎಂದೂ ಪರಿಗಣಿಸಿದೆ. 

ಮಾನವ ಇತಿಹಾಸದಲ್ಲಿ ಲಿಸಿಯೆ ಅನ್ವೇಷಣೆ ಒಂದು ಮಹತ್ಮರೆ ಸಾಧನೆ. ಲಿಪಿ 
ನಾಗರಿಕತೆಯೆ ಮೂಲ. ಭಾಷೆ-ಲಿಪಿಗಳೇ ಮಾನವನನ್ನು ಪ್ರಾಣಿಪ್ರಸಂಚದಿಂದ 
ಬೇರಾಗಿಸುವ ಪ್ರಮುಖ ಸಾಂಸ್ಕೃತಿಕ ವ್ಯತ್ಯಾಸ. ಲಿಪಿ ಜ್ಞಾನಕ್ಕೆ ಮೊದಲ ಮೆಟ್ಟಿಲು ; 
ಅಜ್ಞಾನಕ್ಕೆ ಅನಕ್ತರತೆಯದೇ ಅಡಿಪಾಯ. ಅಪಿ “ಮಾನವನ ಇತಿಹಾಸದ ಅನೇಕ 
ರಸಮಯ ಅಧ್ಯಾಯಗಳನ್ನು ಪರಿಚಯ ಮಾಡಿಕೊಳ್ಳಲು ಅತಿಮುಖ್ಯ ಸಾಧನ.” 
ಮಾನವ ಅಭಿನ್ಯಕ್ತಿಯ ಮೊದಮೊದಲ ಪ್ರಯತ್ನಗಳು ಪ್ರಾಚೀನತರವಾದರೂ 
ನಿರ್ದಿಷ್ಟ ಲಿನಿಗಳ ಉಗಮ ಸುಮಾರು ಆರು ಸಾವಿರ ವರ್ಷಗಳಷ್ಟು ಹಿಂದಿನದೆಂದು ಹೇಳ 
ಲಾಗಿದೆ. : ಸುಮರ್‌, ಈಜಿಪ್ಟ್‌, ಕ್ರೀಟ್‌, ಭಾರತ್ಯ. ಏಷ್ಯಾ ಮೈನರ್‌, ಸಿರಿಯಾ, 
ಚೀನಾ, ಮಧ್ಯ ಅಮೆರಿಕ ಮಂತಾದ ಭೂಭಾಗಗಳಲ್ಲಿ ಪ್ರಾಚೀನ ಲಿಪಿಗಳು ಉಸಲಬ್ಧ 
ವಾಗಿವೆ. “ಪ್ರಸಂಚದ ಪ್ರಾಚೀನತಮ ಲಿಪಿಯು ಚಿತ್ರಲಿಪಿಯಾಗಿದ್ದು ಅತ್ಯಂತ 
ಅರ್ವಾಚೀನ ಲಿಸಿಗಳು ವ್ರರ್ಣಲಿನಿಗಳಾಗಿವೆ. ಈ ಎರಡು ಲಿಪಿಗಳ ಮಧ್ಯೆ ಬೇರೆ ಬೇರೆ 
'ಹೆಂತಗಳೆಲ್ಲಿ ಬೇಕೆ ಜೀಕೆ ಲಿಪಿಗಳು ಕಾಣಿಸಿಕೊಂಡವು.” ಚಿತ್ರಬರಹ, ಭಾವಾತ್ಮಕ ಬರಹ, 
ಧ್ವನ್ಯಾತ್ಮಕ ಬರಹ, ಪದಾತ್ಮಕ ಬರಹ," ಅಕ್ಷರಾತ್ಮಕ ಬರಹ ಮತ್ತು ವರ್ಣಮಾಲಾ 
ತ್ಮಕ ಬರೆಹ ಎಂದು ಆರು ವಿಧವಾಗಿ ಬರಹವನ್ನು ವರ್ಗೀಕರಿಸಿದೆ. 


2 


| 
೧೦ ಮಾನವಿಕ ಕರ್ಣಾಟಕ | 


} 
ಲಿಪಿಗಳಿಗೆ ಧಾರ್ಮಿಕ ಮಹತ್ವ ನೀಡರೋ ಅಥವಾ ನ Ph ಇವಿತ್ರ್ಯದೆ ಪಟ್ಟಿ ಸ್ನ 
ಕಟ್ಟ ತೋ ಅವ್ರೆ ದೇವಸ್ಯ ಸಿ ಎಂದು ಭಾವಿಸಿ ಸಿರುವುದು ಹೆಚ್ಚಿನ ಸಂಸ್ಕ ತಿಗಳಲ್ಲಿ ಕಂಡು | 
ಕ ವೈಶಿಷ್ಟ್ಯ... ನಬೂ ಬ್ಯಾಬಿಕೆ ಕೋರಿಯದ ಜನರ ಪಾಲಿಗೆ ಬಿದಾ ಲ್ಭ ಷ್ಟ 
ಪೋಷಕ ಮತ್ತು ಲಿಸಿಯ ಅನ್ವೇಷಕ. ಅವರಿಗಿಂತ ಹಿಂದಿದ್ದ ಪಟು. | 
ರಿಗೆ ನಿಸಬ ಲಿಪಿ ದೇವತೆ. ಥಾಥ್‌ ಮತ್ತು ಇಸಿಸ್‌ ಈಜಿಸ್ಟಿ ನ ಜನರ ಲಿಪಿಗೆ ಸಂಬಂಧಿಸಿದೆ. | 4 
ದೇವಕೆಗಳು ; ಬರಹ ಈ ಜನರಿಗೆ "ಬೀನವಾಣಿ'. ವಾ ಚಿಚ ಸಂಸ್ಥಾಪಕ ಫೊಹಿ ಅಥವಾ | 
ಚತುರಾಕ್ಷ ಡ್ರಾಗನ್‌ ಮುಖದೆ ತ್ಸಾಂಗ್‌ ಬತ್ತ 'ಚೀನೀ ಲಿಪಿಗೆ ಸಂಬಂಧಿಸಿದೆ ' 
ದೇವತೆಗಳು. ಗ್ರೀಕರ ಪ್ರಕಾರ ಹರ್ಮಿಸ ಲಿಪಿ ದೇವತೆ. ಹೀಬ್ರೂ ಜನರಿಗೆ 
ಮೋಸೆಸ್‌ ಲಿಪಿ ಕರ್ತ; ಇವರ ಪ್ರಕಾರ ಬರಹ ಎರಡು ವಿಧ: ದೇವ ಬರಹ ಮತ್ತು } 
ಮಾನವ ಬರಹ. ಐರಿಷ್‌ ಷೆ ಕಥೆಯೊಂದು ಒಗ್ಗಿಯೊಸ್‌ ಲಿನಿಯೆ ಅಪ್ರೇಷಕೆ ' 
ನೆಂದು ತಿಳಿಸುತ್ತದೆ. ದೇವರೇ ಲಿಪಿಯನ್ನು ಸೃಜಿಸಿದನೊಬುದು ಇಸ್ಲಾಮಿನ ಇಸ್ಟ | 
ದಾಯಿಕ ನಂಬುಗೆ. ಈ ಉದಾಹರಣೆಯ ಪಟ್ಟಿಯನ್ನು ಇನ್ನೂ ಬೆಳೆಸಬಹುದು. 
ಭಾರತೀಯರೂ ಬರಹದ ಮಹತ್ವ ವನ್ನು. pe 7 ಬ್ರಹ್ಮ ಲಿನಿಯನ್ನು 
ಸೃಷ್ಠಿ ಬಸಿದನೆಂಬುದು ಹಿಂದೂ ಸಂಪ್ರೆ ನ pS ನೋಟಕ್ಕೆ ಉತ್ತಮವಾದ | 
ಹ ಅಖಿತ (ಸಾಹಿತ್ಯ )ನನ ಬ್ರಹ್ಮ ನು ಒಂದು ವೇಳೆ ಸೃಷ್ಟಿ ಮಾಡಿರದಿದ್ದ ಕ್ಕಿ ಈ 
ಲೋಕಕ್ಕೆ ಶುಭಗತಿ ಖಾ ಬ ರಲಿಲ್ಲ” ಎಂಬ ನಾರದ ಸ್ಮ ತಿಯ ಹೇಳಿಕೆಯಿಂದ } 
ಬರಹಕ್ಕೆ ನೀಡಿರುವ ಪ್ರಾಧಾನ್ಯ ಮಳೆಯ ದಿ. ''ಪಿಯ ಅಗತ್ಯ ಏಕೆ | 
ಉಂಟಾಯಿತೆಂಬುದನ್ನು ಕುರಿತು ಬೃಹಸ್ಪ ತನ್ನ ವಾರ್ತಿಕದಲ್ಲಿ «ಓಂದು ನಿರ್ದಿಷ್ಟ 
ವಸ್ತುವಿನ ಬಗೆಗೆ ಇರು 5 ನೆನಪು Np. ತಿಂಗಳ ಅವಧಿಯೊಳಗೇ ಮಾಸಿಹೋಗಿ ಭ್ರಾಂತಿ 
ಯಾಗಿಬಿಡುವುದರಿಂದ ಪ್ರಾಚೀನ ಕಾಲದಲ್ಲಿ ಬ್ರಹ್ಮನು ಎಲೆಗಳ ಮೇರೆ ಬಿಡಿಸಿದ ಅಕ್ಷರ 
ಗಳನ್ನು ಸೃಷ್ಟಿಸಿದ? ಎಂದು ಹೇಳಿರುವುದು? ಗಮನೀಯ. ಮಾನವನ ಜ್ಞಾಪ ಸಕ ಶಕ್ತಿಗಿರುವ 
ಮಿತಿಯನ್ನು ಇದು ಸೂಚಿಸುತ್ತದೆ. ವ್ಯ ಕ್ರಿಯಿಂದ ವ್ಯಕ್ತಿಗೆ ಪ್ರಮಾಣ ಭಿನ್ನವಾಗ 
ಬಹುದಾದರೂ ಮಿತಿ ಇದ್ದೇ ಇರುತ್ತದೆ. “ನದೀ ಮುಖದಿಂದ ಹೊರಟು ಸಮುದ್ರ 
ನ್ನ್ನ ಸೇರುವ ಹಾಗೆ ರಿಸಿಯ ಸರಿಯಾದ ಗ್ರಹಿಕೆಯಿಂದ ಅಪಾರ ಸಾಹಿತ್ಯನಿಧಿಯನ್ನು 
ಸೇರುತ್ತೇವೆ? ಎನ್ನುವುದು ಕಾಳಿದಾಸನ ಜೂ | 
ಭಾರತ ವಿವಿಧ ಲಿಪಿ-ಭಾಷೆಗಳ ನಾಡು. ಭಾಷೆ ಲಿಪಿಗಳ ಪ್ರಧಾನಪಾತ್ರ 
ನಮಗೀಗ ಸುವಿದಿತ.. ಈ ದೇಶದ ಬೇರೆ ಬೇಕಿ ಭಾಗಗಳಲ್ಲಿರುವ ಆಧುನಿಕ ಲಿಪಿಗಳ 
ಉಗಮವನ್ನು ಅನ್ವೇಷಿಸಿ ವಿಶ್ಲೇಷಿಸುವುದು ಸ್ವಾರಸ್ಯಕರವಾದ ಕಾರ್ಯ. ಲಿಸಿಶಾಸ್ತ್ರಜ್ಞರ 
ಪ್ರಕಾರ ಪ್ರಾಚೀನ ಕಾಲದಲ್ಲಿ ಭಾರತದಲ್ಲೆಡೆ ಒಂದೇ ಲಿಪಿ ಬಳಕೆಯಲ್ಲಿದ್ದು, ಹಗೆ 
ಇಂದಿನ ಲಿಸಿಗಳೆಲ್ಲ ಬೆಳೆದುಬಂದಿವೆ. ಹಾಗೆ ಪ್ರಾಚೀನ ಕಾಲದಲ್ಲಿದ್ದ ಲಿಪಿಯೆ ಬ್ರಾಹ್ಮೀ. 


ಬ್ರಹ್ಮನಿಂದ ಸೃಷ್ಟಿಯಾದುದೆಂಬ ಸಾಂಪ್ರದಾಯಿಕ ನಂಬುಗೆಯನ್ನು ಬ್ರಾಹ್ಮೀ ಎಂಬ 
ಹೆಸರೇ ಪ ತಿನಿಧಿಸುತ್ತ, ಡೆ. 


{ 
5 


ಬ್ರಾ ಹ್ಮೀ ೧೧ 


ಭಾರತದಲ್ಲಿ ಉಸಲಬ್ಧವಿರುವ ಅತಿಪ್ರಾಚೀನ ಲಿಪಿ ಎಂದರೆ ಆದ್ಯೇತಿಹಾಸ 
ಅವಧಿಗೆ (ಪ್ರೋಟೋ. ಹಿಸ್ಬಾರಿಕ” ಪಿರಿಯಡ್‌) ಸೇರುವ ಸಿಂಧೂ ಲಿಪಿ. ಹಲವಾರು 
ಮುಡ್ರೆಗಳ ಮೇಲೆ ಕಂಡುಬಂದಿರುವ ಈ ಲಿನಿ ಇಂದಿಗೂ ನಿಗೂಢ ರಹಸ್ಯವಾಗಿಯೆ 
ಉಳಿದಿದೆ. ಈಜಿಪ್ಟ್‌ ಮೆಸೊಪೊಟೀನಿಯಾಗಳಲ್ಲಿ ಲಭ್ಯವಾಗಿರುವ ಹಾಗೆ ಅಪಾರ 
ಪ್ರಮಾಣದಲ್ಲಿ ಸಿಂಧೂ ಲಿಪಿ ಲಭ್ಯವಾಗಿಲ್ಲದಿರುವುದೂ ಒಂದು ದೊಡ್ಡ ಕೊರತೆ. ಈ ಲಿಪಿ 
ಯನ್ನು ಓದಲು ಕಳೆದ ಕೆಲವಾರು ದಶಕಗಳಿಂದ ಅನೇಕ ನಿದ್ವಾಂಸರು ಪ್ರಯತ್ನ 
ಪಸ್ಟಿದ್ದರೂ ಸಾಫಲ್ಯ ಸಿದ್ದಿ ಸಿಲ್ಲ, "ಸಫಲ'ವೆನ್ಸಿಸಿಕೊಂಡ ಇತ್ತೀಚಿನ ಸಂಶೋಧನೆಗೆ 
ಕೂಡ ಇನ್ನೂ ಸಾರ್ವತ್ರಿಕ ಮಾನ್ಯತೆ ಲಭಿಸಿಲ್ಲ. 

ಸಿಂಧೂಮುಡ್ರೆಯೆ ಶಾಸನಗಳ ಅನಂತರ ನಮಗೆ ಕಂಡುಬರುವ ಬರಹವೆಂದರೆ 
ಚಾರಿತ್ರಿಕ ಯುಗದ ಅಶೋಕನ ಬ್ರಾಹ್ಮೀ ಶಾಸನಗಳು. ಈ ಎರಡೂ ಲಿಪಿಗಳ ನಡುವಣ 
ಸಹಸ್ರಾರು ವರ್ಷಗಳ ಕಂದರನನ್ನು ವೈದಿಕ ಮತ್ತು ವೈದಿಕೇತರ ಸಾಹಿತ್ಯದಿಂದ ಆರಿಸಿ 
ಕೊಂಡ ಶಬ್ದಸಮುದಾಯದಿಂದ ತುಂಬಿಸುವ ಪ್ರಯತ್ನ ನಡೆದಿದೆಯಾದರೂ ನಿರ್ದಿಷ್ಟವಾದ 
ಪುರಾತತ್ತ್ವ ಆಧಾರಗಳು ಇಲ್ಲನೆಂಬುದನ್ನು ಮುಕ್ತಮನಸ್ಸಿನಿಂದ ಒಪ್ಪಿಕೊಳ್ಳ ಬೇಕಾಗು 
ತ್ತದೆ. ಭಾರತೀಯರಿಗೆ ಪುರಾತನಕಾಲದಿಂದಲೂ ಬರಹದ ಪರಿಚಯ ಇತ್ತೆಂದು ವಾದಿಸ 
ಬಹುದಾದರೂ ಖಚಿತವಾದ ಮತ್ತು ಪ್ರತ್ಯಕ್ಷನಾದ ಸಾಕ್ಸ್ಟ್ಯಾಧಾರಗಳ ಪ್ರಶ್ನೆ ಬಂದಾಗ 
ನಿರುತ್ತರರಾಗಬೇಕಾಗುತ್ತದೆ. ಆದ್ದರಿಂದ ಬರಹದ ಬಗೆಗೆ ವೈದಿಕ ಮತ್ತು ನ್ಸೈದಿಕೇತರ 
ಸಾಹಿತ್ಯದಲ್ಲಿನ, ವಿದ್ವಾಂಸರು ಉಗಸ್ಲೀಖಿಸುವಂಥ, "ಆಧಾರ ಗಳೆಲ್ಲವನ್ನೂ ಕೈಬಿಟ್ಟು 
ಖಚಿತವಾಗಿ ದೊರೆಯುವ ಅಶೋಕನ ಶಾಸನಗಳಲ್ಲಿನ ಬ್ರಾಹ್ಮೀ ಲಿಪಿಯ ಉಗಮದ 
ಬಗೆಗೆ ಇರುವ ವಿವಿಧ ಸಿದ್ಧಾಂತಗಳ ಸ್ಕೂಲ ಮತ್ತು ಸಂಕ್ಷಿನ, ಪರಿಚಯಕ್ಕೆ ಮಾತ್ರ 
ಪ್ರಸುತ ಲೇಖನದ ವ್ಯಾಪ್ತಿ ಸೀಮಿತವಾಗಿದೆ. 

ಬೌದ್ಧ ಗ್ರಂಥ ಲಲಿತನಿಸ್ಮರದಲ್ಲಿ ಬ್ರಾಹ್ಮೀ ಲಿಪಿಯನ್ನು ಕುರಿತ ಸ್ಪಷ್ಟ ಉಸ್ಲೇಖ 
ನಮಗೆ ಕಾಣಸಿಗುತ್ತ ಡೆ: ಈ ಕೃತಿ ಹೆಸರಿಸುವ ಅರನತ್ಪಾಲ್ಯು ಲಿಪಿಗಳಲ್ಲಿ ಬ್ರಾಹ್ಮೀ 
ಮೊದಲನೆಯದು. ಪಣ್ಣವಾಂಗ (ಕ್ರಿ.ಪೂ. 168), ಸಮವಾಯಂಗ (ಕ್ರಿ.ಪೂ. 300) 
ಮುಂತಾದ ಜೈನ ಸೂತ್ರಗಳು ಪ್ರಸ್ತಾ, ನಿಸುವ ಹದಿನೆಂಟು ಲಿಪಿಗಳ ಪಟ್ಟಿಯಲ್ಲಿ ಕೂಡೆ 
ಈ ಲಿಸಿಗೆ ಅಗ್ರಸ್ಥಾನ. ಭಗವತೀ ಸೂತ್ರವು "ಬ್ರಾಹ್ಮೀ ಲಿಪಿಗೆ ನಮನ' (ನಮೋ 
ಭುಭೀಯೆ ಲಿನಿಯೆ) ಎಂದು ಆರಂಭವಾಗುತ್ತದೆ. ಸುಮಾರು ಕ್ರಿ.ಶ. 668ಕ್ಕೆ 
ಸೇರಿದ್ದೆ ನ್ನಲಾದ ಫಾನ”_-ವಾನ್‌-ಸು-ಲಿನ” ಎಂಬ ಚೇನೀ ವಿಶ್ವಕೋಶದಲ್ಲಿ ಬ್ರಾಹ್ಮೀ 
ಹೆಸರಿಸಲ್ಪಟ್ಟಿದ್ದು ಇದನ್ನು ಎಡಗಡೆಯಿಂದ ಬಲಗಡೆಗೆ ಬರೆಯಲಾಗುತ್ತಿತ್ತೆಂದೂ ಹೇಳಿದೆ. 
ಬ್ರಾಹ್ಮೀ ಲಿಸಿಯ ಉಗ್ಲೈೇಖ ಮೊದಲು ಬರುವುದೆಲ್ಲ ವೈದಿಕೇತರ ಸಾಹಿತ್ಯದಲ್ಲಿ ಎಂಬುದು 
.ವಿಚಾರಣೀಯೆ. | 

ಮಧ್ಯಯುಗದ ಹೊತ್ತಿಗೆ ಭಾರತೀಯರು ತೆಮ್ಮ ಪ್ರಾಚೀನ ಲಿಸಿಯನ್ನು: ಓದುವ 
ಕ್ರಮನನ್ನು ಮರೆತುಬಿಟ್ಟಿ ದ್ದರು. ಕ್ರಿ.ಶ. 14ನೆ) ಶತಮಾನದಲ್ಲಿ ಫಿರೋಜ್‌" ಷಾ 


೧೨ ಮಾನವಿಕ ಕರ್ಣಾಟಕ 


ತುಘಲಕ್‌ ಎಂಬ ರಾಜ ತನ್ನ ರಾಜಧಾನಿಖ೫ಾದ ಜೆಹೆಲಿಗೆ ತೊಪ್ರಾ ಮತ್ತು ಮೀರತ್‌ 
ಗಳಿಂದ ಅಶೆ ಕಸ್ತಂಭಗಳನ್ನು ಸಾಗಿಸಿ, ಪಂಡಿತರಿಂದ ಅವುಗಳ ಮೇಲಿನ ಶಾಸನಗಳನ್ನು 
ಓದಿಸುವ ಪ್ರಯತ್ನಗಳನ್ನು ನಡೆಸಿದ್ದ. ಆದರೆ ಆತನ ಪ್ರಯತ್ನ ತ ಫಲ ಸಿಕ್ಕಲಿಲ್ಲ. 
ಅಕ್ಸರನಿಗೂ: ಈ ಸ್ಮಂಭಶಾಸನಗಳ ಬಗೆಗೆ ಆಸಕ್ತಿ ಇದ್ದಿತು. ಶಾಸನಗಳ ಬಗೆಗೆ 
ಸಾಮಾನ್ಯ ಜನ ಮಹಾಭಾರತ-ಭಾಗವತಗಳಿಗೆ ಸಂಬಂಧಿಸಿದ ಜಟ 


ಕಟ್ಟ ಕೊಂಡು ಸಮಾಧಾನ ಕಂಡುಕೊಳ್ಳ ಬೇಕಾಯಿತು. 


ಇಂದ RS 


| ಬು ಚಯ ಚೂ ೩೬ 


1784ರ ಜನವರಿ 15ರಂದು ಅರಂಭವಾದ "ರಾಯಲ್‌ ಏಷ್ಯಾಟಿಕ್‌ ಸೆ ಒಸ್ಸೆಟ 


ಫ್‌ ಬೆಂಗಾಲ್‌? ಎಂಬ ಸಂಸ್ಥೆ ಭಾರತೀಯ ಇತಿಹಾಸ ಸಂಶೋಧನೆಗೆ ಹೊಸ ಚಾಲನೆ 
a ನೀಡಿತು. ಅನೇಕ "ಶಾಸನಲಿನಿಗಳನ್ನು ಓದುವಲ್ಲಿ ಕೆಲವಾರು ವಿದ್ವಾಂಸರು 
ಯಶಸ್ವಿಯಾದರು. ಎಲ್ಲೋರಾ ಗುಹೆಗಳಲ್ಲಿನ ಬ್ರಾಹ್ಮೀ ಶಾಸನಗಳು: ಮೊದಲು 
ನಿದ್ದಾಂಸರ ಆಸಕ್ತಿ ಸೆಳೆದವು. 1795ರಲ್ಲಿ ಸರ್‌ ಚಾರ್ಲ್ಸ್‌ ವೆ)ಲೆಟ್‌ ಎಂಬಾತ ಈ 
ಶಾಸನಗಳ ಪಡಿಯಚ್ಚೆ ಗಳನ್ನು ವಿಲಿಯಂಜೋನ್‌' ನಿಗೆ ಕಳಿಸಿಕೊಟ್ಟ. ಜೋನ್ಸ್‌ 
ಅವನ್ನು ಓದಲು' ವಿಶ್ಫೊರ್ಡ್‌ ಎಂಬ ವಿದ್ವಾಂಸನಿಗೆ ತಲುಪಿಸಿದ. ಸಂಸ್ಕೃತ ಸಂಡಿತ 
ನೊಬ್ಬ ನ ತಪ್ಪು ಮಾರ್ಗದರ್ಶನದಿಂದಾಗಿ ಆತ ಶಾಸನ ಸಡಿಯಚ್ಚು ಗಳನ್ನು ತಪ್ಪುಪಾಠೆ 

ಸಹಿತ ಜೋನ್ಸ್‌ನಿಗೆ ಹಿಂದಿರುಗಿಸಿದ. ಆ ಶಾಸನ ಪಾಠಗಳು ಸಂ ಪೂರ್ಣ ಕಾಲ ಲ್ಪನಿಕ 
ಸಿ ಮುಂದೆ ಗೊತ್ತಾಯಿತು. 


1836ರಲ್ಲಿ ಇಂಡೋ- ಬ್ಯಾಕ್ಟ್ರಿಯನ” ದೊರೆ ಅಗಾಥೊಕ್ಲೀಸ್‌ನ ನಾಣ್ಯಗಳ ' 


ಮೇಲಿನ ಬ್ರಾ ಹ್ಮೀ ಆಲೇಖವನ್ನು ಓದಲು ಲ್ಯಾಸನ್‌ ಎಂಬ ವಿದ್ವಾ ೦ಸನಿಗೆ ಸಾಧ್ಯ 
ವಾಯಿತು. ಆದರ ಈ ಆಲೆ ಖಗ ತೀರ ಚಿಳ್ಕವಾನ್ಪ ರಿಂದ ಕೆಲವ್ರೆ ಅಕ್ಷರಗಳನ್ಟೆ ಓದಲು 
ದೊರೆತವೆ.. ಪೂರ್ಣಪ್ರ ಪ್ರಮಾಣದಲ್ಲಿ ಬ್ಲಾ ತ್ರಹ್ಮೀ ಲಿನಿಯನ್ನು 'ಓದಲು ಸಾಧ್ಯವಾದುದು 
ಕೇನಲುಬ್ರನ್ನೆನಾೆ 1834-35ರಲ್ಲಿ ಅಲಹಾಬಾದ್‌, ರಾಧಿಯಾ : ಮತ್ತು 
ಮಥಿಯಾ ಸ್ತಂಭ ಶಾಸನ ಪಡಿಯಚ್ಚುಗಳನ್ನು ದೆಹಲಿ ಸ್ಪಂಭಕಾಸನದ ಪಡಿಯೆಚ್ಛಿ 
ನೊಂದಿಗೆ ಹೋಲಿಸಿ ನೋಡಿದಾಗ ಎಲ್ಲವೂ ಬ ತಹನ ರ್ರತಿಗಳೆಂಬುದು ಸ್ಥಿರ 
ಸಟ್ಟಿತು. ಈ ಫಲಿತಾಂಶದಿಂದ ಉತ್ತೇಜಿತನಾದ ಆತ ಈ ಶಾಸನಗಳ ಅಕ್ಷರ- ಅಕ್ಷರ 
ಗಳನ್ನು ವಿಂಗಡಿಸಿ ವಿಶ್ಲೇಷಿಸಿದ. ಪ್ರಾಚೀನ ಬ್ರಾಹ್ಮೀ ಮತ್ತು ಗುಸ್ತಲಿನಿಗಳ ನಡುವೆ 
ಇದ್ದ ಸಂಬಂಧೆಸಾತತ್ಯ ಸ್ಥಾನಿತವಾಯಿತು.. ಹಿಂದಿನ ವಿದ್ವಾಂಸರು ಈ ಬ್ರಾಹ್ಮೀ ಲಿಪಿ 


ಯನ್ನು ಗ್ರೀಕ್‌ ಎಂದು ತಪ್ಪಾಗಿ ಭಾವಿಸಿದ್ದರು. ಇದೇ ಕಾಲದಲ್ಲಿ ಫಾದರ್‌ ಜೇಮ್ಸ್‌ 


ಸ್ಟೀವನ್‌ ಸನ್‌ ಎಂಬಾತ ಸಹ ಕೆಲವೆ ಬ್ರಾಹ್ಮೀ ಅಕ್ಷರಗಳನ್ನು ಗುರುತಿಸಿದ್ದ. 

1837ರಲ್ಲಿ ಸಾಂಚಿಯಲ್ಲಿದ್ದ ಹಲವು ಪುಟ್ಟ ಶಾಸನ ಪಡಿಯಚ್ಚು ಗಳನ್ನು ಪ್ರಿನ್ಸೆಪ್‌ 
ಓದಲು ಪ್ರಯತ್ನಿ ್ಲಿಸಿದಾಗ ಪ ಪ್ರತಿಯೊಂದು ಶಾಸನದ ಕೊನೆಯಲ್ಲಿ «ಸ ದಾವ ಹಾಡಿ 
ಈ ಹೊತ್ತಿಗೆ & ಲಿನಿಯ ಭಾಷೆ ಸಂಸ್ಕೃತವಲ್ಲ, ಪ್ರಾಕೃತ ಎಂಬುದೂ ತಿಳಿದಿತ್ತು. 
ಬ್ರಾಹ್ಮೀ 'ವರ್ಣಮಾಲೆಯೊಂದು ರೂಪುಗೊಂಡು, ಅದರಲ್ಲಿ ತಪ್ಪಿ ಹೋಗಿದ್ದ ಆರು ಅಕ್ಷರ 


ಫಾ” 


ಬ್ರಾಹ್ಮೀ ೧೩ 


ಗಳು. "ಇ, ಉ, ಶೃ ಸೈ ಳ' ಮತ್ತು ಗ್ರಿಯರ”ಸನ್‌ ಗಯಾ ಶಾಸನವೊಂದರಲ್ಲಿ 
ಅನ್ವೇಷಿಸಿ "ಅ _ಬ್ಯೂಲರ್‌ನ ಕೃತಿಯಲ್ಲಿ ಪ್ರಕಟವಾದವು.  ಊ' ಮತ್ತು (ಶ್ರ 
ಅಕ್ಷರಗಳನ್ನು ಮೊದಲು ಕನಿಂಗಗಹ್ಯಾನು್‌ ಗುರುತಿಸಿದ್ದ. . "ಷ' ಅಕ್ಷರದ ಒಂದು ರೂಸ 
ವನ್ನು ಸೆನಾರ್ಟ್‌ ಗುರುತಿಸಿದ್ದರೆ ಇನ್ನೊಂದು ರೂಪವನ್ನು ಹೊಯೆರ್ನಲ್‌ ಪತ್ತೆ ಹೆಚ್ಚಿದ್ದ. 
ಬ್ಯೂಲರ್‌ “೪? ಆಕ್ಷರನನ್ನು ಗುರುತಿಸಿದ್ದ. ಬ್ರಾಹ್ಮೀ ಅಕ್ಷರಗಳ ಸಂಪೂರ್ಣ ಮತ್ತು 
ವೈಜ್ಞಾ ನಿಕ ಸಟ್ಟಿಯನ್ನು ಸಿದ್ಧ ಪಡಿಸಿದ ಕೀರ್ತಿ ನಿಶ್ಚಿತವಾಗಿ ಬ್ಯೂಲರ”ಸಿಗೆ ಸಲ್ಲುತ್ತ ದೆ. 

ಬ್ರಾಹ್ಮೀ ಲಿಪಿಯ ಉಗಮವನ್ನು ಕುರಿತು ವಿದ್ವಾಂಸರಲ್ಲಿ ತೀವ್ರ ಭಿನ್ನಾಭಿಪ್ರಾಯ 
ಗಳಿವೆ. ಈ ಲಿಪಿಯನ್ನು ಕಂಡುಹಿಡಿದ ಅನಂತರದ ಸುಮಾರು ಒಂದೂವರೆ ಶತನತಾನ 
ದಲ್ಲಿ ಹತ್ತುಹಲವು ಸಿದ್ಧಾಂತಗಳನ್ನು ಮುಂದಿಡಲಾಗಿದೆ. ಇವುಗಳಲ್ಲಿ ಕೆಲವಂತೂ 
ಬಾಲಿಶವಾದ ಮತ್ತು ಹಾಸ್ಯಾಸ್ಪದ ಸಿದ್ಧಾಂತಗಳಾಗಿದ್ದು ವಿದ್ವಾಂಸರಿಂದ ಮಾನ್ಯ 
ವಾಗದೆ ಮರೆಯಾಗಿವೆ. ಉಳಿದ ಕೆಲವು ಸಿದ್ಧಾಂತಗಳು ವಿದ್ವಾಂಸರ ಪರಿಗಣನೆಗೆ ಪಾತ್ರ 
ವಾಗಿವೆಮಾದರೂ ಈ ವಿಷಯದಲ್ಲಿ ಸರ್ವಸಮ್ಮತ ಸಿದ್ಧಾಂತ ಯಾವುದೂ ಇಲ್ಲ 
ಎಂಬುದನ್ನು ಮರೆಯುವಂತಿಲ್ಲ. 

ಬ್ರಾಹ್ಮೀ ಲಿಪಿಯ ಉಗಮದ ಬಗೆಗೆ ಇರುವ ವಿನಿಧ ಸಿದ್ಧಾಂತಗಳನ್ನು ಸ್ಥೂಲವಾಗಿ 
ಎರಡು ಗುಂಪುಗಳಾಗಿ ವಿಂಗಡಿಸಿ ಪರಿಶೀಲಿಸಬಹುದು : 


(1) ಬ್ರಾಹ್ಮೀ ಲಿಪಿ ನಿಸೇತಿ ಮೂಲದಿಂದ ಬಂದುದೆಂದು ತಿಳಿಸುವ ಸಿದ್ಧಾಂತಗಳು 

(2) ಜ್ರಾಹ್ನ್ಮೀ ಲಿಪಿ ಈ ದೇಶದಲ್ಲೇ ಹುಟ್ಟಿ ಬೆಳೆದುದೆಂಬ ನಿಲುವಿನ ಸಿದ್ಧಾಂತಗಳು 

ಬ್ರಾಹ್ಮಿ ಲಿಪಿಯು ವಿದೇಶಿ ಮೂಲದಿಂದ ಭಾರತಕ್ಕೆ ಬಂದಿತೆಂದು ವಾದಿಸುವ 
ವಿದ್ವಾಂಸರಲ್ಲಿ ಕೂಡ ಅದು ಯಾವ ದೇಶದಿಂದ, ಯಾವ ಮಾರ್ಗವಾಗಿ ಮತ್ತು ಯಾವ 
ಕಾಲದಲ್ಲಿ ಭಾರತಕ್ಕೆ ಬಂದಿತೆಂಬ ವಿಷಯದಲ್ಲಿ ಒಮ್ಮತವಿಲ್ಲ. 

(1) ಬ್ರಾಹ್ಮೀ ಲಿಪಿಯ ರಹಸ್ಯಗಳನ್ನು ಯಶಸ್ವಿಯಾಗಿ ಅನಾವರಣಗೊಳಿಸಿದ 
ಮೊದಲ ವಿದ್ವಾಂಸ ಜೇಮ್‌ಸ್ರಿನ್ನೆಪ್‌. ಅಶೋಕನ ಬಹುಪಾಲು ಶಾಸನಗಳ ಲಿನಿಯಾದ 
"ಬ್ರಾಹ್ಮೀ ಗ್ರೀಕ್‌ ಮೂಲದ್ದೆಂದು ಹೇಳುವತ್ತ ಈತನ ಒಲವು. ಈ ನಿಷಯದಲ್ಲಿ 
ಈತನನ್ನು ಅನುಸರಿಸಿದವರೆಂದರೆಂದಕೆ ಆಟ್‌ಫ್ರಡ್‌ ಮ್ಯೂಲರ” ಮತ್ತು ಸ್ವಲ್ಪ ಅನಂತರ 
ಕಾಲದಲ್ಲಿ ಉಮಿಲಿ ಸೆನಾರ್ಟ್‌. ರಾಲ್‌ ಡಿ ರಾಷೆಟ್‌, ಗಾಬ್ಲೆಟ್‌ ಡಿ ಅಸ್ಲೈಲ್ಲಾ , 
ಮತ್ತಿತರರು ಬಹುಮಟ್ಟಿಗೆ ಇದೇ ಅಭಿಪ್ರಾಯವನ್ನು ಹೊಂದಿದಂತೆ ಕಾಣುತ್ತದೆ. 
ಅಶೋಕನ ಕಾಲದ ಬೌದ್ಧರು ತಮ್ಮ ಲಿಪಿಯನ್ನು ಗ್ರೀಕ” ಅಥವಾ ಫಿನಿಸಿಯನ” 
ಮಾದರಿಗಳಿಂದ ಪಡೆದರು” ಎಂಬ ನಿಲ್ಪನನ ಹೇಳಿಕೆಯ ಪೂರ್ನಾರ್ಧವನ್ನು ಸ್ವೀಕರಿಸಿ 
` ಪ್ರಿನ್ಸೆಸ್‌ ಮತ್ತು ಮ್ಯೂಲರ್‌ ಇಂಥ ಅಭಿಪ್ರಾಯ ತಳೆದಂತೆ ತೋರುತ್ತದೆ. ಗ್ರೀಕ್‌ 
ಮತ್ತು ಬ್ರಾಹ್ಮೀ ಲಿಪಿಗಳ ನಡುವೆ ಕಂಡುಬರುವ ಅಲ್ಪಸ್ವಲ್ಪ ರೂಸಸಾದೃಶ್ಯ ವಾದರೂ 
' ಕೇನಲ ಕಾಕತಾಳೀಯವಾದುದು. ಭಾಷಾಶಾಸ್ತ್ರ ಮತ್ತು ಕಾಲಾನುಪೂರ್ನಿಗೆ 


೧೪ ಮಾನವಿಕ ಕರ್ಣಾಟಕ 


ಸಂಬಂಧಿಸಿದಂತೆ ಸಹ ಅಡ್ಡಿ ಆಡೆಚಣೆಗಳಿವೆ. ಅಶೋಕನ ಶಾಸನಗಳ ಬ್ರಾಹ್ಮೀ 
ಲಿಸಿಯ ವೈವಿಧ್ಯ ಸ್ರ ಮಾಣನನ್ನು ಗಮನಿಸಿದರೆ ಸಾಕಷ್ಟು ಕಾಲಾವಕಾಶದಲ್ಲಿ ಮತ್ತು 
ಸ್ವಾಭಾವಿಕ ವಿಕಾಸದಲ್ಲಿ ಆ ವೈವಿಧ್ಯ EAR ಭಾವಿಸುವುದು ತಪ್ಪಾ 
ಸೆ. ಛಾ000 1/ಕಕೂಡ್‌ ಸಂಬಂಧ ಸುಪರ್ಕ ಉಂಟಾದುದು Ok 


1) 


ಯನ್ನು ಬಳಸುತ್ತಿದ್ದ ಇತರ ಜನಾಂಗಗಳೊಡನೆ ಸಂಸರ್ಕ ಉಂಟಾದ ಅನಂ ತರವೇ. 


ಟೆ ಗ್‌ ಕ್‌ೆ ಬೇರೊಂದು ಮೂಲದ್ದು ; ಸೆಮೆಟಿಕ್‌ ಲಿನಿಯನ್ನು ಗ್ರೀಕ್‌ 


ಲಿಪಿಯಾಗಿ ಸರಿವರ್ತಿಸಿಕೊಳ್ಳ ಲಾಯಿತು. ಅಶೋಕನ ಕಾಲದ ಬ್ರಾಹ್ಮೀ ಲಿಪಿಯಾ 
ದರೋ ಆಗಬೇ ಪರಿಪೂರ್ಣವಾಗಿ ಬೆಳೆದಿದ್ದ ವರ್ಣಲಿಪಿ. ಈ ರೀತಿಯಲ್ಲಿ ಗ್ರೀಕ್‌ 
ಉಗಮ ಸಿದ್ಧಾ ಂತದಲಿ ಕೆಲವು ಅಸಾಂಗಕ್ಕ ಗಳು ಕಂಡುಬರುತ್ತವೆ. 


ಹ ಮ ಡಡ ಉಂ 
ಜವ (ಓಟ್ಟು 4 ko ee , 


wn Es 


(i ಸ) ಜೋಸೆಫ್‌ ಹಾಸ್ತೆ ಚ ಇತರರು ಹೇತನ ಲಿಪಿಯ ಮೇಲೆ ಹೆಲ್‌ ' 


ವ 


ನಿಸ್ಟಿ ಕ್‌ ಪ ರೈಭಾವವಿದೆ ಎಂದು ಅಭಿಪ್ರಾ ಯಸಟ್ಟು, ಕಿ. ಪೂ. ನಾಲ್ಕನೆಯ ಶತಮಾನ 


ದಲ್ಲಿ ಅರಾಮೇಯಿಕ, ಖರೋಸ್ಕೀ ಮತ್ತುಗಿ ಗ್ರೀಕ್‌ “aki ಒಂದು ಸಮ್ಮಿ ಶ್ರ ದಿಂದ ಈ ' 


ಲಸ ಉಗರಿಸಿತೆಂದು ಸೂ ಸಿದರು. ಆದಕಿ ಸಾಹಿತ್ಯಿಕ ಮತ್ತು ಲನಿಶಾಸ್ತ್ರೀಯ 


ಸಾಕ್ಸ್ಯಾಧಾರಗಳೊಡನೆ. ಇದು ಕೂಂದುವೆದಿಲ್ಲ ಎಂಬ ಪ್ರತ್ಯುತ್ತ ರದೊಡನೆ ಈ 
ಸಿದ್ಧಾ ೨ತವನ್ನು ಕ್ಸ ಬಿಡಲಾಗಿದೆ. 

(111) ಟಿಕ್ಸೆನ್‌ ಡಿ ಲಾ ಕೊಸೆರಿ ಎಂಬ ವಿದ್ವಾಂಸ ಬ್ರಾಹ್ಮೀ ಲಿಪಿಗೆ ಚೀನಾದ 
ಚಿತ್ರ ಲಿಪಿಯೇ ಮೂಲ ಎಂದು ಪ್ರತಿಪಾದಿಸಿದ. ಆದರೆ ಇದು ಅಸಂಭವ. ಹಿಂದಿನ 


ಚೀನೀ ಲಿಪಿ ಭಾವಾತ್ಮಕ (ಐಡಿಯೋಗ್ರಾಫಿಕ್‌) ಸ್ವರೂಪದ್ದು ; ಅದೆಂದೂ ಅಕ್ಷ ' 


ರಾತ್ಮಕ (ಸಿಲಬಿಕ್‌) ರೂಪವನ್ನು ಹೊಂದಲೇ ಇಲ್ಲ. ಬ್ರಾಹ್ಮೀಲಿನಿಯಾದರೋ ಪರಿ 
ಪೂರ್ಣವಾಗಿ ಬೆಳೆದ ವರ್ಣಲಿಸಿ. ಸ್ಥಿತ್ಯಂತರ ಹೊಂದದೆ ಒಂದು ಲಿಪಿಯಿಂದ ಪರಿಪೂರ್ಣ 
ವಾದ ಇನ್ನೊಂದು ಲಿಪಿ ಉಗಮಿಸಲಾರದು,. ಈ ಸಿದ್ಧಾಂತವನ್ನು ಯಾರೂ ಗಂಭೀರ 
ವಾಗಿ ಪರಿಗಣಿಸಿಲ್ಲ. 

(11) ಬ್ರಾಹ್ಮೀ ಲಿಪಿಯು ಅಸ್ಟೀರಿಯನ್‌ ಬೆಣೆ ಲಿಪಿಯಿಂದ ದಕ್ಷಿಣ ಸೆಮೆಟಿಕ್‌ 
ಮೂಲಕವಾಗಿ ಉಗಮಿಸಿರಬೇಕೆಂಬ ತ ಡೀಕ್‌, ಟೇಲರ್‌ ಮುಂತಾದ 
ವಿದ್ವಾಂಸರು ಮುಂದಿಟ್ಟ ದಾ ರೆ, ಬಹುಮಟ ಗೆ ರಿಸ್‌ಡೇವಿಸರ ಅಭಿಪ್ರಾಯವೂ ಇದೇ; 
ಉತ್ತ ಅಥವಾ ದಕ್ಷ್ಮಣ ಸಿನೆಟಕ್‌ ಜನರು ಬಳಸುತ್ತಿದ್ದ ವರ್ಣಲಿಪಿಗೂ ಹಿಂದೆ 

ಫ್ರಟಿಸ್‌ ಕಣಿವೆಯಲ್ಲಿ ಬಳಕೆಯಲ್ಲಿದ್ದ, ಆದರೆ ಈಗ ಉಪಲಬ್ದ ವಿಲ್ಲದ,” ಪ್ರಾಗ್‌ 
ಹಾ ಲಿನಿರೂ ಪದಿಂದ ' ಬ್ರಾಹ್ಮೀ ಹುಟ್ಟ ಚ ಬಂದಿರಬೇಕೆಂಬುದು ಇವರ ನಿಲುವು. ಆದಕೆ 
ತಮ್ಮ ಅಭಿಪ್ರಾಯ ಸಮರ್ಥನೆಗೆ ಆಧಾರಗಳನ್ನು ಒದಗಿಸುವಲ್ಲಿ ಅವರು ಸೋಲುತ್ತಾರೆ. 
ಇಷ್ಟ ಅಸ್ಸೀರಿಯನ್‌ ಮೂಲದ ಸಿದ್ಧಾ ೦ತ ಕೂಡ ಸಮ ತವಾಗಿಲ್ಲ. 

ಬ್ರಾ ಬ € ಲಿನಿಗೆ ಸೆಮೆಟಕ್‌ ಮೂಲವನ್ನು ಪ್ರತಿಪಾಥಿಸುವ ವಿದ್ವಾ ಂಸರಲ್ಲಿ 
ಕೂಡಾ ಒನ್ನು ತಲ್ಲ. ಕೆಲವರು ಫಿನಿಷಿಯೆನ” ಕ ಮತ್ತೆ Mei ದಕ್ಷಿಣ 


ಬ್ರಾಹ್ಮಿ 


೧೫ 
ಸೆಮೆಟಿಕ್‌ (ಸಬೇಯನ್‌ ಮುಖಾಂತರ) ಎಂದೂ ಇತರರು ಉತ್ತರ ಸೆಮೆಟಿಕ್‌ (ಅರಾ 
ಮೇಯಿಕ್‌ ಮೂಲಕ) ಎಂದೂ ವಾದಿಸುತ್ತಾರೆ. 

(1) ಫಿನಿಷಿಯನ” ಮೂಲದಿಂದ ಬ್ರಾಹ್ಮೀ ಬಂದಿತೆಂಬ ವೆಬರ್‌ ಎಂಬ 
ವಿದ್ವಾಂಸನ ಅಭಿಪ್ರಾಯವನ್ನು ಬೆನ್‌ಫಿ, ಜೆನ್‌ಸನ್‌ ಮತ್ತಿತರರು ಬೆಂಬಲಿಸಿದರು. 
ಇವರ ವಾದಕ್ಕೆ ಪ್ರಮುಖ ಆಧಾರಗಳಿನು ; 

(ಅ) ಫಿನಿಸಿಯನ್‌ ಲಿಪಿಯ ಮೂರನೆಯ ಒಂದು ಭಾಗದಷ್ಟು ಅಕ್ಷರಗಳು 

ಬ್ರಾಹ್ಮೀ ಲಿಪಿಯ ಪ್ರಾಚೀನ ರೂಪಗಳಿಗೆ ಸಂವಾದಿಯಾಗಿವೆ. 

(ಆ) ಹಿನಿಸಿಯೆನ್‌ ಲಿಪಿಯ ಮೂರನೆಯ ಒಂದು ಭಾಗದಷ್ಟು ಅಕ್ಷರಗಳು 
"ಬಹುವಟ್ಟಿಗೆ' ಬ್ರಾಹ್ಮೀ ಲಿಪಿಯ ಪ್ರಾಚೀನ ರೂಪಗಳನ್ನು ಹೋಲು 
ತ್ತವೆ, 

(ಇ) ಫಿನಿಸಿಯನ” ಲಿಪಿಯ ಉಳಿದ ಮೂರನೆಯ ಒಂದು ಭಾಗದಷ್ಟು ಅಕ್ಷರ 
ಗಳನ್ನು ಬ್ರಾಹ್ಮೀ ಲಿಪಿಯ ಪ್ರಾಚೀನ ರೂಪಗಳಿಗೆ ಹೆಚ್ಚು ಕಡಿಮೆ? 
ಸಮನ್ವಯಗೊಳಿಸಲು ಸಾಧ್ಯೆ. 

ಕ್ರಿ.ಪೂ. 9-8 ನೆಯ ಶತಮಾನದ ಸುಮಾರಿಗೆ ಫಿನಿಸಿಯನ್‌ ಮತ್ತು ಭಾರತೀ 
ಯರ ನಡುವಣ ಸಂಸರ್ಕ ಸಂಬಂಧೆಗಳು ಕೊನೆಗೊಂಡವೆಂಬುದು ತಿಳಿದ ಸಂಗತಿ. 
ಹೀಗಿರುವಾಗ ಐದು ಶತಮಾನಗಳ ತರುವಾಯ ಇದ್ದಕ್ಳೈದ್ದೆಂತೆ ಬ್ರಾಹ್ಮೀ ಲಿಪಿ 
' ಉಗಮಿಸಿದ್ದೇಕೆ ಎಂಬ ಪ್ರಶ್ಲೆ ಉದ್ಭವಿಸುತ್ತದೆ. ಅಲ್ಲದೆ ಫಿನಿಷಿಯನ್‌ ಲಿಪಿಯೇ ಸೆಮೆ 

ಟಕ್‌ ಮೂಲದ ಕ್ಯಾನನ್ಸೆಟ್‌ (ಉತ್ತರೆ) ಶಾಖೆಯಿಂದ ವೈತ್ಸತ್ತಿಯಾದುದು. ಫಿನಿ 
ಷಿಯೆನ್‌ ಜನರೇ ಬೇರೆಡೆಯಿಂದ ವಲಸೆ ಬಂದು ನೆಲಸಿದನರು. ಅವರು ಭಾರತೀಯ 
ಮೂಲದವರೆಂಬ ಮತ್ತು ಇಲ್ಲಿಂದಲೇ ಲೇಖನ ಕಲೆಯನ್ನು ತಮ್ಮೊಡನೆ ಕೊಂಡೊಯ್ದು 
ಪಶ್ಚಿಮ ಏಷ್ಯ ಮತ್ತು ಗ್ರೀಸ್‌ಗಳಲ್ಲಿ ಹರಡಿದರೆಂಬ ಅಭಿಪ್ರಾಯವಿದೆ. ಈ ಎಲ್ಲ ಕಾರಣ 
ಗಳಿಂದ ಈ ಸಿದ್ಧಾಂತ ಸಹ ಸ್ವೀಕೃತವಾಗಿಲ್ಲ. 
ಬ ಈ ಹಿಂದೆ ಗಮನಿಸಿರುವಂತೆ ಡೀಕ್‌, ಟೇಲರ್‌ "ಮತ್ತು ಈಚಿನ ವರ್ಷಗಳಲ್ಲಿ 
ಸೇಥ್‌ ಮೊದಲಾದ ವಿದ್ವಾಂಸರ ಪ್ರಕಾರ ಬ್ರಾಹ್ಮೀ ಲಿಪಿಯು ದಕ್ಷಿಣ ಸೆಮೆಟಿಕ್‌ 
ಮೂಲದಿಂದ ಬಂದ ಲಿಪಿ. ಅದಕೆ ಇವೆರಡೊ ಲಿಪಿಗಳ ನಡುವಣ ವೈದೃಶ್ಯಗಳನ್ನು 
ಬ್ಯೂಲರ್‌ ಗುರುತಿಸಿದ್ದಾರೆ. ಅಲ್ಲದೆ ದಕ್ಷಿಣ ಸೆಮೆಟಿಕ್‌ (ಸಬೇಯನ್‌) ಲಿಪಿಯ್ದ 
ಶಾಸನಗಳು ಕ್ರಿ.ಪೂ. ಎರಡನೆಯ ಶತಮಾನಕ್ಕಿಂತ ಹಂದೆ ಹೋಗುವುದಿಲ್ಲ; ಬ್ರಾಹ್ಮಿ 
ಲಿಪಿಯ ಪ್ರಾಚೀನ ಶಾಸನಗಳು ಕ್ರಿ. ಪೂ. ಮೂರನೆಯ ಶತಮಾನಕ್ಕೆ ಸೇರುತ್ತವೆ ಎನ್ನು 
ವುದು ಗಮನಿಸಸೇಕಾದ ಅಂಶ. ಧ್ವನಿ ಮೌಲ್ಯದಲ್ಲಿ ಕೂಡ ಇವೆರಡೂ ಲಿಪಿಗಳಲ್ಲಿ 
ವ್ಯತ್ಯಾಸನಿಸೆ (ಸೆಮೆಟಿಕ್‌ ಯ್‌. ಬ್ರಾಹ್ಮೀ ವ ; ಹೀಗೆಯೇ ಕ್ರಮವಾಗಿ ಘ್‌. ಖ, 
ಜ್‌-ಷ್ಯ ಇತ್ಯಾದಿ). 

(vi) 1806ರನ್ಲಿ ಸರ್‌ ನಿಲಿಯಂ ಜೋನ್ಸ್‌ ಬ್ರಾಹ್ಮೀ ಉತ್ತರ ಸೆಮೆಟಿಕ್‌ 


೧೬ ಮಾನನಿಕ ಕರ್ಣಾಟಕ 


ಮೂಲದಿಂದ ಬಂದ ಲಿಪಿ ಎಂಬ ಸಿದ್ಧಾ ಂತವನ್ನು ಮಂಡಿಸಿದರು. ಅನಂತರ 1811ರಲ್ಲಿ 


ಪಾನ್‌ ಸೀಜೆನ್‌, 1821ರಲ್ಲಿ ಇಷ 1834 ರಲ್ಲಿ ಅೆಸ್ಸಿ ಯಸ" ಉತ್ತರ ಸೆಮೆಟಿಕ್‌ 


ಹಾಡ ಸಿದ್ಧಾಂತವನ್ನೇ ಪ್ರತಿಪಾದಿಸಿದರು. ೧೮೫೧ ರಲ್ಲಿ ವೆಬರ್‌ ಮತ್ತು ಕಳೆದ *: 


ಶತಮಾನದ ಕೊನೆಯಲ್ಲಿ ಬ್ಯೂಲಂ್‌ ಈ ಅಭಿಪ್ರಾ ಯವನ್ನು ವಿಕದೀಕರಿಸಿದರು. 
ಇತ್ತೀಚೆಗೆ ಎ.ಎಚ್‌. ದಾನಿ ಎನ್ನು. ವವರದೂ ಇದೇ ನಿಲುವು. ಈ ವಿದ್ವಾಂಸರ 

ಪ್ರಕಾರ ಭಾರತದ ವರ್ಣಮಾಲೆ ಭಾರತೀಯರ ಸ್ವ ಸ್ವತಂತ್ರ ಅನ್ರೇಷಣೆಯೇ ಅಲ್ಲ ; "ದರೆ 
ತಾವು ಪಡೆದ ಲಿಪಿಯನ್ನು ಅದ್ಭುತ ರೀತಿಯಲ್ಲಿ ಯತಿ ವಿಸ್ತ ಎತೆಗೊಳಿಸಿದರು. 
ಬ್ರಾಹ್ಮೀ ಲಿನಿಯ ಉಗನುಕ್ಕ” ಕಾರಣವಾದ ಲಿಪಿ ಯಾವನ್ನ ತೋರಿಸಿ, 


ಕೊಡಲು ಅನೇಕರಿಗೆ ಸಾಧ್ಯವಾಗಲಿಲ್ಲ. ಬ್ಯೂಲರ್‌ ಮಾತ್ರ ಎಲ್ಲ ಟೀಕೆ ಟುಬ್ಬಣಿ ' 
ಗಳನ್ನೂ ಎದುರಿಸಿ ಮತ್ತು ಉತ್ತರಿಸಿ ಬ್ರಾಹ್ಮೀ ಉತ್ತರ ಸೆಮೆಟಿಕ್‌ ಮೂಲದಿಂದ 


ಬಂದ ಲಿಪಿ ಎಂಬುದನ್ನು ಸಾಬೀತುಗೊಳಿಸಲು ಪ್ರಯತ್ನಿಸಿದರು. ಡೇವಿಂಡ್‌ ಡಿರಿಂಜರ್‌ ' 


ಎಂಬ ಮತ್ತೊಬ್ಬ ವಿದ್ವಾ ಂಸರೆದೂ ಇದೇ ಅಭಿಪ್ರಾ ಹ ಉತ್ತರ ಸೆಮೆಟಿಕ್‌ ಮೂಲದ 

ಸಿದಾ ೦ತಕ್ಕೆ ಚ್ಚ ನಪಾ ಶಸ್ತ್ರ , ನೀಡಲಾಗಿರುವುದರಿಂದ ಇದನ್ನು. ವಿನರವಾಗಿ ಪರಿಶೀಲಿಸ 

ಬೇಕಾದುದು ಅಪೆಸ್ಕ ಕ್ತ ಈ ಸಿದ್ಧಾಂತ ಪ್ರ ರ್ರತಿಪಾದಕೆರು ನೀಡುವ ಕಾರಣಗಳು ಇನು : 
(ಆ) ತ . ಐದನೆಯ ಶತಮಾನಕ್ಕೆ ಹಿಂದಿನ ಲಿಪಿ ಮಾದರಿಗಳ ಅನುಪ 


ಸ್ಕಿತಿ. 

(ಅ) ue ಮತ್ತು ಬ್ರಾಹ್ಮೀ ಲಿಪಿಗಳ ನಡುವೆ ಇರುವ ರೂಪಸಾದೃಶ್ಯ. 

(ಇ) ಮೊದಲು ಬ್ರಾಹ್ಮೀ ಲಿಪಿಯನ್ನು ಬಲದಿಂದ ಎಡಕ್ಕೆ ಬರೆಯುತ್ತಿದ್ದ 

ಪದ್ಧತಿ. 

ಸಿಂಧೂ ಲಿಸಿಮುಸ್ರೆಗಳ ಅನ್ರೇಷಣೆಯಿಂದಾಗಿ ಮೊದಲ ಕಾರಣವನ್ನು ಈಗ 
ಸ್ವಲ್ಪ ಬದಲಾಯಿಸಲಾಗಿದೆ. ಭಾರತದ ಪ್ರಾಚೀನತಮ ಲಿಸಿಯಾದ ಸಿಂಧೂಲಿಸಿಯು 
ಚಿತ್ರಲಿಪಿ ಆಥವಾ ಭಾವಾತ್ಮಾಕ ಲಿಪಿ. ಬ್ರಾಹ್ಮೀ ವರ್ಣಲಿಸಿ. ಉತ್ತರ ಸೆಮೆಟಕ್‌ 
ಲಿಪಿ ಕೂಡ ವರ್ಣಲಿಪಿ. ಒಂದು ವರ್ಣರಿರಿಯಿಕು. ಇನ್ನೊಂದು ವರ್ಣಲಿಪಿ ಉಗಮಿಸು 
ವುದು ಸ್ವಾಭಾವಿಕ. ಆದುದರಿಂದ ಉತ್ತರ ಸೆಮೆಟಿಕ್‌ ಮೂಲದಿಂದಲೇ ಈ ಲಿಪಿ 
ಗಸ ಎನ್ನುವುದು ಈ ವಾದದ ತಿರುಳು. 

ಸೆಮೆಟಿಕ್‌ ಮತ್ತು ಬ್ರಾಹ್ಮೀ ಲಿಪಿಗಳ ನಡುವೆ. ಇರುವ ರೂಪ ಸಾದೃಶ್ಯ ಈ 
ಸಿದ್ಧಾಂತದ ಪ್ರಬಲ ಸಮರ್ಥನಾಂಶಗಳಲ್ಲಿ ಒಂದು. ಈ ವಿಷದ ಬಗೆಗೆ ಇ ಕ್ಕೆ 
ನಿವರವಾದ ಒಂದು ದೀರ್ಫಸಟ ಸಿಯನ್ನೇ ನೀಡಿದ್ದಾರೆ. ಬ್ರಾ ಹ್ಮೀ ಲಿನಿಯ ಇನ್ನ ತ್ತೆ 
ರಡು ಅಕ್ಷರಗಳು ಉತ್ತರ ಸೆಮೆಟಿಕ್‌ ಲಿಪಿಯಿಂದ (ಕೆಲವು ಪ್‌ ನಿಹಿಯನ್‌ )» 
ಕೆಲವು ಮೆಸಾ ಶಿಲಾಶಾಸನದ ಲಿಪಿಯಿಂದ ಹಾಗೂ ಐದು ಅಕ್ಷರಗಳು - ಅಸ್ಸೀರಿಯದ 
ತೂಕದ ಬೊಟ್ಟುಗಳ ಮೇಲಿನ ಲಿಪಿಯಿಂದ ಉಗಮಿಸಿವೆ ಎನು ನದು ಈ ವಿದ್ವಾಂಸರ 
ನಾಡ. ಆದರೆ ಣೆ ವಾದವನ್ನು ಹೀಗೆ ವಿರೋಧಿಸಲಾಗಿದೆ : 


ಬ್ರಾಹ್ಮೀ ೧೭ 


(ಅ) ಉತ್ತರ ಸೆಮೆಟಿಕ್‌ ಲಿನಿಯ ಹತ್ತಕ್ಕಿಂತ ಹೆಚ್ಚ ಅಕ್ಷರಗಳಿಗೂ ಬ್ರಾಹ್ಮೀ 
ಅಕ್ಷರಗಳಿಗೂ---ಬ್ಯೂಲರ್‌ ತಿಳಿಸುವ ಮಧ್ಯವರ್ತಿ? ಇರುವ ರೂಪ 
ಸಾದೃಶ್ಯ ಕೇನಲ ಊಹಾತ್ಮಶವಾದುದು. 

(ಆ) ಬ್ರಾಹ್ಮೀ ಲಿಪಿಯ «ಗ? ಎಂಬ ಒಂದೇ ಒಂದು ಅಕ್ಷರ "ಮೂಲ' ಎಂದು 
ಹೇಳಲಾದ ಅಕ್ಷರನನ್ನು ಹೋಲುತ್ತದೆ. 

(ಇ) ಉಳಿದ ಅಕ್ಷರಗಳಲ್ಲಿ ಕೇವಲ ಐದು ಅಕ್ಷರಗಳು "ಮೂಲ' ಎಂದು ಹೇಳ 
ಲಾದ ಅಕ್ಷರಗಳನ್ನು "ಬಹುಮಟ್ಟಿಗೆ ಹೋಲುತ್ತವೆ ಎಂದು ಹೇಳ 
ಬಹುದು. 

ಎರಡು ಭಿನ್ನ ಲಿನಿಗಳ ನಡುವೆ ಕಂಡುಬರಬಹುದಾದ ರೂಪಸಾದೃಶ್ಯ ಅನೇಕ ವೇಳೆ 
ಕಾಕತಾಳೀಯವಾಗಿರುತ್ತದೆ. ಅವ್ರು ಹೊಂದಿರುವ ಅಥವಾ ಅವಕ್ಕೆ ನೀಡಲಾದ ಧ್ವನಿ 
ವೌಲ್ಯದ ಸಾಮ್ಯತೆಯನ್ನು ಪರಿಶೀಲಿಸಬೇಕಾದುದು ಅತ್ಯಗತ್ಯ. ಈ ದೃಷ್ಟಿಯಿಂದ 
ನೋಡಿದಾಗ ಉತ್ತರ ಸೆಮೆಟಿಕ್‌ *ಮೂಲ' ಮತ್ತು ಬ್ರಾಹ್ಮೀ ರೂಪಗಳ ನಡುವೆ ಅತ್ಯ 
ವಶ್ಯಕವಾಗಿ ಇರಬೇಕಾಗಿದ್ದ ಅಭಿನ್ನ ಧ್ವನಿವೌಲ್ಯ ಇಲ್ಲದಿರುವುದು ಗಮನಾರ್ಹ. 
(ಉದಾ : ಬ್ರಾಹ್ಮೀ ಣ._ ಉತ್ತರ ಸೆಮೆಟಿಕ್‌. ಜಯಿನ" ; ಹೀಗೆ ಕ್ರಮವಾಗಿ 
ಕ್ರ__ತನ್‌ ; ಇತ್ಯಾದಿ). ಹೀಗೆ ಧ್ವನಿನಸೌಲ್ಯದಲ್ಲಿ ಅನನ್ಯತೆ ಇಲ್ಲದಿರುವುದನ್ನು ಎಂದರೆ 
ಒಂದು ನಿರ್ದಿಷ್ಟ ರೂಪಕ್ಕೆ ಇವೆರಡೂ ಲಿಪಿಗಳಲ್ಲಿನ ಧ್ವನಿವಸೌಲ್ಯದಲ್ಲಿ ವ್ಯತ್ಯಾಸ ಉಂಟಾ 
ಗುವುದು ಏಕೆ ಮತ್ತು ಹೇಗೆ ಎಂಬ ಪ್ರಶ್ನೆಗಳನ್ನು. ಈ ಸಿದ್ಧಾಂತದ ಪ್ರತಿಪಾದಕರು 
ಉತ್ತರಿಸಬೇಕಾಗುತ್ತದೆ. ಅಲ್ಲದೆ ಬಲಗಡೆಯಿಂದ ಎಡಗಡೆಗೆ ಬರದ ಬ್ರಾಹ್ಮೀ ಶಾಸನ 
ಗಳೊ ಅತಿವಿರಳೆ ; ಅವು ಕಂಡರಣೆಕಾರರ ಪ್ರಯೋಗ ಪ್ರವೃತ್ತಿಯ ಉದಾಹರಣೆಗಳ 
ತುಣುಕುಗಳಾಗಿದ್ದಿರಲೂಬಹುದು. ರೂಪಸಾದೃಸ್ಯವೇ ಅಂತಿಮವಲ್ಲ ; ಧ್ವನಿವಕೌಲ್ಯದ 
ವೈ ದೈಶ್ಯದಿಂದಾಗಿ ಈ ಸಿದ್ದಾಂತ ನಿಲ್ಲದು. ಆಲ್ಲದೆ, ಧ್ವನಿಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 
ಪ್ರಾಚೀನ ಭಾರತೀಯರು ಎಷ್ಟು ಕಟ್ಟಿಟ್ಟ ನನರಾಗಿದ್ದರೆಂಬುದು ಸುವಿದಿತ ಸಂಗತಿ. 
`.. ಖರೋಹ್ಕೀ ಲಿಪಿ ಇದೇ ಉತ್ತರ ಸೆಮೆಟಿಕ್‌” ಮೂಲದಿಂದ ಬಂದದ್ದೆಂದು ತಿಳಿಯ 
ಲಾಗಿದೆ. ಈ ಬಗ್ಗೆ ಹೆಚ್ಚು ವಿವಾದಗಳೂ ಇಲ್ಲ. ಆದಕೆ ಒಂದೇ ಮೂಲದಿಂದ ಏಕ 
ಕಾಲದಲ್ಲಿ ಪರಸ್ಪರ ಸದೃಶಾಂಶೆಗಳೇ ಇಲ್ಲದ ಭಿನ್ನ ಭಿನ್ನ ಲಿಪಿಗಳು -ಬ್ರಾಹ್ಮೀ ಹಾಗೂ 
ಖರೋಸ್ಕೀ ___ ಉಗಮಿಸುವುದು ಹೇಗೆ ಸಾಧ್ಯ ೂ ಪ ದೃಷ್ಟಿ ಯಿಂದಲೂ ಈ ಸಿದ್ಧಾಂತ 
ಅಸಂಗತವಾಗುತ್ತದೆ. | 

ಬ್ರಾಹ್ಮೀ ಲಿಪಿಯ ಉಗಮಸ್ಕಾನ ಭಾರತವೇ ಎಂದು ವಾದಿಸುವ ನಿದ್ರಾಂಸರಲ್ಲಿ 

ಕೂಡ ಏಕಾಭಿಪ್ರಾಯೆವಿಲ್ಲ. ದೇಶೀಯ ಉಗಮದ ಸಿದ್ಧಾಂತಗಳನ್ನೂ ಇಲ್ಲಿ ಸ್ಥೂಲ 
ವಾಗಿ ಸಮೀಕ್ಷಿಸಬಹುದು 

(1) ಲ್ಯಾಸನ್‌ ಎಂಬಾತೆ ಬ್ರಾಹ್ಮೀ ಲಿಪಿಗೆ ಆರ್ಯ ಅಥವಾ ವೈದಿಕ ಉಗಮ 

ವನ್ನು ಪ್ರತಿಪಾದಿಸಿದವರಲ್ಲಿ ಮೊದಲಿಗರು. ಇವರ ಅಭಿಪ್ರಾಯವನ್ನು ಜನರಲ್‌ ಅಲೆ 


3 


೧೮ ಮಾನವಿಕ ಕರ್ಣಾಟಕ 


ಗ್ಲಾಂಡಂ” ಕನಿಂಗ್‌ಹ್ಯಾ ಮ್‌ ಸಮರ್ಥಿಸಿದರು. ಪೂರ್ವದಲ್ಲಿ ಭಾರತದಲ್ಲಿದ್ದ ಚಿತ್ರಲಿಸಿ 
ಯನ್ನು ಆಧರಿಸಿ ಪು ಹ ವರ್ಗದ ಆರ್ಯರು ಬ್ರಾಹ್ಮಿ € ವರ್ಣಮಾಲೆಯನ್ನು ಸಿದ್ದ 
ಪಡಿಸಿದರೆಂಬುದು ಇವರ ವಾದದ ತಿರುಳು. ಆದರೆ ಚೂ ತಮ್ಮ ಅಭಿಪ್ರಾಯ ಸಮ 


y ಬ್ಯಾ 


ರ್ಥನೆಗೆ ಕೊಡುವ ಆಧಾರಗಳು ತುಂಬ ದುರ್ಬಲವಾದವೆ. ಉದಾಹರಣೆಗೆ, ಬ್ರಾಹ್ಮೀ ' 


"ವ' ಅಕ್ಷರವು ವೀಣೆ, ವಾಹು (ಬಾಹು) ಅಥವಾ ವಿಂದು (ಬಿಂದು) ಚಿತ್ರ ಗಳಿಂದ ಬ 


ತೆನ್ನು ವ್ರದು ಇವರ ನಿಲುವ (ಹೀಗೆಯೇ ಆಕಾಶದ ಚಿತ್ರದಿಂದ "ಗ, ಬಿಲ್ಲಿನ ಚಿತ್ರದಿಂದ | 
ದ್ದ, ಮೂಗಿನ ಚಿತ್ರದಿಂದ "ನ' ಇತ್ಯಾದಿ). ಆದರೆ ಟೇಲರ್‌ ಸಮುಚಿತವಾಗಿ ಹೇ | 


ವಂತೆ ಇದೊಂದು ಹಾ ಗುರುಗುಣವ್ರೆಳ್ಳ (ಎಲಾಸ್ಟಿ ಕ್‌) ವಿಧಾನವಾಗುತ್ತ ಡೆ. ಇದರಿಂದ 


ಏನನ್ನು ಬೇಕಾದರೂ ON ವಾಸ್ತವವಾಗಿ ಏನನ್ನೂ ಸಾಧಿಸಿದಂತಾಗು ' 


ದಿಲ್ಲ. 
(2) ದೇವತೆಗಳನ್ನು ಪ್ರ ರ್ರತಿನಿಧಿಸುವ ಅನೇಕ ತಾಂತ್ರಿಕ ಚಿಹ್ನೆ ಸಂಕೇತಗಳಿಂದ 
ಬ್ರಾಹ್ಮೀ ಉಗಮಿಸಿತು ಮತ್ತು ಹೀಗೆ ಹುಚ್ಚಿ ಬೆಳೆದ ಲಿಪಿಯೇ ದೇವನಾಗರಿ ಎನ್ನುವುದು 
ಅರ್‌. 'ಶಾಮಶಾಸ್ತ್ರ ಎಂಬ ವಿದ್ವಾಂಸರ ಧನಾ ಯ. ಅದಕಿ ತಮ್ಮ ವಾದ ಸಮರ್ಥ 
ನೆಗೆ ಅವರು ಉಕ್ಕಿ! (ಖಿಸುವ ತಂತ ತ್ರಶಾಸ್ತ್ರ ಗ್ರಂಥಗಳಲ್ಲಿನ ಸಾಕ್ಸಾ ಧಾರೆ ಲವೂ ತೀರ 
ಅನಂತರ ಕಾಲದವು. 

(3) ಆರ್ಯರು ಭಾರತಕ್ಕೆ ಆಗಮಿಸುವ ಮೊದಸೇ ಈ ದೇಶದಲ್ಲಿದ್ದ ದ್ರಾವಿಡರು 
ಸಾಂಸ್ಕೃತಿಕವಾಗಿ ಮುಂದುವರಿದವವರಾಗಿದ್ದು ಬ್ರಾಹ್ಮೀ ಲಿಪಿಯನ್ನು ಕಂಡು ಹಿಡಿದಿ 
ದ್ದರು ಮತ್ತು ಆರ್ಯರು ಈ ಲಿಪಿಯನ್ನೇ ಬಳಸಿಕೊಂಡರು ಎನ್ನುವ ಊಹೆಯನ್ನು 
ಎಡ್ವರ್ಡ್‌ ಥಾಮಸ್‌ ಮತ್ತಿತರ ಕೆಲವು ವಿದ್ವಾಂಸರು ಮುಂದಿಟ್ಟ ದ್ದಾರೆ. ಆದರೆ ಈ 
ಊಹೆಯನ್ನು ಹೀಗೆ ಖಂಡಿಸಲಾಗಿದೆ : 

(ಅ) ದ್ರಾವಿಡರ ಮೂಲ ವಾಸ ಸಸ್ಥಾನ ದಕ್ಷಿಣ ಭಾರತ ; ಆದರೆ ಆರ್ಯರು 

ಬಂದು ನೆಲಸಿದುದು ಉತ್ತರಭಾರತದಲ್ಲಿ. 

(ಆ) ಬರಹದ ಪ್ರಾಚೀನತಮ ಮಾದರಿಗಳೆಲ್ಲ ಲಭ್ಯವಾಗಿರುವುದು ಉತ್ತರ 
ಭಾರತದಲ್ಲಿ ; ದಕ್ಷಿಣದಲ್ಲಲ್ಲ. 

(೩) ದ್ರಾವಿಡ ಭಾಷೆಗಳ ಅತ್ಯಂತ ಅಸ್ಪಟ ಪ್ರತಿನಿಧಿ ಎಂದು ಹೇಳಲಾದ 
ತನಿಃಳು ಲಿಪಿಯ ವ್ಯಂಜನ. ವರ್ಗಗಳಲ್ಲಿ ("ಕ' ದಿಂದ "ಪ') ಇರುವುದು 
ತಲಾ ಎರಡೆರಡ) ಅಕ್ಷರಗಳು ಮಾತ್ರ: ವೇ. ಆದರೆ ಬ್ರಾಹಿ ಕ ಪರಿಪೂರ್ಣ 
ವರ್ಣಮಾಲೆಯಾಗಿದು ರ, ಈ ವರ್ಗಗಳಲ್ಲಿ ತಲಾ ಎಸ್ಸೆ ಡ್ಡ ಅಕ್ಷರಗಳನ್ನು 
ಹೊಂದಿದೆ. 

ಇತ್ತಿ ಚೆಗೆ ಬ. ಎನ್‌. ಸುಬ್ರ ಹ ಕುಂ ಎಂಬ ವಿದ್ವಾ ಸರು ಈ ದಾ ೨ಾವಿಡ ಉಗ 
ಮದ ಸಿದಾ ್ಲಿಂತವನ್ನು ಮತ್ತೆ ಪೆ ್ರೈತಿಪಾದಿಸಿದ್ದಾ ರೆ. ಇವರ ಪ ಪ್ರಕಾರ ಬ್ರಾಹಿ ಗ ಮೂಲತಃ 
ತಮಿಳು ಭಾಷೆಗಾಗಿ ರೂಪಿತವಾದ ಲಿಪಿ ; ಇದನ್ನು ಪ್ರಾಕೃತ ಭಾಷೆಗೆ "ಬಳಸಿಕೊಳ್ಳಿ 


ಜ್ರಾಹ್ಮಾೀ ೧೯ 


ಲಾಯಿತು. ಏಕೆಂದರೆ ಇವೆರಡೂ ಭಾಷೆಗಳಲ್ಲಿ ಕೆಲವು ಸಾಮಾನ್ಯ ಲಕ್ಷಣಗಳು ಇವೆ . 
ಭಾಷೆ ಮತ್ತು ವ್ಯಾಕರಣಗಳ ಸರಳತೆ, ಎರಡೇ ವಚನಗಳ ಪ್ರಯೋಗ, “ಖಯ ಇಬ್ರ್ರಕ್ಕ 
ಐ? ಮತ್ತು ಗಳ ಅನುಸಸ್ಥಿತಿ, "ಶು ಮತ್ತು "ಷ'ಗಳಿಗೂ «ಸ' ಬಳಕೆ ಇತ್ಯಾದಿ. 
ಪ್ರಾಕೃತ ಭಾಷೆಯೇ ಮೂಲತಃ ದಕ್ಷಿಣ ಭಾರತದ್ದಾಗಿದ್ದು, ದೇಶದೆಲ್ಲೆಡೆ ಅರ್ಥವಾಗ 
ಲಬ ಉದ್ದೇಶದಿಂದ ಅದನ್ನು ಸಂಯೋಜಿಸಿದ್ದಿ ರಬೇಕೆಂದು ಮತ್ತು ಅನಂತರ ಸಂಸ್ಕೃತದ 
ಅಂಶಗಳು ಬೆರೆತು ಹೊಸ ಹೊಸ ಅಕ್ಷರಗಳು ರೂಪುಗೊಂಡಿರಬೇಕೆಂದು ಈ ವಿದ್ವಾಂಸರು 
ಅಭಿಪ್ರಾಯಪಡುತ್ತಾರೆ. ಈ ಸಿದ್ಧಾ ಂತ ಸಂಪೂರ್ಣವಾಗಿ ಒಂದು ಊಹಾಜಗತ್ತು. 

(4) ಗ್ಯಾಡ್‌, ಹಂಟರ್‌, ಲಾಂಗ್‌ಡನ್‌ ಮುಂತಾದವರು ಸಿಂಧೂ ಲಿಪಿಗೂ 
ಬ್ರಾಹ್ಮೀ ಲಿನಿಗೂ ಇರುವ ಕೆಲವು ರೂಪ ಸಾದೃಶ್ಯಗಳನ್ನು ಗುರುತಿಸಿ, ಬ್ರಾಹ್ಮೀ 
ಸಿಂಧೂಲಿಪಿಯಿಂದ ಹುಟ್ಟಿರಬಹುದು ಎಂದು ಭಾವಿಸಿದ್ದರು. ಇವರ ಅಭಿಪ್ರಾಯವನ್ನು 
ಆರ”.ಬಿ. ಪಾಂಡೆ, ಸರ್ಕಾರ್‌, ಎಸ್‌.ಕೆ. ಚಟರ್ಜಿ, ವಿ. ರಾಘವನ್‌ ಮುಂತಾದವರು 
ಒಪ್ಪುತ್ತಾರೆ. ಸಿಂಧೂಲಿಸಿಯನ್ನು ಓದಿರುವ, ಡಾ. ಎಸ್‌. ಅರ". ರಾವ” ಸಿಂಧೂ 
ಲಿಪಿಯ ಭಾಷೆ ವೈದಿಕ ಸಂಸತವೆಂದು ಪರಿಗಣಿಸಿದ್ದಾರೆ. ಇವರ ಸಂಶೋಧನೆಯ 
ಬೆಳಕಿನಲ್ಲಿ ಬ್ರಾಹ್ಮೀ ಲಿನಿಯ ಉಗಮದ ಸಮಸ್ಯೆಗೆ ಹೊಸ ಆಯಾಮ ದೊರೆತಂತಾಗಿದೆ. 
ಅದರೆ ಪ್ರಾಚೀನತಮ ಶಾಸನಗಳೆಲ್ಲ ಪ್ರಾಕೃತ ಭಾಷೆಯಲ್ಲಿ ರಚಿತವಾಗಿನೆ. 

(5) ಈಜೆಗೆ ಮದ್ರಾಸ್‌ ಕ್ರಿಶ್ಚಿಯನ್‌ ಕಾಲೇಜಿನ ಗಿಫ್ಟ್‌ ಶಿರೋಮಣಿ ಮತ್ತು 
ಲಾಕ್‌ವ್ರಡ್‌ ಎನ್ನುವವರು ಬ್ರಾಹ್ಮೀ ಲಿಪಿಯು ಒಂದೇ ಕಾಲದಲ್ಲಿ, ಬಹುಶಃ ಒಬ್ಬನೇ 
ವ್ಯಕ್ತಿ ಯಿಂದ, ರೂಪುಗೊಂಡ ಲಿಪಿ ಎಂಬ ಊಹೆಯನ್ನು ಮುಂದಿಟ್ಟಿದ್ದಾರೆ. ಎರಡು 
ಮೂಲಭೂತ ಜ್ಯಾಮಿತೀಯ ವಿನ್ಯಾಸಗಳಿಂದ. -ಚತುರಸ್ರಾಕೃತಿಯಲ್ಲಿ ಆವೃತವಾದ 
ಶಿಲುಜೆಯಾಕಾರ ಮತ್ತು ಒಂದು ಲಂಬಕ ರೇಖೆಯ ಮೇಲೆ ಚಾಚಿದ ವೃತ್ತ--ಎಲ್ಲ 
ಬ್ರಾಹ್ಮೀ ಅಕ್ಷರಗಳೂ ರೂಪಿತವಾಗಿನೆ ಎಂದು ಇವರು ವಾದಿಸುತ್ತಾರೆ. ಆದರೆ .ಈ 
ಎರಡು ಮೂಲಭೂತ ಜ್ಯಾಮಿತೀಯ ಮಾದರಿಗಳಿಂದ ಬ್ರಾಹ್ಮೀ ವರ್ಣಮಾಲೆಯ 
ಇಲ್ಲದ ಅನೇಕ ರೂಪಗಳನ್ನು ಹೊಂದಲೂ ಸಾಧ್ಯ. ಈ ಊಹೆ ಸಾರ್ವತ್ರಿಕ ಪರಿಶೀಲನೆ 
ಅಥವಾ ಮಾನ್ಯತೆಗೆ ಇನ್ನೂ ಒಳಗಾಗಿಲ್ಲ. 

(6) ಇತ್ತೀಚೆಗೆ ಎಸ್‌. ಆರ್‌. ಗೋಯಲ್‌ ಬ್ರಾಹ್ಮೀ ಉಗಮವನ್ನು ಕುರಿತು 
ಹೊಸ ಸಿದ್ದಾಂತವನ್ನು ಮಂಡಿಸಿದ್ದಾರೆ. ಬ್ರಾಹ್ಮೀ ಉಗಮದ ಬಗೆಗೆ ಸುದೀರ್ಥವಾಗಿ 
ಚರ್ಚಿಸಿ ಅದು ಪೂರ್ವವತೌರ್ಯ ಕಾಲದ ಒಂದು ಅನ್ರೇಷಣೆ ಎಂದು ಅಭಿಪ್ರಾಯೆ 
ಪಡುತ್ತಾರೆ. ಇವರ ಸಿದ್ದಾಂತವನ್ನು ಸ್ಕೂಲವಾಗಿ ಹೀಗೆ ಪರಿಚಯಿಸಬಹುದು : 

ಭಾರೆತೀಯರಿಗೆ ,ಆಶೋಕಪೂರ್ವ ಕಾಲದಲ್ಲಿ ಬರವಣಿಗೆಯು ತಿಳಿದಿತ್ತೆನ್ನಲು 
ಸಾಹಿತ್ಯಿಕ ಆಧಾರಗಳು ಇವೆಯಾದರೂ ಅವನ್ನು ಸಮರ್ಥಿಸಲು ಪುರಾತತ್ವ ಆಧಾರಗಳು 
ದೊರೆಯುವುದಿಲ್ಲ. ಅಶೋಕಪೂರ್ವಕಾಲದಲ್ಲಿನ ಜನರು ನಶಿಸಿಹೋಗುವ: ಸಾಮಗ್ರಿಗಳ 


೨೦ ಮಾನವಿಕ ಕರ್ಣೂಟಿಕ 


ಮೇಲೆ ಬರೆಯುತ್ತಿದ್ದರೆಂದು ಹೇಳುವುದರಲ್ಲಿ ಹುರುಳಿಲ್ಲ. ; ಏಕೆಂದರೆ ಲಿಪಿ ಯಾವದೇ 1 
ಒಂದು ಮಾಧ್ಯಮಕ್ಕೆ ಸೀಮಿತವಾಗಿರಲಿಲ್ಲ; ಹೆಚ್ಚೆಂದರೆ ಒಂದೊಂದು ಕಾಲದಲ್ಲಿ | 


ಒಂದೊಂದು ಮಾಧ್ಯಮಕ್ಕೆ ಆದ್ಯತೆ_ ಪ್ರಾಶಸ್ತ್ಯ ಸಿಕ್ಕಿರಬಹುದು. ಬರಹಕ್ಕೆ ಮಣ್ಟುತ್ರೆ, 


ಕಲ್ಲು, ಮೂಳೆ, ಲೋಹ, ಮುಂತಾದ್ದೆಲ್ಲನನ್ನೂ ಬಳಸಲಾಗುತ್ತಿತ್ತೆನ್ನುವುದು ತಿಳಿದ ' 


A 


ನಿಷಯ. ಸಿಂಧೊಲಿಸಿ ಆದ್ಯೇತಿಹಾಸ ಕಾಲಕ್ಕೆ ಸೇರುವುದರಿಂದ ಐತಿಹಾಸಿಕ ಕಾಲಕ್ಕೆ ' 
ಪ |. 


ಸಂಬಂಧಿಸಿದಂತೆ ಬ್ರಾಹ್ಮಿ! ಶಾಸನಗಳೇ ಅತಿಪ್ರಾಚೀನ. ಇನ್ರಗಳ ಕಾಲ ಕ್ರಿ.ಪೂ 
300 ಭಾವಿಸಲಾಗಿದೆ. 


ಮೂಲಭೂತವಾಗಿ ಲಿಪಿ ಸೃಷ್ಟಿ ಒಂದು ಸಾಮಾಜಿಕ ಘಟನೆ ; ವ್ಯಕ್ತಿ ಅಥವಾ 


ವ್ಯಕ್ತಿ ಸಮುದಾಯ ತನ್ನ ತತ್ಕಾಲೀನ ಸಾಮಾಜಿಕ ಅಗತ್ಯಗಳಿಗೆ ತಕ್ಕಂತೆ -ಪರಿ 


ಕಲ್ಪನೆಗಳಿಗೆ ಕೊಡುವ ಚಾಕ್ಷುಷ ರೂಪ. ಪಾಚೀನ ಈಜಿನ್ಸಿಯನ್ನರ ಸಾಮಾಜಿಕ 
ಅಗತ್ಯಗಳು ರಾಜಸಂಬಂಧದವು ; ಪ್ರಾಚೀನ ಮೆಸೊಪೊಟೇಮಿಯನ್ನರದು ತೆರಿಗೆ ಸಂಗ್ರ ' 


ಹಣೆಗೆ ಸಂಬಂಧಿಸಿದವು ; ಚೀನೀಯರದು ತಾಂತ್ರಿಕ -ಧಾರ್ಮಿಕ ಸಂಬಂಧದವುೆ, 
ಹೀಗೆಯೇ ಭಾರತದಲ್ಲಿ ಅಶೋಕನ ಕಾಲದ ಸಾಮಾಜಿಕ ಅಗತ್ಯಗಳು ಧರ್ಮನೀತಿ 
ನಿಯಮಗಳಿಗೆ ಸಂಬಂಧಿಸಿದವು. ಅಶೋಕ ಈ ಕಾಲದ ಒಬ್ಬ ಮಹಾನನ್ವೇಷಕ (ಉದಾ: 


ಪ್ರಸ್ತರ ಶಾಸನಗಳ ಮೂಲಕ ಧರ್ಮಪ್ರಸಾರ ; ಶಿಲೆಯ ಮೇಲೆ ಮತ್ತು ಶಿಲಾಸ್ತಂಭ " 


ಗಳನ್ನು ನಿರ್ಮಿಸಿ ಅವ್ರೆಗಳ ಮೇಲೆ ಶಾಸನಗಳ ಕಂಡೆರಣೆ ; ರಾಜಚಿಹ್ನೆಯಾಗಿ ಸಿಂಹದ 
ಬಳಕೆ ಇತ್ಯಾದಿ). ಆತನ ಸಾಮ್ರಾಜ್ಯದ ಪಶ್ಚಿಮಭಾಗಗಳಲ್ಲಿ ಆರಾಮೇಯಿಕ್‌, ಗ್ರೀಕ್‌ 
ಮತ್ತು ಬೆಣೆ ಲಿಪಿಗಳು ಬಳಕೆಯಲ್ಲಿದ್ದವು. ಅಶೋಕ ಆರಾಮೇಯಿಕ್‌'ನಿಂದ ಉಗಮಿಸಿದ 
ಖರೋಷ್ಠೀ ಲಿಪಿಯನ್ನು ತನ್ನ ಸಾಮ್ರಾಜ್ಯದ ವಾಯವ್ಯ ಭಾಗಗಳಲ್ಲಿನ ಶಾಸನಗಳಿಗಷ್ಟೇ 


oR RSE ಇ, ಎಂ. ಒ. pಳ 


ಬಳಸಿಕೊಂಡ. ಬ್ರಾಹ್ಮೀಗೆ ಖರೋಹ್ಠೀ ಮಾದರಿಯಾಗಲಿಲ್ಲ. ಗ್ರೀಕ್‌ ಲಿಪಿಯನ್ನು * 
ಆಫ್‌ಘಾನಿಸ್ತಾನದ ಭಾಗದಲ್ಲಿ ತನ್ನ ದ್ವಿ ಭಾಷಾ ಶಾಸನಗಳಿಗೆ ಅಶೋಕ ಬಳಸಿಕೊಂಡ : 


ನಾದರೂ ಅದನ್ನೂ ಬ್ರಾಹ್ಮೀ ಲಿಪಿಗೆ ಮಾದರಿಯನ್ನಾಗಿ ಅರಿಸಿಕೊಳ್ಳಲಿಲ್ಲ. ಪಶ್ಚಿಮ 


ಏನ್ಯ ಲಿನಿಮಾದರಿಗಳೆಲ್ಲವನ್ನೂ ಪರಿಶೀಲಿಸಿ ಬಿಂದುಸಾರ ಅಥವಾ ಬಹುಮಟ್ಟಿಗೆ ತ 


ಅಶೋಕನ ಆಳ್ವಿಕೆಯ ಆರಂಭದ ವರ್ಷಗಳಲ್ಲಿ ಹೊಸಲಿಸಿಯೊಂದನ್ನು ಆ ಕಾಲದ 
ವಿದ್ವಾಂಸರು ಮತ್ತು ವ್ಯಾಕರಣ ತಜ್ಞರ ನೆರವಿನಿಂದ ರೂಪಿಸಲಾಯಿತು. ಇದಕ್ಕೆ ಚಿತ್ರ 


ಬರಹಗಳೂ ಸಹಾಯಕವಾಗಿದ್ದಿರಬೇಕು. ಲಿಪಿಯ ಪರಿಕಲ್ಪನೆ ಮತ್ತು ಲೇಖನವ 


ನಿಧಾನ ಬಹುಮಟ್ಟಿಗೆ ಪಶ್ಚಿಮ ದೇಶಗಳಿಂದ ಬಂದಿತು ; ದೇಶೀಯ ಸ್ಥಿತಿಗತಿಗೆ ಅನ್ವಯ 
ವಾಗುವಂತೆ ಈ ಲಿಪಿಯನ್ನು ರೂಪಿಸಲಾಯಿತು. ಇದು ಈ ಇಬ್ಬರು ವಿದ್ವಾಂಸರ ಅಭಿ 
ಪ್ರಾಯ. ಆಶೋಕನ ಕಾಲದ ಬ್ರಾಹ್ಮೀ ಲಿಪಿಯಲ್ಲಿ ವೈವಿಧ್ಯವಿಷೆ ಎನ್ನುವದು ಒಂದು 
ಮಿಥೈೈ ಎನ್ನುವುದು. ಅವರೆ ನಿಲುವು. ಈ ಸಿದ್ಧಾಂತದ ಬಗೆಗೆ ಬರಬಹುದಾದ ಎಲ್ಲ 
ಬೀಕೆ ಓಸ್ಪಣಿಗಳಿಗೆ ಅನರು ಉತ್ತ ರಿಸಿದ್ದಾರೆ. 


ಬ್ರಾಹ್ಮೀ ೨೧ 


ಒಂದು ಲಿಸಿ ಹುಟ್ಟಿ, ಬೆಳೆದು ಪರಿಪೂರ್ಣ ವರ್ಣಮಾಲೆಯಾಗಲು ಕೆಲವು ವರ್ಷ 
ಗಳು ಘ್‌ ದಶಕಗಳು ಸಾಲುವುದಿಲ್ಲ. ಒಬ್ಬ ಅರಸನ ಆಳ್ವಿಕೆಯಲ್ಲಿಯೇ ಲಿನಿಯೊಂದು 
ಹೊಸದಾಗಿ ರೂಪಿತವಾಗಿ, ದೊಡ್ಡ ದೇಶವೊಂದರ ಹತ್ತಾರು ಸ್ಥಳಗಳಲ್ಲಿ ಜನ 
ಸಾವ ಸ ಪರಿಚಿತವಾಗಲು ಸಾಧ್ಯವಿಲ್ಲ. ಜನಸಾಮಾನ್ಯರಿಗೆ ಆ ಲಿಪಿ ತಿಳಿದಿರಲಿಲ್ಲ 
ಎಂದು ಹೇಳಿದರೆ ಶಾಸನ ಹಾಕಿಸಿದ ಉಸ್ಬೇ ಶವೇ ವಿಫಲವಾಗುತ್ತದೆ. ಅತೋಕ ಪೂರ್ವ 
ಕಾಲದಲ್ಲಿ ಭಾರತೀಯರಿಗೆ ಲೇಖನ ಕಣಿ ತಿಳಿದಿತ್ತೆಂದು ಹೇಳಲು ಪುರಾತತ್ವ ಆಧಾರಗಳು 
ಅಲಭ್ಯವಾಗಿದ್ದರೂ, ಇತರ ಬಗೆಯ «ಸುಳಿವ್ರೆ'ಗಳು ನಿಶ್ಚಿ ತವಾಗಿ - ಸಿಕ್ಕುತ್ತವೆ. ಅಶೋಕ 
ಪೂರ್ವ ಕಾಲದಲ್ಲಿ ಬಳಕೆಯಲ್ಲಿದ್ದ ಲಿಪಿ ಯಾನ್ರೆದು ? ಅದಕ್ಕೂ ಬ್ರಾಹ್ಮೀ ಲಿಪಿಗೂ 
ಇದ್ದಿರಬಹುದಾದ ಸಂಬಂಧವೇನು ) ಇಂಥ ಪ್ರಶ್ನೆಗಳು ಉದ್ಭವಿಸುತ್ತ ವೆ ಒಬ್ಬಿನ 
ಬ್ರಾಹ್ಮೀ ಉಗಮ ಇನ್ನೂ ಒಂದು ರಹಸ್ಯವಾಗಿಯೇ ಯಾಜ ಎಂದು ಹ 
ಸದ್ಯದ ಪ ಪರಿಸ್ಥಿತಿಯಲ್ಲಿ ಅನಿವಾರ್ಯವೂ ಸಮರ್ಪಕವೂ ಆಗುತ್ತದೆ, ತಕ್ಷಶಿಲಾ ಮತ್ತು 
ಏರಾಣ ನಾಣ್ಯ ಆಲೇಖಗಳು, ಮಹಾಸ್ಕಾ ನ ಶಿಲಾಫಲಕ ಶಾಸನ, ಪಿಪ್ರಾವಾ ಬೌದ್ಧ 
ಶಾಸನ, ಸೋಹ್‌ಗೌರಾ ತಾಮ್ರಫಲಕ ಶಾಸನ, ಬಾಢಿ ಶಾಸನ, ಭಟ್ಚಿಪ್ರೋಲು 
ಕರಂಡಕೆ ಶಾಸನ ಮುಂತಾದ ಶಾಸನಗಳನ್ನು ಅತೋಕಪೂರ್ವ ಕಾಲದವು ಎಂದು 
ಕೆಲವು ವಿದ್ವಾಂಸರು ಭಾವಿಸಿದ್ದರು. ಆದರೆ ಇನ್ರೆಗಳಲ್ಲಿ ಯಾವುದೂ ಅಶೋಕ ಪೂರ್ವ 
ಕಾಲದ್ದಲ್ಲ ಎನ್ನು ವುದೀಗ ಸಿ ರಸ ರಸಟ್ಟಿದೆ. ಆದ್ದರಿಂದ ಅಶೋಕನ ಶಾಸನಗಳೇ ಲಭ್ಯನಿರುವ 
ಪ್ರಾಚೀನ ಬ್ರಾಹ್ಮೀ ಶಾಸನಗಳು. 

ಇಂದಿನ ಭಾರತದ ಎಲ್ಲ ಲಿಸಿಗಳಿಗೆ ಮತ್ತು ಬೃಹದ್ಭಾರತದ __. ಎಂದರೆ 
ಶ್ರೀಲಂಕಾ, ನೇಪಾಲ, ಪಾಕಿಸ್ಮಾನ, ಆಫ್‌ಘಾನಿಸ್ತಾ, ನ್ಯ ಬಾಂಗ್ಲಾದೇಶ, ಟಿಬೆಟ್‌, 
ಬರ್ಮಾ, ಥೈಲೆಂಡ್‌, ಕಾಂಬೋಡಿಯ, ದಕ್ಷಿಣ ವಿಯಟ್ಲಾಂ, ಮಲಯಾ, ಇಂಡೋ 
ನೇಷ್ಯ, ಭಲಿಷೈೆ ನ್ಸ್‌ ಮತ್ತು ಮಾಲ್ಡೀರ್ವ. ದಿ ಪಗಳ 2? ಲಿಪಿಗಳಿಗೆ 
ಬ್ರಾಹ್ಮೀ ಮಾತೃಲಿಸಿಯಾಗಿದೆ. ಭ್‌ 


ಆಧಾರ ಗ್ರಂಥಗಳು 


ಕನ್ನಡ ವಿಶ್ವಕೋಶ : ಸಂಪುಟ ೧೧ 

ಮಾಧನ ನಾ ಕಟ್ಟಿ : ಲಿಸಿಶಾಸ್ತ್ರ (1972) 

R.B. Pandey : Indian Palacography, part I (1952) 
David Diringer : Writing (1962) 

].] Gelb: A Study of writing (1952) 

A.H. Dani: Indian Palacography (1963) 


XH AY pm 


ಪವಿ 


10. 


ಮಾನವಿಕ ಕರ್ಣಾಟಕ 


T. V. Mahalingam : Early South Indian Palaeography 3 
¥ 


(1974) 
೧. 5. Upasak : History and Palaeography of Mauryan ' 


Brahmi Script (1960) j 
TP. Verma: The Palaeography of Brahmi Script 


in North India (1971) 
€ 7. Gupta and K.S. Ramachandran (Ed): The Origin 


of Brahmi Script (1979) 


ಕೆ.ಎಸ್‌. ರಾಮ ಕೃಷ್ಣ ರಾವ್‌ 
೪ 


ಜಾರ್ಜ್‌ಬಾರ್ವಲೆ (1685-1753) 


ಕ್ರೆಸ್ತ ಧರ್ಮ ಗುರುವಾದ ಐರ್ಬೆಂಡಿನ ಬಾರ್ಕಲೆಯು ತನ್ನ ವೃ ತ್ತಿಯ ಉದ್ದೇಶ 
ಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ ತತ್ವಶಾಸ್ತ್ರದ ಕ್ಷೇತ್ರ ವನ್ನು. "ಪ್ರವೇಶಿಸಿದನು. 
ಕ್ರೈಸ ಧರ್ಮದಲ್ಲಿ ಸಾಕಷ್ಟು ಜನರಿಗೆ ನಂಬಿಕೆಯನ್ನು, ಟು ಜಡ ಆತನ 
ವೃತ್ತಿಯ ಮೂಲ ಉದ್ದೇಶ. ಭೌತ ವಸ್ತುಗಳನ್ನು ಒಂದು ರೀತಿ ಶಾಶ್ವತ ಭೋಗ 
ವಸ್ತುಗಳೆಂದು ಪರಿಗಣಿಸ ಸುವ ಮಾನವರು ಧಾರ್ಮಿಕ ನಂಬಿಕೆಗಳನ್ನು ಕಳೆದುಕೊಳ್ಳು 
ವ್ರದು ಸಹೆಜ. ಇಂತಹ ಪರಸ್ಥಿತಿ ಉಂಟಾಗದಂತೆ ನೋಡಿಕೊಳ್ಳು ವುದು ಧರ್ಮಗುರು 
ಗಳ ಉದ್ದೇಶ ಹಾಗೂ ಕರ್ತವ್ಯ. ಆದರೆ ಬಾರೈಲೆಯ ಈ ಉದ್ದೇಶ ಸಾಧನೆಯಲ್ಲಿ 
ಲಾಕ್‌ನ ಭೌತವಾದವು ಒಂದು ಪ್ರಾಮುಖ್ಯ ತೊಡಕಾಗಿದ್ದಿ ತು. ಇದನ್ನು ಗಮನಿಸಿದ 
ಬಾರೈಲೆ ತನ್ನ ತತ್ವ ನಿರೂಪ ಣೆಯ ಮೂಲಕ ಭೌತವಾ ದವನ್ನು ನಿರಾಕರಿಸುವ ಮತ್ತು 
ಜಿ ಶೆ ತೆನ್ಯಯುತೆ ಚಿದ್ದಾ ದವನ್ನು ಪ್ರತಿಪಾದಿಸುವ ಪ್ರಯತ್ನವನ್ನು. ಕೈಗೊಂಡನು. ನಿರ್ಜೀವ 
ವಸ ಸ್ತುಗಳ ಇರುವಿಕೆಯನ್ನು, ಳು ನ್ರಯೋಜನವನ್ನು ಒನ್ಬಿ ದ್ದೆ ಆದರೆ ಅಶಾಶ್ಚ ತ 
ವಾಡ ಈ ವಸ್ತುಗಳು ಆಧ್ಯಾತ್ಮಿಕ ದ್ರವ್ಯವಾದ ಪರಮಾತ್ಮನಿಗೆ ಪ್ರೆ ತಿಸ್ಪರ್ಧಿಯಾಗುತ್ತ ನ 
ಎಂದು ಬಾರ್ಕಲೆ ಅಭಿಪ್ರಾಯಸಟ್ಟನು. ಭೌತವಾದವು ್ರರವಾದಕ್ಕೆ ಧಕ್ಕೆ 
ಯೆನ್ನುಂಟುಮಾಡುವುದಲ್ಲದೆ ನಮ್ಮ ವಿಚಾರಕ್ತಿಯನ್ನು ನಾಸ್ತಿಕತೆಯ ಕಡೆಗೆ ಎಳೆಯ 
ಬಹುದೆಂದು ಆತನು ಅಂಜಿದನು. ಆದುದರಿಂದ ಮೊಟ್ಟ ಮೊದಲಿಗೆ ಅನುಭನ ವಾದದ 
ಸಿದ್ಧಾಂತಗಳನ್ನು ನಿರಾಕರಿಸಿ ವಸ್ತು ಸ್ವಾತಂತ ಶ್ರ್ಯವಾದವನ್ನು ಆದರ ಪರಿಣಾಮವಾದ 
ನಾಸ್ತಿಕ ವಾದವನ್ನು ತಡೆಯಲು ಪ್ರಯತ್ನಿ ಸಿದನು. ಇದಕ್ಕೆ ಮೊದಲು ಅನುಭವ 
ವಾದದ ಪ ಗ್ರತಿಪಾದಕನಾದ ಲಾಕ್‌ ಇಂದ್ರಿಯಾನುಭವಗಳಿಂದ ಆಧಾರಿತವಾದ ನಮ್ಮ 
ಜ್ಞಾನವು ಮಸ್ತು ವಿನ ನೇರ ಜ್ಞಾನವಾಗಿರದೆ ಶೇ ಆದರ ಪ್ರತಿಬಿಂಬ ಅಥವಾ ಪ್ರತಿರೂಪ ದೆ 
ಜ್ಞಾ ನ ಎಂದಿದ್ದ ನು. ಆಧರೂ ಜನಸಾಮಾನ್ಯರನ್ನು ತೃಪ್ತಿಸಡಿಸಲು ಲಾಕ್‌ ಭೌತ 
ತ್ತು ಗಳು ಅನ್ರಗಳನ್ನರಿಯುವ ಮನಸ್ಸಿನಿಂದ ಬೇರೆಯಾಗಿದ್ದು ಹೊರಪ್ರಸಂಚದಲ್ಲಿ 
ಮ್ಮ ದೇ ಆದ ಅಸ್ತಿ ತ್ವ ವನ್ನು ಹೊಂದಿದೆ ಟ್ಛ ಭಾವಿಸಿದ್ದ ನು. "ಲಾಕ್‌ನ ಈ ನಾದವು 
ಪ ಅನುಭವ ಸಿದಾ ಕ್ಕೆ ವಿರುದ್ಧ ವಾದ ನಿರೂಪಣೆಯಾಗಿ ಆತನ ಇಡೀ ಪ್ರತಿ 


ತ್‌ 


೨೪ ಮಾನವಿಕೆ ಕರ್ಣಾಟಕ 


ಪಾದನೆ ಗೊಂದಲನುಯವಾಯಿತು. ಈ ಅವಕಾಕವನ್ನು ಉಪಯೋಗಿಸಿಕೊಂಡ 
ಬಾರೃತೆ ವಿಜ್ಞಾ, ನವಾದದ (ಚಿದ್ವಾದದ) ಆಧಾರದಿಂದ ಲಾಕ್‌ನ ತತ್ವ ಸ: 
ಯನ್ನು ಖಂಡಿಸಿದೆ ದ್ದೇ ಅಲ್ಲದೆ ಅನುಭವವಾದೆದ ಸ್ಕೈ ಸ್ಥಳದಲ್ಲಿ ತನ್ನ ಚಿದ ಪಾವರ 
ಸ್ಥಾಪಿಸಿದನು. ಭೌತ ದ್ರವ್ಯಗಳು ಸ್ವತಂತ್ರ ಜ್‌ ಮನಸ್ಸಿ ಗೆ | 
ವಂತೆಯೇ ಮತ್ತು ಅವುಗಳ ಜೀ ಅಸ್ತಿತ್ವವು ಮನಸ್ಸನ್ನೇ ಅವಲಂಬಿಸಿರು 
ವಂತೆಯೂ ನಿರೂಪಿಸಿರುವುದು ಆತನ ಚಿದ್ವಾದದ "ಧುಖ್ಯಾ ತಾ 


ಭೌತವಸ್ತುಗಳ ನಿರಾಕರಣೆ: -- ಭೌತ ಜಸ ಗಳೆ ನಿರಾಕರಣೆಯಲ್ಲಿ ' 


ಬಾರ್ಕಲೆ ಮೂರು ವಾದಗಳನ್ನು ಮುಂದಿಡುತ್ತಾನೆ. ಇವೆಲ್ಲವೂ ಲಾಕ್‌ ವಿನರಣೆಯ 
ನಿರಾಕರಣೆ ಯಾಗಿರುತ್ತ ದೆ. 


PEM EC 


A YS TN pec gs 


1. ಲಾಕ್‌ ಭೌತವಸು, ಗಳಲ್ಲಿ ಪ್ರಧಾನ ಮತ್ತು ಅನುಷಂಗಿಕ ಗುಣಗಳೆಂಬ ' 


೧೧ 


ಎರಡು ವಿಧದ ಗುಣಗಳಿವೆ ಎಂದು ಅವ್ರಗಳಲ್ಲಿ ಪ್ರಧಾನ ಗುಣಗಳು ವಸ್ತುಗಳಸ್ಲೇ ಇದ್ದು 
ವ್ರಗಳ ಅಸ್ತಿತ್ವಕ್ಕೆ ಆಧಾರವಾಗಿವೆಯೆಂದು ಮತ್ತು ಆನುಷಂಗಿಕೆ os ನಮ್ಮ 


ನವೆ ಕಲ್ಪ ಗಳಾಗಿದ್ದು ವೈಯೆಕ್ತಿ ಕವ್‌ ಗಿವೆ ನಾಮು ವಿವರಿಸಿದನು. ಈ ಟಾ | 


ಗಳಲ್ಲಿ ಅನುಷ ಆ ಗುಣಗಳನ್ನು ನಮ್ಮ ಮಾನಸಿಕ ಕಲ್ಪ ನೆಗಳೆಂದು ಪರಿಗಣಿಸಿ ವಸ್ತು 

ಗಳಿಂದ ಅವುಗಳನ್ನು ಲಾಕ್‌ ನಿರಾಕರಿಸಿದ್ದ ಕೆ ಬಾರೈಲೆಯು ಪ್ರ ಪ್ರಧಾನ ಗುಣಗಳೂ ಕಡ 1 
ಆನುಷೂಗಿಕ ಗುಣಗಳಂತೆ ಮಾನಸಿಕ ಕಲ್ಪನೆಗಳೇ ಆಗಿದ್ದು ವೈಯಕ್ತಿ ಕವಾಗಿವೆ ಎನ್ನು 
ತ್ತಾನೆ. ಬಾರ್ಕಲೆಯ ಪ್ರಕಾರ ಈ ಎರಡು ಗುಣಗಳ ನಡುವೆ ಯಾವ ವ ವ್ಯತ್ಯಾಸವೂ ' 


ಇಲ್ಲ. ಉದಾಹರಣೆಗೆ ಲಾಕ್‌ನ ಪ್ರ ಕಾರೆ ಒಂದು ವಸ್ತುವಿನ ಆಕಾರ ಅಥವಾ ಸಂಖ್ಯೆಯು , 
ಅದರ ಪ್ರಧಾನ ಗುಣಗಳಾಗಿವೆ. ಈ ಗುಣಗಳು ವೈಯಕ್ತಿ ಕವಾಗಿಲ್ಲವಾದ್ದರಿಂದ ಅವ್ರ ' 


ವಸ್ತು ಗಳಲ್ಲಿಯೇ ಇರಬೇಕು. ಆದರೆ ಈ ಮಾತನ್ನು ವಿರೋಧಿಸುವ ಬಾರ್ಯನೆ ಕುಡಿದು 
ಮತ್ತ ನಾದ ವ್ಯಕ್ತಿ ಒಂದೇ ಆಕಾರದ ವಸ್ತುವನ್ನು ಬೇರೆ ಬೇಕೆ ಆಕಾರವನ್ನು ಪಡೆದಿರು 
ವಂತೆಯೂ ಅಥವಾ ಒಂದೇ ವಸ್ತುವನ್ನು ಫೌ ವಸ್ತುಗಳ ರೂಪದಲ್ಲಿಯೂ ಕಾಣ 


ಬಹುದಾದ್ದದರಿಂದ ಲಾಕ್‌ ಪ್ರಧಾನ ಗುಣಷಿಕನು ಭಾವಿಸಿದ ಆಕಾರನೆ ಆನುಷಂಗಿಕ ' 


ಗುಣದಂತೆ ವೈಯಕ್ತಿಕವಾಗುತ್ತದೆ. ಆದುದರಿಂದ ಆನುಷಂಗಿಕ ಗುಣಗಳಂಕೆ ಪ್ರಧಾನ 
ಗುಣಗಳೂ ಕೂಡೆ ವೀಕ್ಷಿಸುವವನ ಮನಃಸ್ಸಿತಿಯೆನ್ನ ಲಂಬಿಸ.ವ್ರೆದಲ್ಲಡೆ ಬಾಹ್ಯ ವಸ್ತು 
ಗಳನ್ನು ಅವಲಂಬಿಸಿಲ್ಲ ಎಂದು ಬಾರ್ಕಲೆ ವಾದಿಸುತ್ತಾನೆ. ಈ ಎರಡು ಗುಣಗಳಿಲ್ಲದ 


ಮೇಲೆ ಭೌತ ವಸ್ತುಗಳೆನ್ನುವುದೇ ಇಲ್ಲ. ಒಂದು ವೇಳೆ ಇದೆ ಎಂದರೂ ಆದು ನಮ್ಮ 


ಮನಸ್ಸಿನ ಕಲ್ಪನೆಯೇ ಆಗಿದೆ. 

ಸ್ರ ಕಕ ವಸ್ತುಗಳಲ್ಲಿ ದ್ರವ್ಯ ಮತ್ತು ಗುಣಗಳೆಂಬ ಎರಡು ಭಾಗಗಳಿವೆ 
ಎಂದು ಪ್ರತಿಪಾದಿಸಿ ಗುಣಗಳು ಸ್ವತಂತ್ರ ಅಸ್ತಿತ್ವವನ್ನು ಸಡೆದಿರಡೆ ತಮ್ಮ ಇರುವಿಕೆಗೆ 
'ಆಧಾರವಾಗಿ ದ್ರವ್ಯವನ್ನವಲಂಬಿಸಿದೆ. ಎಂದು ಹೇಳಿದ್ದನು. ಲಾಕ್‌ನ ಅಭಿಪ್ರಾಯ 


ದಂತೆ ದ್ರನ್ಯನ್ರೆ ಗುಣರೆಹಿತವಾಗಿದ್ದು ಇತರ ಗುಣಗಳಿಗೆ ಆಶ್ರಯವನ್ನ್ಪೀಯುವ : 


ಜಾರ್ಜ್‌ಬೂರ್ಕಲೆ ಆ 


ಯಾನ್ರೆದೋ ಒಂದು “ಅವರ್ಣನೀಯ” ಅಂಶವಾಗಿದೆ. ದ್ರವ್ಯಮೆದಕೆ ಏನೆ:ದು ಸ್ಪಷ್ಟ 
ವಾಗಿ ನಿರೂಪಿಸಲು ಅಸನುರ್ಥನಾದ ಲಾಕ"ನ ಸರಿಸ್ಥಿತಿ-ನಿನ್ನು ಉಪಯೋಗಿಸಿಕೊಂಡ 
ಬಾರ್ಕಲೆ ಅಂತಹ ದ್ರವ್ಯ ಒಂದಿರಲು ಸಾಧ್ಯವೇ ಇಲ್ಲ ಎಂದು ವಾದಿಸಿದನು. ಯಾವ 
ವಸ್ತುವನ್ನು ತಿಳಿಯಬೇಕಾದರೂ ನಾವ್ರ ಅದನ್ನು ಅದರೆ ಗುಣಗಳೆ ಮೂಲಕ ತಿಳಿಯು 
ತ್ತೇನೆ. ಲಾಕ್‌ ನಿರೂಪಿಸಿದ ದ್ರವ್ಯನು ಗುಣರಹಿತವಾಗಿರುವುದರಿಎದ ಅದನ್ನು ಅರಿಯು 
ವುದು ಸಾಧ್ಯವೇ ಇಲ್ಲ ಎನ್ನುವುದು ಸರಳವಾದ ತರ್ಕ. ಒಂದು ವೇಳೆ ಗುಣಗಳೆಲ್ಲಾ 
ಒಂದು ಕಡೆ ಕೇಂದ್ರಿಕೃತವಾಗಿದ್ದು ಆ ದ್ರವ್ಯವನ್ನು ಒಂದು ವಸ್ತು ಅಥವಾ ದ್ರವ್ಯ 
ಎಂದು ಭಾವಿಸುವೆದಾದರೂ ಲಾಕ್‌ನು ವಿವರಿಸಿದ ಎರಡು ರೀತಿಯ ಗುಣಗಳು ನಮ, 
ಮನಸ್ಸಿನ ಕಲ್ಪನೆಗಳಾದುದರಿಂದ (ಬಾರ್ಕಲೆ) ಹೇಳುವಂತೆ ಅವ್ರಗಳಿಂದ ಸುಯೋಜಿತ 
ವಾದ ವಸು ವೂ ಕೊಡೆ ನಮ್ಮ ಮನಸ್ಸಿನ ಕಲ್ಪನೆಯೇ ಆಗಿರಬೇಕು. 
3. ಬಾರ್ತಳೆಯೆ ಮೂರನೇ ವಾದವ್ರೆ ಆತನ ಪ್ರಸಿದ್ಧ ಹೇಳಿಕೆಯೊಂದನ್ನು 
ಆಧರಿಸಿಸೆ. “ವಸುಗಳ ಇರ.ವಿಕೆ ಎಂದರೆ ಅನ್ರಗಳನ್ನು ನೀಕ್ಷಿಸುವುನೇ ಆಗಿದೆ? ಎನ್ನು 
ಹೇ ಈ ಹೇಳಿಕೆ. ಒಂದು ಭೌತ ದ್ರವ್ಯದಲ್ಲಿ ಅನೇಕ ಗುಣಗಳಿರುತ್ತವೆ. ಈ ನಿರ್ದಿಷ್ಟ 
ಗುಣಗಳ ವ್ಯವಸ್ಥಿತ ಜೋಡೆಣೆಯನ್ನೇ ನಾವ್ರೆ “ವಸ್ತು” ಎನ್ನುತ್ತೇವೆ... ಈ ಗುಣಗಳ 
ಜೋದಣೆಯಲ್ಲದೆ ವಸ್ತು ಅನ್ನುವದು. ಬೇರೇನೂ ಇಲ್ಲ. ಉದಾಹರಣೆಗೆ ಮೇಜು 
ಎಂದರೆ ಒಂದು ಆಕಾರೆ, ಬಣ್ಣ, ಉದ್ದೇಶ ಮುಂತಾದ ನಿರ್ದಿಷ್ಟ ಗುಣಗಳ ಸಂಯೋಜನೆ 
ಯೆಲ್ಲದೆ ಬೇರೇನೂ ಅಲ್ಲ. ಆದರೆ ಈ ಗುಣಗಳೆಲ್ಲವೂ ವೀಕ್ಷಿಸುವ ಮನಸ್ಸಿನ ಕ)ನೆಗಳು 
ಎಂದು ಬಾರ್ಫಲೆ ಈಗಾಗಲೇ ತಿಳಿಸಿದ್ದಾನೆ. ಅಂದರೆ ನೀಕ್ಷಿಸಿದ ವಸ್ತುವು ಒಂದು ಬಣ್ಣ 
ವಾದರೆ ಅದು ಕಣ್ಣಿನಿಂದ ನೋಡಳ್ಬಟ್ಟಿರಬೇಕು, ಶಬ್ದವಾದರೆ ಕಿವಿಯಿಂದ ಕೇಳಲ್ಲ`ರ 
ಬೇಕು, ರುಚಿಯಾದರೆ ಅದು ನಾಲಗೆಯಿಂದ  ಅನುಭನಿಸಲ್ಪಟ್ಟರಬೇಕು ಇತ್ಯಾದಿ. 
ಇಷ್ಟಲ್ಲದೆ ಬೇರೆಬೇರೆಯಾಗಿ “ವಸ್ತು? ಎನ್ನುವೆದು ಯಾವ ರೀತಿಯಿಂದಲೂ ವೀಕ್ಷಿ 
ಸಲ್ಪಡೆನ್ಹೆದಿಲ್ಲ. ಒಂದು ವೇಳೆ ವಸ್ತುವಿದೆ ಎಂದರೂ ಮೇಲೆ ಹೇಳಿದಂತೆ ವೀಕ್ಷಿಸಲ್ಪಡ 
ಬೇಕು. ಉದಾಹರಣೆಗೆ ಮೇಜು ಎಂಬ ವಸ್ತು ಇದೆ ಎನ್ನುವುದಾದರೆ ಅದರೆ ಗಾತ್ರ, 
ಆಕಾರ, ಬಣ್ಣ, ಭಾರ ಉಪ್ತೇಶ ಇತ್ಯಾದಿ ಗುಣಗಳು ನಮ್ಮ ಮನಸ್ಸಿನಿಂದ ವೀಕ್ಷ 
ಸಲ್ಪಟ್ಟಿರಬೇಕು. ಒಂದು ಕೊಠಡಿಯಲ್ಲಿ ಮೇಜು ಇಡೆ ಎನ್ನುನುದರ ಅರ್ಥ ಅದನ್ನು 
ನಾನು ಆ ಕೊಠಡಿಯಲ್ಲಿದ್ದು ವೀಕ್ರಿಸಿನ್ದೇನೆ ಅಥವಾ ನಾನಿಲ್ಲದಿದ್ದರೆ ಮತ್ತೊಂದು 


ಮನಸ್ಸು ಅಲ್ಲಿದ್ದು ಅದನ್ನು ವೀಕ್ಷಿಸಬೇಕು ಎಂದಾಗುತ್ತದೆ. ಆದಕೆ ಮೇಜು ಇದೆ 


ಎಂದಾಗ ಅದರೆ ಗುಣಗಳನ್ನ ಪ್ಟೇ ನಾನೆ ಗ್ರಹಿಸುತ್ತೇವೆ. ಈ ಗುಗಳು ನಮ್ಮ 
ಮಾನಸಿಕ ಕಲ್ಪನೆಯಿಂದ ಸೃಷ್ಟಿ ಸಲ್ಪಟ್ಟ ವಾದುದರಿಂದ ಮನಸ್ಸಿನಿಂದ ಸ್ವತಂತ ವಾಗಿ 


ಭೌತದ್ರವ್ಯನಿರಲು ಸಾಧ್ಯನೆಲ್ಲ ಎಂದು ಸುಲಭವಾಗಿ ವಾದಿಸಬಹುದು. ಒಂದು ವೇಳೆ 
ವಸ್ತುವಿದೆ ಎಂದರೆ ಅದನ್ನು ಯಾವುದಾದರೊಂದು ಮನಸ್ಸು ವೀಕ್ರಿಸಿರನೇಬೇಕು. 
ನಮ್ಮ ಭಾವನೆಗಳು, ಅನುಭವಗಳು ಮತ್ತು ಉಸ್ವೇಗಗಳು ನಮ್ಮ ಮನಸ್ಸಿನಿಂದ 


4 


೨೬ ಮಾನಗಿಕ ಕರ್ಕಾಟಕ 


ಬೇರೆಯಾಗಿರದೆ ಅವು ಮನಸ್ಸನ್ನೇ ಅವಲಂಬಿಸಿವೆ, ಎನೂ ವೆದು ಸರ್ವವಿಧಿತ. ನಮ್ಮ J 
ಭಾನನೆಗ ಳು ವ ಮನಸ್ಸಿ ನಲ್ಲಿ ಆಂತರಿಕ ಸ ಸ ್ರಚ್ಜ್ಲೆಯ ರೂಸ ಸದಲ್ಲಿ ಬರುತ್ತ ದೆ. : ಈ ಭಾವನೆ ಸಳೆಲವೂ 
ನಮ್ಮ ಮನಸ್ಸಿನ” ಇದ್ದ ರೂ ಅವುಗಳ ಬಗ್ಗೆ ನವ. , ನಿರ್ಧಾರಿತವಾದ ಸ್ಪಷ್ಟ ಜ್ಞ ನ 


| 


ವಿಲ್ಲ: ನಮ್ಮ ' ಭಾವನೆಗಳು ಮತ್ತು ಇಚ್ಛೆ ಗಳೇ ಕೈಗ ಗುಣಗಳ ರೂಸೆದೆ ( ಇದ್ದು 
ನಮ್ಮ ಮನಸ ನ್ನೇ ಆವರಿಸಿರುವುದರಿಂದ ಅವುಗಳನ್ನು ಮನಸ್ಸಿನ ಅವಿಭಾಜ್ಯ ಅ ಅಂಶ :: 
ಗಳೆದು ಸ ಲಭವಾಗಿ ತೀರ್ಮಾಸಿಸುತ್ತೇವೆ. ' ಭಾವನೆ ಮತ್ತು ಕಲ್ಪನೆಗಳೇ ಅಲ್ಲಿ ' 
ಬಣ್ಣ, ಶಬ್ದ, ರುಚಿ ಮುಂತಾದ ಗುಣಗಳು ನನು ಮನಸ್ಸಿನಿಂದ ಪ್ರ ಪ್ರತ್ಯೇಕವಾಗಿದ್ದು 
ಬಾಹ್ಯ ವ ಸ್ತುಗಳಲ್ಲಿ ಕೇಂದ್ರಿ ಕೃತವಾ ಗಿದೆ ಎಂದು ನಮ್ಮ , ಸಾಮಾನ್ಯ ನಂಬಿಕೆಯಾಗಿದೆ. | 
ಹವ: ವಸು ಗಳಲ್ಲಿರುವ ಗುಣಿಷಟ ಬಗ್ಗೆ ನಮ್ಮ ನಂಬಿಕೆಯನ್ನು ಬಾರೈತೆ ನಿರಾಕರಿಸು ' 
ತ್ತಾನೆ. ಅವನ ಅಭಿಪ್ರಾಯದಂತೆ ಎಲ್ಲಾ ರೀತಿಯ ಗುಣಗಳು ಮಾನಸಿಕವಾಗಿರುವು ' 
ದರಿಂದ ಆ ಗುಣಗಳನ್ನು ವಸ್ತುಗಳ ನಿರುವಂತೆ ನಾವು ಕಾಣುತ್ತೆ ವೆ. ಆದುದರಿಂದ ಈ. 
ಪ್ರಕೃತಿಯೆ ವಸ್ತುಗಳಿಂದ ಪ್ರಾರಂಭಿಸಿ ಇಡೀ ವಿಶ್ವಕ್ಟೆ ಅನ್ವಯಿಸುವ ಯಾವುವೇ 
ಅಂಶವು ನಮ್ಮ ನುನಸ್ಸನ್ನೇ ಅವಲಂಬಿಸಿದೆ. 
ಬಾರ್ಕಲೆಯ ಚಿದ್ವಾದ. ಅಥವಾ ಭಾವವಾದ : -- ಈ ವಾದದಂತೆ : 
ಒಂದು ವಸ್ತುವಿನ ಇರುವಿಕೆ ಜಿ ನಮ್ಮ ಮನಸ್ಸಿನಲ್ಲಿ ಅದರ ಬಗ್ಗೆ ಇರುವ ಕಲ್ಪ. 
ನೆಯೇ ಆಗಿದೆ, ಭೌತ ದ್ರವ್ಯಗಳ ಬಗ್ಗೆ ನಮ್ಮ ಲ್ಲಿರುವ ಕಲ್ಪ ನೆಗಳು 'ನಮ್ಮ ಅಂತರಿಕ 
ಭಾವನೆಗಳಂತೆಯೇ ಇರುವುವುವಾಗಿವೆ. ಅಂದರೆ ಪ ಕೃತಿಯಲ್ಲಿ ಕಂಡು ಬರುತ ಮತ್ತು 
ನಮ್ಮ ಆಂಶರಿಕ ಗುಣಗಳು ಎಲ್ಲವೂ ನಮ್ಮ ಮನಸ್ಸನ್ನೇ. ಅವಲಂಬಿಸಿವೆ. ನಮ್ಮ 
ಮನಸ್ಸಿ ನಲ್ಲಿ ಭೌತ ದ್ರವ್ಯಗಳ ಬಗ್ಗೆ ಹೇಗೆ ಕಲ್ಪನೆಗಳಿಷೆಯೋ ಅದೇ ಕತಿ 
ಚೈತನ್ಯಯುಕ್ತ ಮತ್ತು ಆಧ್ಯಾತ್ಮಿ ಕದ ಪ್ರವ್ಯಗಳ ಬಗ್ಗೆ ಯೂ ನಮ್ಮ ಮನಸ್ಸಿನಲ್ಲಿ ಕಲ್ಪನೆ . 
ಗಳಿವೆ, ಈ ಆಧ್ಯಾತ್ಮಿ "ಕ ದ್ರವ್ಯವ ಇಚ್ಛೆ, ಸಹ ನೆ, 'ಜ್ಞಾಪಕೆರಕ್ತಿ ಮೋಕಾ ಗುಣ 
ಗಳನ್ನು ಹೊಂದಿನೆ. ಇಂತಹ ಗುಣಗಳನ್ನು ಹೊಂದಿರುವ" ದ್ರವ್ಯವನ್ನು "ಆತ್ಮ? ಎಂದು ' 
ಕರೆಯುತ್ತೇವೆ. ಇದು ಮನಸ್ಸಿನ ಜೈ ತನ್ಯ ಶಕ್ತಿಯಾಗಿದೆ. ಭೌತ ದ್ರವ್ಯವ ಮನಸ್ಸಿ 
ನಿಂದ ಬೇರೆಯಾಗಿರುವುದು ಸಾಧ್ಯವಿಲ್ಲ. ಮನಸ್ಸು ಗುಣಗಳನ್ನು ಗ್ರಹಿಸುವುದರಿಂದಲೇ ' 
ದ್ರವ್ಯದ ಇರುವಿಕೆಯು ಕಲ್ಪಿತವಾಗುತ್ತದೆ. ಈ ಜ್ಞಾ ನಮಾಮಾಂಸೆಯ ವಾಸ್ತನ 
ವಾದಕ್ಕೆ ಸಂಪೂರ್ಣ ಬರುದ್ದ ವಾಗಿದೆ. ಭೌತ ವಸ್ತು ಗಳ ಸ್ವತಂತ್ರ್ಯ. ಇರುವಿಕೆಯನ್ನು 
ಬಾರ್ಫಲೆ ಸಂಪೂರ್ಣವಾಗಿ ನಿರಾ ಕರಿಸುತ್ತಾನೆ. ವಸ್ತುವಿನ ಗುಣಗಳು ನಮ್ಮ ಮನಸ್ಸಿ 
ನಿಂದಲೇ ಹುಟ್ಟು ವೆದರಿಂದ ಮತ್ತು ಅನ್ರಗಳ ಬಗ್ಗೆ ಇರುವ ನನ್ನು ಕಲ್ಪ ನೆಗಳು ನನ್ನು 
ಮನಸ್ಸನ್ನೇ ಆಧರಿಸುವುದರಿಂದ ನಮ್ಮ ಅನುಕೂಲಕ್ಕೆ ತಕ್ಸಂತೆ ಆವುಗಳಗೆ ಬೇರೆ ಬೇಕೆ 
ಹಸ್ಸಿ ದ್ದೇವೆ. ಎಲ್ಲ ಗುಣಗಳು ಮನಸ್ಸ ಸ್ಪನ್ನೇ ಅವಲಂಬಿತವಾಗಿದ್ದು ಈ ಗುಣಗಳ 
ಸಹಾಯೆದಿಂದಶೇ ವಸು ಗಳಿಗೆ ಹೆಸರನ್ಲೀಯಲು ಸಾಧ್ಯೆವಾದುದರಿಂದ "ಸಮಸ್ತ ಸತ್ಯವ 
ಮನಸ್ಸನ್ನೇ ಅನಲಂಬಿಸಿರೆತ್ತ ಡೆ. ಬಾರೈಲೆ ಈ ವಾದವನ್ನು : ಮಾನಸಿಕ ನಿಜ್ಞಾನ 


ಶಿ 
ಇ 


ಜಾರ್ಜ್‌ಬಾರ್ಕೆಲೆ ೨೭ 


ವಾದ ಎಂದು ಕರೆಯುತ್ತಾನೆ. ಇದರ ಪ್ರಕಾರ ಮನಸ್ಸೊಂದು ಮಾತ್ರ ವಸು ಗಳನ್ನು 
ಗ್ರಹಿಸಲು ಶಕ್ತ ವಾದುದರಿಂದ ಇತರ ಮನಸ್ಸುಗಳ ಇರುವಿಕೆಯನ್ನು ಕೂಡೆ ಇದೇ 
ಆಧಾರದಿಂದ ತಿಳಿಯಬೇಕಾಗಿದೆ. ವಸ್ತುಗಳ ಅಸ್ಥಿತ್ನ ತ್ವವು ಹೇಗೆ ವೀಕ್ಷಿಸುವ ಮನಸ್ಸನ್ನು 
ಅವನಲಂಬಿಸಿದೆಯೋ ಅದೇ ರೀತಿ ಇತರ ಮನ ಸ್ಸ ಜು ಅಸಿತ ವೆ ವೀಕ್ಷಿಸುವ ಮನಸನ 
ಅವಲಂಬಿಸಿರುತ್ತದೆ. ಅಂದರೆ ಬಾರ್ಪಲೆಯೆ ಪ್ರ ನ್ರಕಾರ ಸ ಮತು. ನನ್ನ ಮನಸ್ಸು 
ಎನ್ನು ವೆದು ಮಾತ, ನಿರ್ದಿಷ್ಟ ಸತ್ಯವಾಗಿದ್ದು ಡರ ಮನಸ್ಸುಗಳ ಇರುವಿಕೆಯು ನನ್ನ 
ಮನಸ್ಸು ವೀಕ್ಷಿಸುವ ದನ್ನೆ ¢ LUN ಇಂತಹ ಒಂದು ವಾದವನ್ನು ಆತ್ಮ ಕೇಂ ದ್ರ 
ಸಿದ್ಧಾಂತವೆನ್ನು ನ್ನುತ್ತಾ ರೆ. ಸಾತ ನೀಕ್ಷಿಸುವ ಆತ್ಮ ದ ಇರುವಿಕೆಯನ್ನುಳಿದು ಬಂಟ 
ದ್ರವ್ಯಗಳ ಇರುತ್ತ ಈ ವೀಕ್ಷಕ ಆತ್ಮ ನನ್ನೆ ¢ ಅವಲಂಬಿಸಿರುತ್ತ ಜಿ 

ಬಾರ್ಕಲೆಯ ಏಕೇಶ್ವರವಾದ (ಬಾಹ್ಯ ಚಿದ್ವಾದ) : ಅನುಭವ ವಾದ 
ವನ್ನು ನಿರಾಕರಿಸುತ್ತಾ ನಡೆದ "ವಾರೃಜೆಯು ತನ್ನ ಆತ್ಮ ಕೇಂದ್ರ ಸಿದ್ಧಾ ಂತವನ್ನು 
ಡ್‌್‌ ಒಂದು ಸಂದಿಗ್ಧ ಪರಿಸ್ಥಿ ತಿಗೆ ಮುಟ್ಟ ತಾ, ಸ ಆತನಿಂದನೇ ರೂಪಿ 
ಸಲ್ಪಟ್ಟ ಆತ್ಮ ಕೇಂದ್ರ ಸಿದ್ಧಾ ತವು ಆತ ಮೂಲ ಉಚ ಶದ ಸಾಧನೆಯಲ್ಲಿ ಒಂದು 
ಅಡಿಚಣೆಯಾಗುತ್ತ ನ ಥಿ ತವ ಒಂದಿರುವುದಾದರೆ ಅದನ್ನು ನನ್ನ ಮನಸ್ಸು ವೀಕ್ಷಿಸಿರ 
ಬೇಕು ಎಂಬ ಬಾರೈಜೆಯವಾದವು ತಾನು ಬೋಧಿಸಬೇಕೆಂದಿದ್ದ .... ಮತ್ತು 
ಅದಕ್ಕೆ ಆಧಾರವಾದ ದೇವರ ಅಸ್ತಿತ್ವವನ್ನು ವಿವರಿಸುವಲ್ಲಿ ಅಸ ಸಮರ್ಥವಾಗುತ್ತದೆ. ಹೇಗೆ 
ಇತರ ದ್ರವ ವ್ಯಗಳ ಅಸ್ಪಿತ್ಯ ಶೈ ನನ್ನು "ನನ್ನ "ಮನಸ್ಸು » "ನಿರ್ಧರಿಸುತ್ತ ದೋ ಅದೇ ರೀತಿ 
ದೇವರನ್ನು ನನ್ನ Fri ವೀಕ್ಷಿಸಿದರೆ ಮಾತ್ರೆ ದೇವರಿದ್ದಾ ನೆ ಎಂದು ವಾದಿಸಿದಂತಾಗು 
ತ್ತದೆ. ಆದಕೆ "ವರಿಗೆ ಪರಿಪೂರ್ಣತೆಯನ್ನು ಆರ ಟೇ ತನ್ನ ಮೂಲ 
ವಾದದಿಂದ ಈಗ ನಿಮುಖನಾಗಬೇಕಾಗುತ್ತ ದೆ. 

ಬಾರ್ಕಲೆಯ ಏಕೇಶ್ವರವಾದದೆ. ಪ್ರಕಾರ -ಜಗತ್ತಿ ಗೆಲ್ಲಾ ಗ ನೊಬ್ಬ ನೇ 
ಮೂಲಸತ್ಯ. ಈ ಸತ್ಯಕ್ಕೆ 'ತಿಸ್ಟ ರ್ಧಿಯಾದ ಮತ್ತೊ ಇದು ಸತ್ಯ ಇಲ್ಲ. ಸ್ಯ ಭೌತ 
ಜಗತ್ತು ಮತ್ತು ನಮ್ಮ ಆತ್ಮಗಳು ಕೂಡ ಆ ಪರಮಾತ್ಮ ನಿಂದಖೇ ಉಂಟಾಗಿವೆ, ಎಂದು 

ಇರ್ಕಲೆ ವಾದಿಸುತ್ತಾ ತ ಧಾರ್ಮಿಕ ನಂಬಿಕೆಯ ರಕ್ಷಣೆ, ದೇವರ ಇರುವಿಕೆಯ pl 

SA ನ್ರಚಾರಗಳು ಆತನ ಮೂಲ ಕರ್ತನ ;ವಾದುದರಿಂದ ತನ್ನ ತತ್ವ ನಿರೂಪಣೆ 
ವಿರುದ ksh ದೇವರ ಇರುನಿಕೆಯೆ ೫ ನೆಯನ್ನು ಆಗ “ಬ 
ಯಿತು. ಧರ್ಮಕ್ಕೆ ಆತಂಕ ಕವಾದ ಭೌತ ವಸ್ತು ವನ್ನು ಗಾರಿ, ತನ್ನ ಚಿದ್ವಾದದ 
ಮೂಲಕ ನಿರಾಕರಿಸಿ ಮೊದಲಿಗೆ ಮನಸ್ಸೇ ಸರ್ನಸ್ವ ಎಂದು ವಾದಿಸುತ್ತಾನೆ. wali 
ಈಗ ತನ್ನ ಏಕೇಸ್ವರ ವಾದೆನನ್ನು ಈ ರೀತಿ ಸಮಿರ್ಥಿಸಿತಾ, ನೆ. ನಮ್ಮ ಮನಸ್ಸಿ ನಲ್ಲಿ 
ಫ್ರಂ: ನೆಗಳು ಜಾತ್ರ ಹಾದು ಹೋಗುತ್ತ ನೆಯೇ ವಿನಃ ವಸ್ತು ಗಳಲ್ಲ. at ವಸ್ತುಗಳ 
Ra ಮಾತ್ರ ನಮ್ಮ ಮನಸ್ಸನ್ನು ಮುಟ್ಟುತಿ ತಿದಿ : ವಸ್ತುಗಳು ಏನೆಂಬುನೆಡರ 
ಅರಿವು ಮನಸ್ಸಿನಲ್ಲಿ ಉಂಬಾಗುನುದಿಲ್ಲ.. ವಸ್ತುಗಳ. ಗುಣಗಳು ನಮ್ಮು. ಮನಸ್ಸಿನಲ್ಲಿ 


೨೮ ಮಾನನಿಕ ಕರ್ಣಾಟಕ 


} 
§ 


W 4 
3 


ಹಾನುಹೋಗಬೇಕಾದರೆ ಅದಕ್ಕೆ ಒಂದು ನಿಶಿಷ್ಟ ಕಾ ರಣವಿರಬೇಕು. ಆ ಕಾರಣನೇ ' 
ಒಬ್ಬನೇ ಅದ ದೇವರು. ಬಾರ್ಕತೆಯ ತ್ಯ ಅಭಿಪ್ರಾಯೆವು ಆತನ ಮೂಲ ಅಭಿ? 
ಪ್ರಾ ಯಕ್ಕೆ ಸಂಪೂರ್ಣ ವಿರುದ್ಧ ವಾಗಿದೆ. ಹಿಂದೆ ಚಿದ್ವಾದವನ್ನು ಪ್ರತಿಪಾದಿಸಿಡ ಕ 
ಬಾರ್ಕಲೆ ನಮ್ಮ ಕಲ್ಪನೆಗಳೆಲ್ಲವೂ (ಗುಣಗಳು) ಮನಸ್ಸಿ A ಸಾ ವೆ 
ಎಂದಿದ್ದೆ. ಅಡಕೆ ಈಗ ಮನಸ್ಸಿನಲ್ಲಿ ಹಾದುಹೋಗುವ ಆ ಕಲ್ಪನೆಗಳು ಮನಸ್ಸಿ ನಿಂದಲೇ * 
ಸ್ನಷ್ಮಿ೧ "ಗಿರ ಸೀ ದೇವರಿಂದ ಅಳು ಬಲ್ಬಟ್ಟವೆ ಎನ್ನುತಾ ನೆ. bai ಆತನ "ಏಕೇಸ್ವ ರ. 


ವಾದಡ ಪ್ರಕಾರ ನಮ್ಮ ಕಲ್ಪ ನೆಗಳು `ನಮ್ಮ ಮನಸ್ಸಿನ ತೀರ್ಮಾನವನ್ನು ಅನಲಂಬಿಸಿರು 


ವುದಿಲ್ಲ. en. ಬಹಾಗಿ ನಮ್ಮ ಕಲ್ಪ ನೆಗಳು ನಾವು ಇಚ್ಛಿ ಸಡಲಿ ಅಥವಾ ಪಡದೇ | 
ಇರಲಿ ಒಂದು ರೀತಿಯ ಒತ್ತಾ ಯ! ಮ್ಮ ಮನಸ್ಸ ನ್ನು. ಸೇರುತ್ತ ವೆ. ಉದಾಹರ ' 


ಣೆಗೆ ಹಗಲು ಆಕಾಶದತ್ತ ನೋಡಿದಾಗ ಬೆಳಕಿನ ಕಿರಣಗಳು ನಾನೆ ಇಷ್ಟ ಸಟ್ಟಿರೂ 


ಅಥವಾ. ಇಷ್ಟ ಪಡದೆ ಹೋದರೂ ನಮ್ಮ ಮನಸ್ಸನ್ನು ಪ್ರವೇಶಿಸುತ್ತ ವೆ, ಇದೇ "ರತಿ ಸ 


ಬಹಳಷ್ಟು ಕಲ್ಪ ನೆಗಳು ಒಂದು ರೀತಿಯ ಬಲಾತ್ರಾ ರದಿಂದ ನಮ್ಮ ಮನಸ್ಸನ್ನು ಪ್ರವೇ 
ಸುತನ ಅಡಕಿ ನಮ್ಮ ಮನಸ್ಸಿನಲ್ಲಿರುವ Wat ಕಲ್ಪ ನೆಗಳು ನಮ್ಮ ಮನಸ್ಸಿ 


ನಿಂದಲೇ ಸೃ ಸಿ ಸಲ್ಪಟ್ಟಿ ಕಲ್ಪ ನೆಗಳಲ್ಲವೆಂಬುದು ಸ್ಪಷ್ಟ ವಾಯುತು. 
ನಿಘಿಸೆಯದ್‌ಗಿ ನಮ್ಮ ವುನಸ್ಸಿ ನಲ್ಲಿರುವ ಕಲ್ಪ ನೆಗ ಳಲ್ಲಿ ನ ಒಂದು ವಿಶಿಷ್ಟ ವ್ಯವಸ್ಥೆ 


ಯನ್ನು ಕಾಣುತ್ತೇನೆ. ಕಲ್ಪ ಸೆಗಳ ನಡುವಿರುವ “ಧರಸ ವರ ಸೊಟ್ಟ, ಅಧಿವಾಕ್ಯಿಕೆ 


ಸೌಹಾರ್ದತೆ ಮತ್ತು ವ್ಯವಸ್ಥೆ ಗಳು ಮನಸ್ಸಿ ನಲ್ಲಿ ತನ್ನ ಸ್ವ ಕ್ಪೆ “ಸ್ಟೆ ತ್ರಿ ಯಾಗಲು ಸಾಧ್ಯ | 


ವಿಲ್ಲ. ಕ ಭ್‌ ನಾನು ಬೆಂಕಿಯನ್ನು ಜಾ ಗೆ KAT ವೀಕ್ಷಣೆಯೊಂದಿಗೆ 
ಅದರ ಶಾಖದ ಕಲ್ಪನೆಯು ನಮ್ಮ ಮನಸ್ಸಿನಲ್ಲಿ ಉಂಬಾಗುತ್ತದೆ. ಅದೇ ರೀತಿ ಒಂದು 
ಆಹಾರವನ್ನು ವೀಕ್ಷಿಸಿದಾಗ ಅದು ಉಚಿತನೇ: ಅಥವಾ ಅನುಚಿತನೇ ಎಂಬ ಕಲ್ಪನೆ 


ನಮ್ಮಲ್ಲುಂಟಾಗುತ್ತ ದ, ಪ್ರಕೃತಿಯಲ್ಲಿ ವ್ಯವಸ್ಥೆ ಮತ್ತು ನಿಯೆಮಗಳಿರುವಂತೆ ನಮ್ಮ 


ಮನಸ್ಸಿನಲ್ಲಿ ವ್ಯವಸ್ಥೆ ಮತ್ತು ನಿಯಮಗಳಿವೆ. ಇನುಗಳಲ್ಲಿ ಮನಸ್ಸೇ ಸ್ವಯಂಕಾರಣ 
ಬಾರ ಅವಕ್ಕೆ ಆಧಾರವಾಗಿ ಒಂದು ಶಾಶ್ವತ ದ್ರವ್ಯವಾದ ಪರಮಾತ್ಮನನ್ನು 

ಶೇಬೇಕಾಗುತ್ತದೆ. ಈ ವ್ಯವಸ್ಥೆಗೆ ತೆ ದೇವರೇ ಈ ಜಗತ್ತು ಮತು. 
ರ ಗಳ ಸೃಷ್ಟಿ ಕರ್ತನಾಗಿರುತ್ತಾನೆ. ಜಗತ್ತಿನ ಮತ್ತು ಮನಸ್ಸಿನ ವ್ಯವಸ್ಥೆ ಸ ಅದ್ವಿತೀ 


0 ನಿವಾಸ ಹ ಸರಮಾತ್ಮನ ಮನಸ್ಸೇ ಕಾರಣ ನಿಂದೆ ಬಾರ್ಯಸೆ ಸ ೆ. 
ಲಾಕ್‌ನ ವಾದದಂತೆ ಬಾರೈಲೆಯೆ ನಿರೂಪಣೆ ಕೂಡ ವಿಶೋಧಾಭಾಸಕ್ಕೆ 


ಒಳಗಾಗುತ್ತದೆ. ಅನುಭನವಾದವನ್ನೇ ಅನುಸರಿಸಿದ ಬಾರ್ಕಲೆ ತನ್ನ ಮೊದಲ ಧ್ಯೇಯ 


ವಾದ ಭೌತ ವಸು ಗಳ ನಿರಾಕರಣೆಯಲ್ಲಿ ಸಫಲನಾದರೂ ಆತನ ಸಿದ್ದಾಂತನ್ರ ಆತ್ಮ 
ಕೇಂದ್ರದ ಸಂದಿಗ್ಧ ತೆಗೆ ಗುರಿಯಾಗುತ್ತದೆ. ಇದರಿಂದ ತಪ್ಪಿಸಿಕೊಳ್ಳಲು ಅತು ಕು 


ಸರಿಸಿದ ಅನುಭವವಾದವಸ್ನೇ ಬದಿಗೊತ್ತಿ, ಏಕೇಶ್ವ ರವಾದವನ್ನು 5 ತಿಪಾದಿಸುತ್ತಾ ನೆ. 
ಈ ಏಕೇಗ್ವರವಾದವು wit ಹಾಗೂ. ತಾತ್ವಿ ಕ್ರ ರೀತಿಗಿಂತಲೂ ಮಿಗಿಲಾಗಿ ಅಂಧೆ 
ವಿಶ್ವಾಸವನ್ನು ಒಳಗೊಂಡಂತೆ ಕಂಡುಬರುತ್ತದೆ. 


ಸಿ. ಮಹಾದೇವ 


ಚಾಮುಂಡಿಬೆಟ್ಟದ ದೇವಾಲಯಗಳು 


ಮ್ಸೆ ಸೂರು ಎಂದ ತಕ್ಷಣ ನಮ್ಮ ಜ್ಞಾ ಸಕಕ್ಕೆ ಬರುವದು ಮೊದಲು ಚಾಮುಂಡಿ 
ಬೆಟ್ಟಿ. ಈ ಬೆಟ್ಟವು ಮೆ ಸೂರು ಮಹಾನಗರಕ್ಕೆ ಹೊಂದಿಕೊಂಡಂತಿರುವ ಒಂದು 
ಪುಣ್ಯ ಕ್ಷೇತ್ರ ಮತ್ತು ಉನನಗರವಾಗಿದೆ. ಮೈಸೂರು ನಗರದ ಜನತೆಯ ಸಾಂಸ್ಕೃತಿಕ 
ಜೀವನದಲ್ಲಿ ಇದು ಮಹತ್ವದ ಪಾತ್ರವನ್ನು ವಹಿಸಿದೆ. ಮೈಸೂರಿಗೆ ಬರುವ ಪ್ರವಾಸಿಗರು 
ತಪ್ಪದೆ ಚಾಮುಂಡಿಬೆಟ್ಟಕ್ಕೆ ಭೇಟ ನೀಡುತ್ತಾರೆ. ಇದು ಮೈಸೂರಿಗೆ ವಿಶೇಷವಾದ 
ಶೋಭೆಯನ್ನು ತಂದುಕೊಟ್ಟಿದೆ. ಇಲ್ಲಿಯ ಮುಖ್ಯ ದೇವತೆಯಾದ ಚಾಮುಂಡಾಂಬೆಯು 
ಮೈಸೂರರಸರ ಮನೆದೇವತೆಯಾಗಿದ್ದಾಳೆ. ಇವರು ನೀಡಿದ ಪ್ರೋತ್ಸಾಹವು ನಿಜಕ್ಕೂ 
ಆನೋಫಘವಾದದ್ದು, ಚಾಮುಂಡಿಬೆಟ್ಟವು ಪುಣ್ಯಕ್ಷೇತ್ರೆವಾಗಿ ಪ್ರಸಿದ್ಧಿ ಹೊಂದಿರುವಂತೆ 
ಐತಿಹಾಸಿಕವಾಗಿಯೂ ತನ್ನ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. 

ಭೌಗೋಳಿಕವಾಗಿ ಚಾಮುಂಡಿಬೆಟ್ಟವು ಮೈ ಸೂರು ನಗರದಿಂದ ಸುಮಾರು 
ಎರಡು ಮೈಲಿಗಳ ದೂರದಲ್ಲಿದೆ. ಮತ್ತು ಮೈಸೂರು ಅರಮನೆಯ ಆಗ್ನೇಯ ದಿಕ್ಕೆ 
ನಲ್ಲಿದೆ. ಇದು ಸಮುದ್ರಮಟ್ಟಿದಿಂದ ಸುಮಾರು 3489 ಅಡಿಗಳ ಎತ್ತರವನ್ನು 
ಹೊಂದಿದೆ. ಬೆಟ್ಟದ ಮೇಲಕ್ಕೆ ಹೋಗಲು ಉತ್ತಮವಾದ ಡಾಂಬರ್‌ ರಸ್ತೆಯ 
ಸೌಲಭ್ಯವಿದೆ. ಇಲ್ಲಿ ಚಾಮುಂಡಿ ಅಥವಾ ಮಹಿಷಾಸುರ ಮರ್ದಿನಿ ಎಂಬ ದೇವತೆಯ 
ದೇವಾಲಯವಿರುವುದರಿಂದಲೇ ಈ ಚಾಮುಂಡಿಬೆಟ್ಟ ಎಂಬ ಹೆಸರು ಬರಲು ಕಾರಣ 
ವಾಯ್ತು . ಈಗ ಚಾಮುಂಡಿಬೆಟ್ಟ ಮ್ಚೆ ಸೂರಿನ ಉಸನಗರವಾಗಿ ಪರಿಣಮಿಸಿದೆ. 
ಮ್ಸೆ ಸೂರು ನಗರದಿಂದ ಪ್ರತಿ ಅರ್ಧ ಗಂಟಿಗೆ ನಗರ ಸಾರಿಗೆ ಬಸ್‌ಗಳು ಚಾಮುಂಡಿ 
ಬೆಟ್ಟಕ್ಕೆ ಹೊರಡುತ್ತವೆ. ಭಾನುವಾರ ಮತ್ತು ರಜಾ ದಿನಗಳಲ್ಲಿ ವಿಶೇಷ ಬಸ್‌ಗಳನ್ನು 
ಓಡಿಸಲಾಗ.ತ್ಮದೆ. ಪ್ರತಿದಿನ ನೂರಾರು ಯಾತ್ರಾರ್ಥಿಗಳು ಚಾಮುಂಡಿಬೆಟ್ಟಕ್ಕೆ ಭೇಟ 
ನೀಡುತ್ತಾ ರಿ, ರಾತ್ರಿ ವೇಳೆ:`ಲ್ಲಿ ಮ್ಬೆ ಸೂರು ಮಹಾನಗರದ ವಿದ್ಯುತ್‌ ದೀಪಗಳನ್ನು 
ಬೆಟ್ಟದ ಮೇಲಿನಿಂದೆ ನೋಡುವಾಗ ನೋಡುಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ. 

ಮೈಸೂರು ಮಹಾರಾಜರು ಈ ಬೆಟ್ಟದ ಅತ್ಯಂತ ಮೇಲ್ಭಾಗದಲ್ಲಿ ಬೇಸಿಗೆ ಅರ 
ಮನೆಯೊಂದನ್ನು ಕಚ್ಚಿಸಿದ್ದಾರೆ. ಇದರ ವಾಸ್ತುಶಿಲ್ಪ ಸೌಂದರ್ಯವು ತುಂಬಾ ವೈಭವ 


೩೦ ಮಾನವಿಕ ಕರ್ಣಾಟಕ 


ಯುತವಾಗಿದೆ. ಇಲ್ಲಿ ಬಗೆಬಗೆಯ ಗುಮ್ಮ ಟಿಗಳು ನಯಗಾರಿಕೆಯನ್ನು ಪ್ರೆತಿಬಿಂಬಿಸು 
ತ್ತವೆ. ಈ ಅರಮನೆಯು ಇಡೀ ಬೆಟ್ಟಿ ಕ್ರೈ ಕಿರೀಟಪ್ರಾ ಯದಲ್ಲಿದೆ. ಇದು ಈಗ ವೈಭವ 
ಪೂರ್ಣ ವಸತಿ ಗೃಹ ಆಗಿಡೆ. ಬೆಟ್ಟದ ಮೇಲೆ ಇತ್ತೀಚಿಗೆ ಮೆಕ್ರೊ ವೇವ್‌ ಕೇಂದ್ರ 
ವೊಂದನ್ಸು ಸ್ಕಾ ಸೇಸಿ ಬಿಟ್ಟ ದ ಮೇಲೆ ಜನವಸತಿ ಇದ್ದು ಅವರ ಸೌಕರ ್ಯೈಕ್ಟಾಗಿ 
ಅಲ್ಲಿ ಶಾಲೆ ಅಂಜಿ ಕಛ್ಲೇರಿಯನ್ನು ಒದಗಿಸಲಾಗಿದೆ. ಇಲ್ಲಿ ರುವ ಅಂಗಡಿಗಳೆಂದರೆ 
ಸಾಮಾನ್ಯವಾಗಿ ದೇವರ ಪೂಜೆ ಸಾಮಾನುಗಳನ್ನು ಮಾರುನ, ಕರಕುಶಲವಸ್ತು ಗಳನ್ನು 


ಈ pe € ಭಾ ಗ್‌ 2 > 
ಮಾರುವ ಅಂಗಡಿಗಳಾಗಿವೆ. ಇಲ್ಲಿ ಉತ್ತಮವಾದ ಫಲಹಾರ ಗೃಹೆಗಳು ಇಲ್ಲ. ಬೆಟ್ಟದ 


ಮೇಲೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ವ್ಯಾಪಾರಸ್ಥ ರು ಮತ್ತು ಅರ್ಚಕ ವರ್ಗದವರು 
ವಾಸಿಸುತ್ತಾರೆ. ಕಡು” ಸಿ? ಸರಬರಾಜು ಅಷ್ಟೇನೂ ಉತ್ತಮವಾಗಿಲ್ಲ. ಏನೇ 
ಸಮಸೆ ಸ್ಯಗಳಿದ್ದ ರು ಪ್ರತಿದಿನ ನೂರಾರು ಪ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾ ರೆ. 
ಪುರಾಣಗಳೆಲ್ಲಿಯೂ ಸಹ ಈ ಬೆಟ್ಟದ ಪ್ರಸ್ತಾ ಪವನ್ನು ನಾನೆ ಕಾಣಬಹು 
ದಾಗಿದೆ. ಸ್ಟಾಂದ ಪುರಾಣದಲ್ಲಿ ಇದನ್ನು ಮಕುಟ ಕ್ಷೇತ್ರವೆಂದು ಹೆಸರಿಸಲಾಗಿದೆ. 
ಜೊಸೆಗೆ ಸವಿತ್ರ ಕ್ಷೇತ್ರವೆಂದು ಸಹ ಹೇಳಲಾಗಿದೆ. ಆದರೆ ಸ್ಥ ಳೀಯ ಕ್ಷೇತ್ರ ಮಹಾತ್ಮೆ 
ಇದನ್ನು ಮಹಾಬಲಕ್ಷೇತ್ರ ಅಥವಾ ಮಹಾಬಲಾದ್ರಿ ಎಂದು ಉಗ ಸ ಖಿಸಲಾಗಿದೆ. 
ಅಂದರೆ ಇಲ್ಲಿ ಶಿನಾಲಯವೊಂದಿದ್ದು. ಅದನ್ನು ಮಹಾಬಲೇಶ್ವರ ಎಂಬ ಹೆಸರಿನಿಂದ 
ಕರೆಯುತ್ತಿದ್ದು ಆ ಹೆಸರೇ ಈ ಕ್ಷೇತ್ರಕ್ಕೆ ಒರಲು ಕಾರಣವಾಯ್ತು. ಮತ್ತೊಂದು 
ಪುರಾಣದ ಪ್ರಕಾರ ಇಲ್ಲಿ ಮ “ತ `` ರಾಕ್ರಸನಿದ್ದು, "ಜನರಿಗೆ ವಿಸರೀತ 
ತೊಂದರೆಯನ್ನು ಕೊಡುತ್ತಿದ್ದನ ಅಲ್ಲದೆ ದೇವತೆಗಳ ಶಾಂತಿಗೂ ಭಂಗವನ್ನು ಟು 
'ಮಾಡಿದನು. ಆ ಸಮಯದಲ್ಲಿ ಹ ಉಗ್ರರೂಪ ಸವನ್ನು ತಾಳಿ ಈ ರಾಕ್ಷಸನನ್ನು 
ಸಂಹರಿಸಿದಳು. ಆನಂತರ ಅವಳಿಗೆ ಮಹಿಷಾಸುರಮರ್ದಿನಿ ಎಂಬ ಹೆಸರು ಬಂದಿತು. 
ಅಲ್ಲಸೆ ಅವಳನ್ನು ಚಾಮುಂಡಿ ಅಥವಾ ಚಾಮುಂಡೇಶ್ವರಿ ಎಂಬ ಹೆಸರಿನಿಂದಲೂ ಸಹ 
ಕರೆಯಲಾಗುತ್ತದೆ. ಚಾಮುಂಡಾಂಬೆಯು ಈ ರಾಕ್ಷಸನನ್ನು ಈ ಬೆಟ್ಟದ ' ಮೇಲೆ 
ಕೊಂದದ್ದರಿಂದ ಈ ಬೆಟ್ಟವನ್ನು ಚಾಮುಂಡಿಬೆಟ್ಟವೆಂದು ಕರೆಯಲಾಯ್ದು, . ದೇವತೆ 
ಗಳು ಅವಳಿಗಾಗಿ ಒಂದು ದೇವಾಲಖಯವನ್ನು ಅಲ್ಲಿ ನಿರ್ದಿಸಿದರು. ಆವಳ ಕ್ರೋಧ 
ಲು ಮಾಡಲು ದೇವತೆಗಳು, ಣಗಳು ಕಿನ ರರು. ಕಿಂಪುರುಷರು 'ಅವಳನ್ನು 
ಪ್ರಾರ್ಥಿಸಿ ಪೂಜಿಸುತ್ತಾರೆ. ಇದರಿಂದ ಅವಳು ಸೌವ್ಯಳಾಗುತ್ತಾಳೆ. ಅವಳು 
ಇಲ್ಲಿಯೇ ನೆಲಸುವಂತೆ ಪ್ರಾರ್ಥಿಸುತ್ತಾರೆ. ಅವರ ಇಚ್ಛೆಯನ್ನು ದೇವಿಯು ಅನುಗ'ಹಿಸಿ 
ದಳು. ಆಗ ಅವಳ ಸೆ ಸೌಮ್ಯ ರೂಪವನ್ನು ಬೆಟ್ಟ ದ ಮೇಲೆ ಸ್ಮಾನಿಸಲಾಯ್ತು. 
ಪುರಾಣದ ಮಹಿಷಾಸುರ ಅ ಪ್ರದೇಶವಿ್ಲಿ ತುಂಬಾ ಬಲಿನ ನಗದು ಇಂದಿನ 
ಮ್ಸೆ ಸೂರು ಎಂಬ ಹೆಸರು ಮಹಿಷಾಸುರನಿಂದರೇ ಮೂಡಿ ಬಂದನೆ. ಸೂರು 
ಬ ಪದವು ಮಹಿಷೂರು ಎಂಬುದರಿಂದ ಬಂದಿದೆ. ಮಹಿಷೂರು ಎಂಬುದು ಮಹಿಷಾ 
ಸುರ ಊರು ಎಂಬ ಪದದಿಂದ ಉತ್ಸ ನ್ಹವಾಗಿದೆ. ಮೈಸೂರನ್ನು ಮಹಿಷಮಂಡಲನೆಂದು 


ತ 
2 
ಶೆ. 
ಇಡ 
| 
¥ 
ಸ 
ಕ್ಡೆ 


ಎ4 


PO 


a Sa We ಆಗತಾ ಡಬ! ಎಕ್ಲಿ ಕತಿ 


ಚಾಮುಂಡಿಬೆಟ್ಟಿದ ದೇವಾಲಯಗಳು ೩೧ 


' ಸಹ ಕರೆಯಲಾಗುತ್ತದೆ. ಅಂದರೆ ಮಹಿಷ ಪ್ರಾಂತ್ಯನೆಂದು ಹೇಳಲಾಗುತ್ತ ಜೈ ಇಹು 
ಪೌರಾಣಿಸ ಹೇಳಿಕೆ. ಐತಿಹಾಸಿಕವಾಗಿ, ಮಹಿಷನಾಡು ಎಂಬ ಪ್ರಾಂತ್ಯ ತಲಕಾಡು 
ಗಂಗರ ಕಾಲದಲ್ಲಿ ಇದ್ದ 0ತೆ ನಮಗೆ ತಿಳಿದುಬರುತ್ತದೆ, ಇದನ್ನು ಶಾಸನಗಳಲ್ಲಿ ಮಹಿಷ 
ನಾಡು 70 ಎಂದು ಉಸ್ಲೇಖಿಸಲಾಗಿದೆ. ಈ ಕ್ಯ ಎಂಬುದು ಗಂಗರಿಗಿಂತ 
ಹಿಂದಿನ ಕಾಲದಲ್ಲಿ ರೂಢಿಯಲ್ಲಿದ್ದ ಮಹಿಷಾಸುರನ ನಾಡು ಎಂಬುದರಿಂದ ಉಕ್ತನ್ನ 
ವಾಗಿರಬಹುದು. ಇದರ ಬಗ್ಗೆ ಯಾನವಿದೇ ಐತಿಹಾಸಿಕ ಸುಳಿವು ಇಲ್ಲ. 

ಒಟ್ಟಿನಲ್ಲಿ ಏನೇ ಇದ್ದರೂ ಮೈಸೂರು, ಮಹಿಷಾಸುರ ಮತ್ತು ಚಾಮುಂಡಿಬೆಟ್ಟ 
: ಇವುಗಳು ಪಾರಂಪರಿಕವಾಗಿ ಸಂಬಂಧವನ್ನು ಹೊಂದಿದೆ. 


ದೇವಾಲಯಗಳು : -- 


ಚಾಮುಂಡಿಬೆಟ್ಟದಲ್ಲಿ ನಾನು ಮೂರು ಮುಖ್ಯ ದೇವಾಲಯಗಳನ್ನು ನುತ್ತು 
ಅಧಿಕ ಸುಖ್ಯೆಯಲ್ಲಿ ಮಠಗಳನ್ನು ಇಣಬಹುದಾಗಿದೆ. ಆ ಮುಖ್ಯ ದೇವಾ ಬಯಗಳೊದರೆ 
ಮಹಾಬಸೇಶ್ವರ, ಚಾಮುಂಡೇಶ್ವರಿ ಮತ್ತು ಲಕ್ಷ್ಮಿ ನಾರಾಯಣ ದೇವಾಲಯಗಳು. 
ಇಲ್ಲಿಯ ದೇವಾಲಯಲ್ಲಿ ಹಿಪ್‌ ಶ್ವರ ಇ ಜಯವು ತುಂಬಾ ಪ್ರಾಚೀನ 
ವಾದದ್ದು. ಇದರ ಕಾಲವನ ಸ್ನ ನಾನು ಪತ್ರಿ ಮ ಗಂಗರ ಮತ್ತು ಹೊಂ ಸ್ಟೈಳರ. ಕಾ ೬ಲಕ್ಷ 
ಕೊಂಡೊಯ್ಯಬಹುದು. ಇದಕ್ಕೆ ಶಾಸನಾಧಾರಗಳಿವೆ. ಈ es ಗರ್ಭಗೃಹೆ, 
ಅಂತರಾಳ, ನವರಂಗ ಮತ್ತು ಮಂಟಪಗಳಿಂದ ಕೂಡಿದೆ. ಗರ್ಭಗೃಹ ಚೌಕಾಕಾರ 
ವನ್ನು ಹೊಂದಿದೆ. ಇದು ಒಟ್ಟು 45 ಅಡಿ ಉದ್ದವನ್ನು ಹೊಂದಿನೆ. ಗರ್ಭಗೃಹದ 
ಮೇಣ ಶಿಖರವನ್ನು ರಚಿಸಲಾಗಿದೆ. ಇದು ಸುಮಾರು 10 ಅಡಿಗಳ ಎತ್ತರನಿದ್ದು, 
. ಗಾರೆ, ಇಟ್ಟಿಗೆಗಳಿಂದ ರಚಿಸ ಲಾಗಿದೆ. ಇದನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯ ರ್‌ರವರೆ 
. ಕಾಲದಲ್ಲಿ ನಿರ್ಮಿಸಲಾಗಿಗೆ. ಗರ್ಭಗೃ ಹೆದಲ್ಲಿ ರುವ ಲಿಂಗವನ್ನು, ಕಪ್ಪು ಕಲ್ಲಿನಲ್ಲಿ ರಚಿಸ 
ಲಾಗಿದೆ. ಇಡೀ ನೀವಾಲಯವನ್ನು ಒಳಗೊಂಡತೆ ಸೋಡೆಯೊಂದನ್ನು ನಿರ್ಮಿಸೆ 
ಲಾಗಿದೆ. ಇದೆರ ನಿರ್ಮಾ ವನ್ನು ಹದಿನೇಳನೆಯ ಶತಮಾನಕ್ಕೆ ನಿರ್ದೇಶಿಸಬಹುದು. ಈ 
ಗೋಡೆಯನ್ನು ನಯವಲಿವ ಕಲ್ಲು ಚಪ್ಪಡಿಗಳಿಂದ ರಚಿಸಲಾಗಿದೆ. ಗೋಡೆಯ ರಚನಾ 
ಕೌಶಲ್ಯವು ಕಾಲ ಲ ನಿರ್ಧಾರಕ್ಕೆ BEE ಲ, ಪ್ರವೇಶ ಮಂಟಪವನ್ನು ಚೌಕಾ 
ಕಾರದ ನಾಲು ಕಂಬಗಳಿಂದ ರಚಿಸಲಾಗಿದ್ದು, ಪ್ರವೇಶದ್ವಾರದ ಎರಡ ಪಾಶ್ಚ 
ಗಳಲ್ಲಿಯೂ ಕಕ್ಲಾ ನಾಸನಗಳನ್ನು ರಚಿಸಲಾಗಿದೆ. “ನವರಂಗದ ಮಧ್ಯಭಾಗ ದಲ್ಲಿ ರುಣ 
ಯಂತ್ರದಿಂದ ಕಚಿತಫಾದ ನಾಲ್ದು ಕಂಬಗಳನ್ನು ನಿಲ್ಲಿಸಲಾ ಇಗಿಡೆ. ಕಂಬದ ಸುತ್ತಲು 
ಸಣ್ಣದಣ ಇದ ಗೆರೆಗಳನ್ಶು ರಚಿಸಲಾಗಿದೆ. ಇಲ್ಲಿ ನಾವು ಹೊಯ್ಸಳ ರಚನೆಯನ್ನು ಗುರುತಿಸ 
ಬಹುದಾಗನೆ: ಈ ಕಂಟಗಳನ್ನು ಸಾಬೂನು ಕಲ್ಲಿನಿಂದ Pars ನಂತರ ಮುಖ 
ಮಂಟಗದಲ್ಲೂ ಹೊಗ್ಸುಳೆ ಶೈಲಿಯ ನಾಲ್ಕು ಕಂಬಗಳನ್ನು. ಕಾಣಬಹುದು. ಇವು 
ವಿವಿಧ a: ಸ್ರತಿಬಿಂಬಿಸುತ್ತ ವೆ. ಮುಖಮಂಟನವು ನೂರು ಕಂಡಿಗಳನ್ನು 


ಮಾನವಿಕ ಕರ್ಣಾಟಿಕ 


೩೨ 
ಹೊಂದಿದೆ. ಅವು ಕ್ರಮವಾಗಿ ಉತ್ತರ, ಪೂರ್ವ, ದಕ್ಷಿಣ ದಿಕ್ಕಿನಲ್ಲಿ ಮಾಡಲ್ಪಟ್ಟಿವೆ 
ಬಹುಶಃ ಇವುಗಳ ನಿರ್ಮಾ ಣ ಗಾಳಿ, ಬೆಳಕು ಸರಾಗವಾ। ಗಿ ದೇವಾಲಯನೊಳಕ್ಕೆ ಬರೆ 
ಕೆಬುದು ಆಗಿಸೆ. ಇಂತಹ ವೃವಸ್ಥೆ ಯು ಪ್ರಶ ಶಂಸನೀಯವಾಗಿಸೆ. ದೇವಾಲಯಡೆ' 
ಮೇಲ್ಫಾ ನಣಿಯು ಮಟ್ಟಸವಾಗಿದ್ದು ಗಂ ಬೌಕಿಗಾಗಿ ಗವಾಕ್ತಿಯನ್ನು ಅಳವಡಿ ಸ 


ಇಸ್‌ 
ಇಲ್ಲಿಯ ಸುಬ್ರಮಣ್ಯ, ನಟರಾಜ, ನಾಗಿಣಿ, ಸನ್ನ ಮಾತೃಕೆಯರ ವಿಗ್ರ ಹಗಳು" 
ತುಂಬಾ ಸೊಗಸಾಗಿವೆ. ನಟರಾಜ ವಿಗ್ರಹವನ್ನು ಕಲ್ಲಿನಲ್ಲಿ ಬಹಳ ಅಂದವಾಗಿ ಕಡೆ ತೆ 
ಲಾಗಿದೆ. ಇದು ಹೊಯ್ಸಳ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ಸಸ್ತೆ ಮಾತೃಕೆಯಕೆ' 
ವಿಗ್ರಹಗಳು ಉಗಾಂಡ ಗಂಗರ ಶಿಲ್ಪಕ*ಗೆ ಸ ಾಕ್ಸಿಯಾಗಿವೆ. ದಕ್ಷಿಣಾಮೂರ್ಮಿಯೆ ' 
ವಿಗ್ರಹನ್ರ ಸೊಗಸಾಗಿದ್ದು uid sf. ಔಿಂನಾರನೇ ಅಥವಾ ಹದಿನೇಳ ನೆಯ” ಶತ 
ಮಾನದ್ದಿರಬಹುದು. ಲಿಯೆ ಮೂರು ನಂದಿ ವಿಗ್ರ ಹಗಳು ತುಬಾ ಅಕರ್ಷಕವಾಗಿವೆ. ' 
ಮಹಾಬಣೇಶ್ಲರ ದೇವಾಲಯವ್ರೆ ಚೌಮುಂಡೇಶ್ವ! ರಿ. ದೇವಾಲಯದಷ್ಟು ಬೃಹತ್‌ 
ಪ ಗ್ರ ಮಾಣದಲ್ಲಿಲ್ಲದಿದ್ದ ರೂ, ಪ್ರಾಚೀನ ದೃಷ್ಠಿ ಯಿಂದ ಮತ್ತು ೈವಿಧ್ಯಮಯವಾಡೆ 
ವಾಸ್ತುಶಿಲ್ಪದಿಂದೆ ಇದು ಚಾನ ಮುಂಡಿಬೆಟ್ಟಿ ದ ಮಹತ್ವ ದೆಸ್ಮಾ 'ಕವಾಗಿದೆ. ¥ 
ಈ a ತಲಕಾಡು ಗುಗ ಕಾಲದಲ್ಲಿ ನಿರ್ಮಿತವಾಗಿದ್ದು ಇದರ ಕಾ 
ವನ್ನು ಕ್ರಿ.ಶ. ಸುಮಾರು 950 ಎಂದು ನಿರ್ಧರಿಸಲಾಗಿದೆ. ದೇವಾಲಯದ ರಚನಾ : 
ಶೈಲಿಯಿಂದ ಅದರ ಕಾಲವನ್ನು ನಿರ್ಧರಿಸಲಾಗಿದೆ. ನಂತರ ಇದರ ದುರಸ್ತಿ ಕಾಠ್ಯವ್ರೆ 
ಹೊಯ್ದ ಳರ ವಿಷ್ಣುವರ್ಧನ ಮತ್ತು ಇಮ್ಮ ಡಿ ವೀರಬಲ್ಲಾಳ ಇವರ ಕಾಲದ ನಡೆದಿದೆ." 
ಇವರ ಕಾಲದನ್ಗೆ ( ಚರಕ ಯಂತ್ರ ದಿಂದ ತಯಾರಿಸಿದ ಕಂಬಗಳನ್ನು ನವರಂಗ ಮತ್ತು 
ಮಂಟಪಗಳಲ್ಲಿ ಅಳವಡಿಸಲಾಗಿದೆಯೆಂದು ಶಾಸಕ ಸಂದರ 2] 
ಮಹಾಬರೇಶ್ವ ರ ದೇವಾಲಯವು ಚಾಮುಂಡೇಶ್ವರಿ ದೇವಾಲಯದ ದಕ್ಷಿಣಕ್ಷಿದ್ಳು ತ 
ಪ್ರವಾಸಿಗರ ಕಣ್ಣಿಗೆ ಅಷ್ಟಾಗಿ ಎದ್ದು ಕಾ ಹುವ್ರಣಲಿ: ಅದ್ದರಿಂದ ಇಲ್ಲಿಗೆ "ಬರುವವರ 
ಸಂಖ್ಯೆ ತುಂಬಾ ಕಡಿಮೆಂ ಜತ ಶಿ 
ಈ ದೇವಾಲಯಕ್ಕೆ ಮೈಸೂರರಸರು. ಅನೇಕ ಕೊಡುಗೆಗಳನ್ನು ನೀಡಿದ್ದಾ ( 
ಮುನ್ನುಡಿ ಕೃಷ್ಣಂಾಜ ಒಡೆಯರ್‌ರನರು ಮತ್ತು ಪಟ್ಟ ಮಹಿಷಿ ಕೃಷ್ಣ ವಿಲಾಸ ಸನ್ನಿ 
ಧಾನ ನಕದರು ಉಂ ದೇವಾಲಯಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಅಂತೆಯೆ 
ಹೊಯ್ಸಳ ನಿಷು ಸಿನರ್ಧನನ ಕಾಲದಲ್ಲಿ ಈ ದೇವಾಲಯಕ್ಕೆ. ಗ್ರಾಮವೊಂದನ್ನು ದತ್ತಿ 
ಯಾಗಿ. ಬಿಟ್ಟಿ, ಅದಕ್ಕೆ ಎಲ್ಲಾ ತೆಂಗೆಗಳ ನಿನಾಯ್ತಿಯನ್ನು ನೀಡಲಾಗಿತ್ತು ಇ 
ಶಾಸನಗಳಿಂದ. ತಿಳಿದುಬರುತ್ತ. ಜಿ. ಅಲ್ಲದೆ. ಈ ದೇವಾಲಯಕ್ಕೆ ಸಾಮಾನ್ಯರು ಕೂಡ 
ತಮ್ಮ , ಕೊಡುಗೆಗಳನ್ನು ನೀಡಿದ್ದಾರೆ. ್ಷ 
ಈ ಚಾಮುಂಡೇಶ್ವರಿ ನೇವಾಲಯದತ್ತ ಗಮನ ಹರಿಸುವುದಾದರೆ: ಚೆಟ್ಟಿದ' 

ಮೇಲಿನ ಸಿಳ್ಳು ಹೆಚ್ಚಿನ ಭಕ ದಿಗಳನ್ನು ಆಕರ್ಷಿಸುವ ಜೀವಾ 


| 


ಚಾಮುಂಡಿಬೆಟ್ಟದ ದೇವಾಲಯಗಳು ತಿತ್ಲಿ 


ಇದಾಗಿದೆ. ಜಾತಿ ಮತಗಳ ಭೇದವಿಲ್ಲದೆ ಎಲ್ಲಾ ಜನರು ಬಂದು ದೇವಿಯ ದರ್ಶನ 


ಮಾಡುತ್ತಾ ಕೆ. ಕೇವಲ ಕರ್ನಾಟಕವೇ ಅಲ್ಲದೆ ಉತ್ತರ ಭಾರತ ಮತ್ತು ಇತರೆ ರಾಜ್ಯ 


ಗಳಿಂದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರುತ್ತಾರೆ. ಪ ತಿದಿನ ಸಾವಿರಾರು 
ಜನರು ದೇವಾ ಲಯಕ್ಕೆ ಬಂದು ಹೋಗುತ್ತಾ, ಕೆ. ಈ ದೇವಾಲಯದ ಪ್ರಾಚೀನತೆ 


ಮತ್ತು ಇತಿಹಾಸನ್ರೆ ಸ ಸ್ಪಷ್ಟವಾಗಿ ಗೋಚರವಾಗುವುದಿಲ್ಲ. ಈ ದೇವಾಲಯನ್ರೆ ಗರ್ಭ 
ಗೃಹ, ಅಂತರಾಳ, ಮತ್ತು ಚಿಕ್ಸದ್ವಾರ ಮಂಟಪವನ್ನು ಹೊಂದಿದೆ. ಸ್ರ ದೊಡ್ಡ 
(ವರಾ 'ಜ ಒಡೆಯರ ಕಾಲಕ್ಕಿಂತ ಮುಂಚಿನವು. ಇವರ ಕಾಲ ಕ್ರಿ.ಶ. 1659, ಗರ್ಭ 


ಹನ್ರ ಚೌಕಾಕಾರವಾಗಿದೆ. ಗರ್ಭಗೃಹದ ಮಧ್ಯ ಭಾಗದಲ್ಲಿ Ae ಅಥವಾ 


ನನನ ಜಾ ಮರ್ದಿನಿಯ ನಿಗ್ರ ಹವೆ. ಸಔ ಸಿಂಹದ ಮೇಲೆ ಕುಳಿತಿದ್ದಾಳೆ. 


'ಇನಳು ಎಂಟು ಕೈಗಳನ್ನು ಹೊಂದಿದ್ದಾ ಳೆ, ರಾಸ್ರಸ ಮತ್ತು ಅವನ ವಾಹನ ಹ 
ಸತ್ತು ಬಿದ್ದಿವೆ. ವಿಗ ಗ್ರಹನು ಸಹಜತೆಯನ್ನು ಪ್ರತಿಬಿಂಬಿಸುತ್ತದೆ. ಶಿಲ್ಪವ್ರ ಸೂಕ್ಷ್ಮ 


' 


ವಾಗಿದ್ದರೂ ರೊ, ಘಟನೆಯನ್ನು ಪೂರ್ಣವಾಗಿ ನಿರೂಸಿಸುತ್ತ ಡೆ. 


| 


ಗರ್ಭಗ್ಯೈ ಹದ ದ್ವಾರವನ್ನು ಈಗ ಬೆಳ್ಳಿಯ ದ್ವಾರ ಬಂಧಕ ಕಂಬಗಳಿಂದ 
Bird ಮೇಲ್ಭಾ ಗದ ದಾ ಕಸದ ಮೇಲೆ ಬೆಳ್ಳಿಯಲ್ಲಿ ಚಾಮುಂದೇಶ್ವ 
ರಿಯ ಸೂಕ್ಸಾ ಕಾರದ ಆತೃೃತಿಂ ಬನ್ನು ಚಿಸಲಾಗಿದೆ. ಚಾ ಚತ 


ಸ ಸುಮಾರು 8 ಓಡ ಉದ್ದ ವನ್ನು ನ ಇದರ ಮೇಲಿನ ದ್ರಾ ರಬಂಧೆಸದ ಮೇಲೂ 
lye 
ಸಿಂಹದ ಮೇರೆ ಕುಳಿತ ತ್ರ ಸೂಕ್ಷ್ಮ ಕೃತಿಯೆನ್ನು ಸಲಾಗಿದೆ. ಅಂತ 


ರಾಳದ ಮುಂದಿನ ಭಾಗವೆಂದರೆ ಮತ್ತೊಂದು ಮುಚ್ಚಿ "ದ ಮಂಟಪ. ಇದು ಕೂಡ ದ್ವಾರ 
ಬಂಧಕ ಕಂಬವನ್ನು ಹೊಂದಿದೆ. ಅದರ ಲಲಾಟ ಬಿಂಬದಲ್ಲಿ ಗಜಲಕ್ಷ್ಮಿ ಯನ್ನು ಕಾಣ 


ಬಹುದಾಗಿದೆ. ಈ ಮೂರು ಭಾಗಗಳು ದೇವಾಲಯದ ಸ ಚ್‌ 


ಮುಂದಿನ ಹಂತದ ಬೆಳವಣಿಗೆ ಎಂದರೆ ದೊಡ್ಡ ಮಂಟಿಪ ಮತ್ತು ತೆರೆದ ಮುಖ 
ಮಂಟಸ, ಮಂಟಪವ್ರೆ 20 ಅಡಿ ಉದ್ದವನ್ನು ಹೊಂದಿ ತೆಕೆದೆ. ದ್ವಾರಮಂಟನದಿಂದ 
ಕೂಡಿನೆ. ಇದು ಜಾ 9 ಅಡಿ ಉದ್ದ ವಿಜೆ. ಮಂಟಸವು ಎರಡು ದ್ರ ವೇಶ ಮಾರ್ಗ 
ಗಳನ್ನು ಹೊಂದಿದ್ದು ಒಂದು ಪೂರ್ವಕ್ಕೆ, ಮತ್ತೊ ಂದು ದಕ್ಷಿಣಕ್ಕೆ ಇವೆ. ಮಂಟಸದ 
ದ್ರಾ Ay ಕದ $26 ಬಿಂಬದ ಮೇಲೆ ಗಜಲಕ್ಷ್ಮಿ ಯನ್ನು ಕೆತ್ತಲಾ ಇಗಿದೆ. ತೆರೆದ 
ಮಟ ಸವನ್ನು ಪ್ರವೇಶ ಮಾಡುವಾಗ ಹುಂಡಿ ಅಧವಾ ಗೋ ಕೆ ಕಂಡುಬರುತ್ತದೆ. 


' ಅದರ ಪಕ್ಕದಲ್ಲಿ ಬಲಿಪೀಠವಿನೆ. ಇವುಗಳ ಸಕೃದಲ್ಲಿ ದೇವಿಯ ಪಾದನನ್ನು ಕಲ್ಲಿನಲ್ಲಿ 


ಕಜಿಯಲಾಗಿದೆ. ಪ್ರತಿಯೊಬ್ಬರು ಮಂಟಪಕ್ಕೆ ಹೋಗುವ ಮುನ್ನ ಈ ಬಂಟ್‌ 


 ನಮಸ್ತರಿಸುತ್ತಾ ರೆ. ಸರ್ಭಗುಡಿಯ Woe ಪ್ರಸಾದವನ್ನು ಮಾರಲಾಗುತ್ತದೆ. 


ಚಾಮುಂ ೦ಡೇಶ್ವ ರಿ ದೇವಾಲಯದ ಮುಂದಿನ ಹಂತದ `ಜೆಳವಣಿಗೆ ಎಂದರೆ ದೇವಾಲಯಕ್ಕೆ 
ಪಾ) oid ನಿರ್ಮ ಸಿರುವುದು. ಅದರ ಎತ್ತರ ಸುಮಾರು 15 ಅಡಿಗಳಿದ್ದು ಅದನ್ನು 
ಕಲ್ಲಿನ ತೂರೆಗಳಿಂದ ಓರಾಡೆ. 


೨ 


ಮಾನವಿಕೆ ಕರ್ಣಾಟಕ 


೩೪ 
ಅನಂತರ ಹಂತದ ಬೆಳವಣಿಗೆ ಎಂದರೆ ಅದು ಮುಮ್ಮಡಿ ಕೃಷ್ಣರಾಜ ಒಡೆಯಕೆ 
ಕಾಲದಲ್ಲಿ ದೇವಾಲಯದ ಕೆಲವು ಭಾಗಗಳನ್ನು ದುರಸ್ತಿ, NE ಆಗಿದೆ. ಇವರ 
ಕಾಲದಲ್ಲಿನ ಸ್ರ ಪ್ರಮುಖ ನಿರ್ಮಾಣವೆಂದರೆ ಗೋಪುರವನ್ನು ನಿರ್ಮ ಸಿರುವ್ರೆದು. = 
ಗೋಪುರವು ದ್ರಾನಿಡಸ್ಸೆಲಿಯಲ್ಲಿದ್ದು, ನೋಡುಗರ ಗಮನ ವನ್ನು, 
ಗೋಪುರದ ಮೇಲ್ಭಾಗದ ಏಳು 'ಚಿನ ದ ಮುಲಾಮಿನ ಕಲಶಗಳಿವೆ. 
ಮಹಾದ್ವಾರದ ಬಾಗಿಲುಗಳಿಗೆ ಬೆಳ್ಳಿಯ ತಗಡಿನ ಹೊದಿಕೆಯನ್ನು ಕೆ 
TA ಬಾಗಿಲನ್ನು ಎರಡು ಸಂಕ್ತಿಗಳನ್ನಾಗಿ ಮಾಡಿ ಒಂದೊಂದು ಪಂಕ್ತಿ ಯಲ್ಲಿ 
ಏಳು ಅಕೃತಿಗಳನ್ನು ರಚಿಸಲಾಗಿದೆ. ಈ ಏಳು ಆಕೃತಿಗಳು ದೇವಿಯ ವಿವಿಧ ರೂನ ಗಳಿ | 
ಗಿವೆ. ಬಿ ಯ ಈ ಆಕ್ಟ ತಿಗಳು ತುಂಬಾ ಸುತತ ಪ ಆಕ ತಿಗಳಲ್ಲಿ ಲ್ಲಿ ದೈಹಿ ಕ 
ಭಾ ಗಳು ತುಂಬಾ ಜ್‌ | ನಿರೂಪಿತವಾಗಿವೆ. ಇದು ಮೈ ಸು ಬೆಳ್ಳ. ಕುಶಲ. 
ಕರ್ಮಿಗಳ ಉತ್ತಮ ಕೈಚಳಕವನ್ನು 3 ಪ್ರತಿಬಿಂಬಿಸುತ್ತ ದೆ ಕತೆ ಅಮೋಘವಾದ. 
ಕೊಡುಗೆಯನ್ನು ನೀಡಿದವರೆಂದರೆ ದಿವಂ ಗತ ಮಹಾರಾಜರಾದ ತ್ರೀ ಜಯಚಾಮ, 
ರಾಜೇಂದ್ರ ಗೆ ಓರವರು, ಬಾಗಿಲ ಬಳಿಯೇ ನಿಲ್ಲಿಸಿರುವ ಶಾಸನವೊಂದು ಮಹಾ. 
ರಾಜರ ಈ ಕೊಡುಗೆಯನ್ನು ಸಾರಿ ಹೇಳುತ್ತದೆ. ಗೋಪುರ ಮತ್ತು ಬೆಳ್ಳಿಯ ಬಾಗಿಲು. 
ಗಳು ಚಾಮುಂಡೇಶ್ವರಿ ದೇವಾಲಯಕ್ಕೆ ವಿಶೇಷವಾದ ಶೋಭೆಯನ್ನು ನೀಡಿವೆ. ಗಾಡಿ! 
ಯೊಂದರಲ್ಲಿ ನಾಲ್ಕು ತಿಲಾನಿಗ್ರಹೆಗಳಿವೆ. ಅವುಗಳೆಂದರೆ ಮುಮ್ಮ! ಡಿ ಕೃಷ್ಣರಾಜ: 
ಒಡೆಯರ್‌ ಮತ್ತು ಅನರ ರಾಣಿಯರಾದ ದೇವಾಜಮ್ಮ ಣ್ಣಿ, ಚೇಲುವಾಜನ್ನು ಣಿ 
ಮತ್ತು ಲಿಂಗಾ ಇಜಮಣ್ಣಿ ಯವರದ್ದು. ಇವುಗಳನ್ನು ಸಹಜ ರೀತ ರಚಿಸಲಾಗಿದೆ. ಇ 
ಚಾಮುಂಡೇಶ್ವ ರಿ ದೇವಾಲಯದ ಹಿಂಭಾಗದಲ್ಲಿ ಕಲ್ಲಿನ ಚಪ್ಪಡಿಗಳಿಂದ ಹಂತ 
ಗಳನ್ನು ನಿದಸಲಾಗಿದೆ. ಇಲ್ಲಿ ಜನರು ಕುಳಿತುಕೊಂಡು ಸೀಸಸ್ಕಾನನ ಸುತ್ತ ಬರುವ. 
ಉತ್ಸವ, ಮತ್ತು ರಥೋತ್ಸವಗಳನ್ನು ವೀಕ್ಷಿಸುತ್ತಾರೆ. ದೇವಾಲಯದಿಂದ ಪೂರ್ವ 
ದಿಕ್ಕಿಗೆ ತುಸುದೂರದಲ್ಲಿ ದೇನಿಕೆಕೆ ಎಂಬ ಕೊಳವಿದೆ. ಬೆಟ್ಟದ ಮೇಲಿನ ಮುಖ್ಯ ಸ್ಥಳ. 
ಗಳಲ್ಲಿ ಇದು ಒಂದು, ವರ್ಷಕ್ಕೊಮ್ಮೆ ನಡೆಯುವ ತೆಪ್ಪೊ ಜ್‌ ನವು ಈ ಕೊಳ i 
ಕಲ್ಯಾಣಿ ಸ್ಲೇ ಜರುಗುತ್ತದೆ. ತೆಪ್ಪೋತ್ಸವನೆಂದರೆ ತ ಆಥವಾ ದೋಣಿಯನ್ನು 
ಬಣ್ಣದ ಹೊವ್ರೆಗಳಿಂದ ಅಲಂಕರಿಸಿ ಅದರಲ್ಲಿ ಚಾಮುಂಡಾಂಬೆಯೆ ಉತ್ಸನಮೂರ್ತಿ 
ಯನ್ನು ಕೂರಿಸಿ ಕೊಳದಲ್ಲಿ ಸ್ವಲ್ಪ ಸಮಯ ಸುತ್ತಿಸಲಾಗುತ್ತದೆ. ಇದು ರಾತ್ರಿ ಸಮಯ: 
ದಲ್ಲಿ ನಡೆಯುತ್ತದೆ. ಕೊಳದ ಸುತ್ತಮುತ್ತ ನಿದ್ಯುದ್ದಿ ೇಪಗಳನ್ನು ಹಾಕಿ, ಆ ಪ್ರದೇ 
ಶನ ಹೆಚ್ಚು ಕಂಗೊಳಿಸುವಂತೆ ಮಾಡುತಾ ಕ. ಈ  ಉತ್ಸವನನ್ನು ವೀಕ್ಷಿಸಲು' 
ಮೈಸೂರು ನಗರವಲ್ಲದೆ: ಹೊರಭಾಗಗಳಿಂದಲೂ ಜನರು ಆತ pe ಸಂಖ್ಯೆಯಲ್ಲಿ ನ 
ತ್ತಾರೆ. | 
ಪ್ರತಿವರ್ಷ ನಡೆಯುವ ಜಾತ್ರೆಯಲ್ಲಿ ರಾಜಮನೆತನದವರು ಭಾಗವಹಿಸಿ, ರಥ 
ನಳೆಯುವುತಕ್ಕೆ ಪ್ರಥಮವಾಗಿ ತಮ್ಮ ಕ್ಲೈಗೂಡಿಸುತ್ತಾ, ರೆ. ರಥದಲ್ಲಿ ಚಾಮುಂಡಾಂಬೆಯು 


ಚಾನುುಂಡಿಬೆಟ್ಟಿದ ದೇವಾಲಯಗಳು ೨೫ 
ಉತ್ಸವ ಮೂರ್ತಿಯನ್ನು ಕೂರಿಸುತ್ತಾರೆ. ಈ ರಥವ್ರ ದೇವಾಲಯದ ಸುತ್ತಲೂ 
ಳೆಯಲಾಗುತ್ತ.ದೆ. ಜ್ಞ 
| ಚಾಮುಂಡೇಶ್ವ ರಿ ದೇವಾಲಯೆವು ಮೊದಲು ಮೈಸೂರು ಒಡೆಯರ ನೇರವಾದ 
' ಅಡಳಿತಕ್ಕೆ ಒಳಸಟ್ಟ ರ ಈಗ ಕರ್ನಾಟಕ ರಾಜ್ಯ ಸರ್ಕಾರದ ಮುಜರಾಯಿ 
ಇಲಾಖೆಯ ಸೋಲಿ ಯಲಿ. ಮೈಸೂರು ಜಿಸ್ನೆಯ ಜಿಲ್ಲಾಧಿಕಾರಿಗಳು ಈ ದೇವಾ 
ಲಯ ಸಮಿತಿಯ ಅಧ ಧ್ಯಕ್ಷರಾಗಿದ್ದಾ ಕ್ಕೆ. ದೇವಸಾ ನದ ಆಡಳಿತನು ಅನೇಕ ಅಧಿಕಾರಿ 
ಗಳಿಂದ ನಿರ್ವಹಿಸ ಸಲ್ಪಡುತ್ತದೆ. ಇಂದಿಗೂ ವಂ ರಿ ದೇವಾಲಯವೆ ಮೈಸೂರು 
| ನಗರದ ಜನತೆಯೆ ತ ಮತ್ತು ಸ ಸಾಂಸ್ಕೃತಿಕ ಜೀವನದಲ್ಲಿ ಮಹತ್ವದ ಪಾತ ತ್ರವನ್ನು 
'ವಹಿಸುತಿ ದೆ. 
| ಚಾಮುಂಡಿಬೆಟಿ ಕ್ಕೆ ಬರುವ ಬಹುತೇಕ ಜನರು ಚಾಮುಂಡೇಶ್ವರಿ ದೇವಾಲ 
ಕ್ಕೆ ಮಾತ ಭೇಟಿ ನೀಡುತ್ತಾರೆ. ಅವರು ಮಹಾಬಳೇಶ್ವರ ಸೇವಸ್ನಾ ನಕ್ಸಾಗಲೀ, 
ಸ್ಥಾನಕ್ಕಾಗಲೀ ಬಹುವಾಗಿ ಜೋ! ಹಲವಾರು ಯಾತ್ರಾ ರ್ಥಿ 
ಗ ಈ ಎರಡು ದೇವಾಲಯೆಗಳು ಅಜ್ಜಾ ತವಾಗಿಯೇ ಇದೆ. ಅಂದರೆ ಈ ದೇವಾ 
| ಲಯಗಳ ಬಗ್ಗೆ ಸಾಕಷ್ಟು ಸ್ರಚಾರ ಇಲ್ಲ ಚಾಮುಂಡಾಂಬೆಯ ದೇವಾಲಯಕ್ಕೆ ಶೈವ 
ಮತು, ನೈಷ್ಟ - ಎಂಬ '`ೇದವಿಲ್ಲದಿ ಪ್ರ ತಿಯೊಬ್ಬರು ಭೇಟಿ ನೀಡುತ್ತಾರೆ. 
| ನವರಾತ್ರಿ ಹೆಬ್ಬವಂತೂ ತುಂಬಾ ಪ್ರ ವಾನ ಈ ಹೆಬ್ಬದ ಸಮಯ - 
ದಲ್ಲಿ ದೇವಿಗೆ ವಿಶೇಷ ಪೂಜೆ ನಡೆಯುತ್ತ 3 ಇದನ್ನು ವೀಕ್ಷಿಸಲು ನಾನಾ ಕಡೆಗಳಿಂದ 
ಭಕ್ತ ರು ಆಗಮಿಸುತ್ತಾರೆ. ಈ ಸಮಯೆದಲ್ಲಿ ನಡೆಯುವ 'ರುರ್ಗಾಸ್ಟ ಮಿಯೆಲ್ಲಿ ಹೆಚ್ಚಿ ನ 
ಜನರು ಭಾಗವಹಿಸುತ್ತಾರೆ. 
' ಮೈ ಸೂರು ರಾಜಮನೆತದಲ್ಲಿ ಸಂಭೆನಿಸುವ ಜನನ ಮತ್ತು ಮರಣದ ದಿನಗಳಲ್ಲಿ 
ಚಾಮುಂಡೇಸ್ವೆರಿಗೆ ಅವರು ವಿಶೇಷ ಪೂಜೆ ಪುನಸ್ಕಾರಗಳನ್ನು "ನಡೆಸ ಸುತ್ತಾರೆ. 
ಕೇ ರಿ ದೇವಾಲಯದ ಇಷ್ಟೊಂದು ಅಭಿವೃದ್ಧಿಗೆ ಕಾರಣವೆಂದರೆ 
ಮೈಸೂರ . ಅರಸರು ರಿರಂತರವಾಗಿ 184 ಪ್ರೋತ್ಸಾಹವೇ ಆಗಿದೆ. 
ಚಾಮುಂಡಾಂಬೆಯು ಅವರ ಮನೆಸೇವತೆಯಾಗಿದ್ದು, ಅಪಾರವಾದ ಚಿನ್ನ, ಬೆಳ್ಳಿಯ 
ಆಭರಣಗಳನ್ನು ಮತ್ತು ವಸ್ತಗಳನ್ನು ಈ ರ ಸೇವಾಲಖುಕ್ಕೆ ನೀಡಿದ್ದಾರೆ. ಇದು ೫1 
ಆಸಿ ಸಿ ಕತೆಯನ್ನು ಎತ್ತಿ ತೋರುತ್ತ 3 ಮುಮ್ಮಡಿ ಕೃಷ್ಣ ರಾಜ ಒಡೆ:ರನರು 
 ಫಕ್ಷತ್ರಮಾಲಿಕಾ ಎಂಬ ಅಪೂರ್ವವಾದ ಕಂಠೆಹಾರನನ್ನು ಇಗೆ ಉಡು 
ಗೊರೆಯಾಗಿ ನೀಡಿದ್ದಾರೆ. ಇದರೆ ಮೇಕೆ ದೇವಿಗೆ “ಬಂಧಿಸಿದ ಶ್ಲೋಕಗಳನ್ನು 
ಸಂಸ್ಕ ತದಲ್ಲಿ ಕೆತ್ತ ಲಾಗಿಸೆ. ಮುನ್ಮುಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಂತೂ ಚಿನ್ನ 
ಮತ್ತು ಚಿಕ ಯಿಂದ sod ಮೂಲ್ಯ ಆಭರಣಗಳೇ ಅಲ್ಲನೆ ನಾಕೆ 
ಸೆದಾರ್ಥಗಳನ್ನು ಚಾಮುಂಡೇಶ್ವರಿ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀಡ 
ಲಾಗಿತ್ತು. ನುಡ ಒಡೆಯರನರು ಚಾಮುಂಡೇಶ್ವರಿ ಗೆ ರತ್ನ ಖಚಿತ 


ಸೆ ಮಾನವಿಕ ಕರ್ಣಾಟ* 
ವಾದ ಒಂದು ಕಿರೀಟವನ್ನು ಮಾಡಿಸಿದ್ದ ರೆ, ಅಲ್ಲಸೆ ಗಂಡೆಭೇರುಂಡವಿರುವ ಒಂದು | 
[J ಗೆ ಶ್ರ 
ಮಾಡಿಸಿದ್ದಾರೆ. ಮೈಸೂರರಸರು ಚಾ ಮುಂಡಾಂಬೆಯ ಹೆಸರಿನಲ್ಲಿ ' 
ಲಾ] 


ಕಂಠಹಾರನನ್ನು ಸಹ ೨೨೬೮ ಡಿಸಿ 
ನಾಣ್ಯಗಳನ್ನು ಅಚ್ಚ ಹಾಕಿಸಿದರು. ಗಭ ಮುಮ್ಮು ಖದಲ್ಲಿ ಚಾಮುಂದೇಶ್ವ ಶಿ 


ರಿಯ ವಂಹನವಾದ ಸಿಂ ಹೆನನ್ನು ಟ್ರ: ಕ್ಯ: 

ಒಂದು ಮುಖ್ಯ ಸಮಸ್ಯೆ ಗ? ದೇವಾ ಜ್‌ ಪ್ರಾಚೀನತೆ ಬಗ್ಗೆ 16-17 ' 
ಶತಮಾನದ ಆಚೆಗಿನ ಯಾವ ಆಧಾರಗಳು ದೊರೆಯುವುದಿಲ್ಲ. ಸ್ಥಳಪ್ಪ ಸ್ರಿರಾಣವೆ ಮಹಾ ' 
ಬಲೇಶ್ವರ ದೆ ದೇವಾಲಯವೇ ಪ್ರಾಚೀನ ವಾದುದು ಎಂದು ಉಗ ಕಿ ಸುತ್ತ ದೆ. ಬಹುಶಃ ' 
ಅಲ್ಲಿ ಷ್‌ ಸಣ್ಣ ಕಾಳಿ ದೇವಾಲಯವಿದ್ದು ಅದನು ಕ್ರಿ.ಶ. 16595 ಒಡೆಯರ್‌ 
ಮನೆತನದ ದೊಡ್ಡ ದೇವರಾಜ ಒಡೆಯರವರು ದುರಸ್ಕಿಗೊಳಿಸಿದ್ದಾ ರೆ. ಇದೇ 
ಮುಂದೆ ಚಾಮುಂಡೇಶ್ವರಿ ದೇವಾಲಯವಾಗಿರಬಹುದು. ಇವರು ಬೆಟ್ಟದ ಕೆಳಭಾಗ 
ದಿಂದ ಮೇಲ್ಲಾಗದನಕೆಗೂ ಒಂದು ಸಾವಿರ ಮೆಟ್ಟಿಲುಗಳನ್ನು ಹಾಕಿಸಿದ ಇವರೆ 
ಕಾಲದಸ್ಸಿ ಪ್ರಸಿದ್ಧ ನಂದಿಯನ್ನು ನಿರ್ನಿಸಲಾ ಯತ್ತು. ಇದು ಒಂದೇ ಕಲ್ಲಿನಲ್ಲಿ | 


ಕಡೆದಿದ್ದು ದಕ್ಷಿಣ ಭ ಭಾರತದ ೯ ಬೃಹತ್ತಾ ದ ಬಸವನ ಸಲ್ಪ ವಾಗಿದೆ. ಇದು ಉತ್ತಮ ' 


ಕಲಾ ಕೆ ಪುಣ್ಯತೆ: ಸನ್ನು ಪ್ರತಿಬಿಂಬಿಸುತ್ತದೆ. ಇದನ್ನು ಗ್ರಾನ್ಸೈೆಟ್‌ ಶಿರೆಯಲ್ಲಿ ' 
ಕಡೆಯಲಾಗಿದ್ದು ನೋಡಲು ಬಹು ಮುದ್ದಾಗಿದೆ. ಇದರ ಕಂಠಭಾಗವನ್ನು ಗಂಟಿ ' 
"ಗಳ ಹಾರದಿಂದ ಅಲಂಕರಿಸಲಾಗಿದೆ. ಅಲ್ಲದೆ ಇನ್ನು ಅನೇಕ ಹಾರಗಳನ್ನು ಕಲಾತ್ಮಕ 
ವಾಗಿ ಕೆತ್ತಲಾಗಿದೆ. ಇದರಿಂದ ಕಂಠಭಾಗವ್ರೆ ಹೆಚ್ಚೆ ಅಂದವಾಗಿ ಕಾಣುತ್ತದೆ. ಇದು ' 
ಪ್ರವಾಸಿಗರ ಮನಸ್ಸನ್ನು ಹೆಚ್ಚುಗಿ ಆಕರ್ಷಿಸುತ್ತದೆ. ಜಯಚಾನುಾಜೇ್ರ 
ಒಡೆುರ ಕಾಲದಲ್ಲಿ ಚಾಮುಂಡಿಬೆಟ್ಟದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ನಡೆದವು. 
ಸ್ವತಃ ನುಹಾರಾಜಕೆ ಪ ಪ್ರತಿ (AS ಮತ್ತು ಶುಕ್ರ ಸಾಕಿ FN ಮಂದಿರಕ್ಕೆ ' 


ಬಂದು ನಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಿದ್ದರು. ಇವರು ಉತ್ತಮ ಸಂಗೀತಗಾರರಾ | 
ಗಿದ್ದು ಚಾಮುಂಡಿ ಮತ್ತು ಮಹಾಬಶೇಸ್ವರರ ಮೇಲೆ ಕನ್ನಡ ಮತ್ತು ಸಂಸ್ಕೃತದಲ್ಲಿ ' 
ಅನೇಕ ಕೀರ್ತನೆಗಳನ್ನು ರಚಿಸಿದರು. ಇವರು ಚಾಮುಂಡಿ ದೇವಾಲಯಕ್ಕೆ ಬೆಳ್ಳಿಯ ; 
ವ.ಹಾದ್ಹಾರನನ್ನು ಮಾಡಿಸಿದರು. ಇದರಲ್ಲಿ ದೇವಿಯ ವಿವಿಧ ಮುಖ-ಮುದ್ರೆಗಳನ್ನು 
ರಚಿಸಲಾಗಿನೆ. 

ಇನ್ನು ನಾರಾಯಣಸ್ವಾಮಿ ದೇವಾಲಯವನ್ನು ಪ್ರವೇಶಿಸುವುದಾದರೆ ಇದು : 
ವಹಾಬ್‌ (ಕ್ಸ ರ pe ಹಿಂಭಾಗದಲ್ಲಿದೆ. ಎಡತಿ ವಾಸ್ತುಶ್ಸಿಲಿಯು 19 ನೆಯ 
ಶತಮಾನಕ್ಕೆ. PE ಇಲ್ಲಿ ಉನ್ನತವಾದ ಕಲಾವಂತಿಕೆ ಗಾ ಬರುವುದಿಲ್ಲ. 
ಈ ದೇವಾಲಯವು. ಚೌಕಾಕಾರದ ಗರ್ಭಗೃಹ, ಅಂತರಾಳ, ನವರಂಗ ಮತ್ತು 
ತೆರೆದ ಮಂಟಸಗಳಿಂದ ಕೂಡಿದೆ. ಗರ್ಭಗೃಹದಲ್ಲಿ ನಾರಾಯಣನ ನಿಂತಿರುವ ವಿಗ್ರಹ ' 
ವಿದ್ದು ಅದರ ನಾಲ್ಕು ಕೈಗಳಲ್ಲಿ ಶಂಖ, ಚಕ್ರ, ಗದಾ ಪದ್ಮ ಗಳಿನೆ. ನೋಡಲು : 
ತುಂಬಾ ಅಂದವಾಗಿದೆ. ಈ ವಿಗ್ರಹದ ಕಾಲವನ್ನು ನಿರ್ದಿಷ್ಟವಾಗಿ ಹೇಳಲು ಸಾಧ್ಯ 


ಚಾಮುಂಡಿಬೆಟ್ಟಿದ ದೇವಾಲಯಗಳು ಫ್ಲಿ೭ 


ವಿಲ್ಲ. ಈ ದೇವಾಲಯೆದ ಮುಂಭಾಗದಲ್ಲಿ ಮೊದಲೆ ತಿಳಿಸಿದಂತೆ ಕಲ್ಲಿನ ಹಂತಗಳನ್ನು 
ರಚಿಸಲಾಗಿದೆ. ಇಲ್ಲಿ ಜಾಕ್ರೆ ಸಮಯದಲ್ಲಿ ಜನರು ಕುಳಿತು ಉತ್ಸವ ಇತ್ಯಾದಿಗಳನ್ನು 
ನೋಡುತ್ತಾರೆ. 

ಚಾಮುಂಡಿ? ಸಿಟ್ಟದ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಮಹಿಷಾಸುರನ 
`ಿಂತಿರುವ ವಿಗ್ರಹ. ಇದನ್ನು ನೋಡಲು ಕೊಡ್ಡೆ ವರಿಗಿಂತ ಮ ಕೃಳಿಗೆ ಹೆಚ್ಚಿನ ಸಂತೋಷ 
ವಾಗುತ್ತದೆ. ಇದು ಸುಮಾರು ಹದಿನೈದು ಅಡಿಗಳ ಎತ್ತರನಿದೆ. ಇವನಿಗೆ ಎರಡು 
ಕೈಗಳಿವೆ. ಒಂದು ಕೈಯಲ್ಲಿ ಖಡ್ಗ ಮತ್ತೊಂದು ಕೈಯಲ್ಲಿ ಸರ್ಷವಿದೆ. ಮಹಿಷಾ 
ಸುರನನ್ನೂ ವಸ್ತ್ರ, ಆಭರಣಗಳಿಂದ ಅಲಂಕರಿಸಲಾಗಿದೆ... ಹಣೆಯಲ್ಲಿ ವಿಭೂತಿ 
ಹೊಂದಿದ್ದು, ಅತ್ಯಂತ ದನ್ಪನೆಯ ಮವೀಸೆಗಳನ್ನು ಹೊಂದಿದ್ದಾನೆ. ಇದು ಅವನ 
ಭಯಂಕರ ರೂಪವನ್ನು ಪ್ರತಿಬಿಂಬಿಸುತ್ತನೆ. ವಿವಿಧೆ ಬಣ್ಣಗಳಿಂದ ಮಹಿಷಾಸುರನನ್ನು 
ಅಲಂಕರಿಸಲಾಗಿದೆ. ಮಹಾಬಲೇಶ್ವರ ದೇವಾಲಯದ ಮುಂದೆ ಒಂದು ವಿಶಾಲವಾದ 
ಚೌಕಾಕಾರದ ಹಜಾರನಿದೆ. ಅಲ್ಲಿ ಜಾತ್ರೆ, ಉತ್ಸವ ಹಬ್ಬದ ಸಂದರ್ಭಗಳಲ್ಲಿ. ಉಸ 
ಯೋಗಿಸುತ್ತಿ ದ್ದೆ ದೇವತೆಗಳ ವಾಹನ ನಗಳನ್ನು ಇಟ್ಟ ರುತ್ತಾ ಕೆ. ಅವುಗಳೆಂದರೆ ನನಿಲು, 
ಸಿಂಹ, ಹುಲಿ, “ಕಾಮದೇನು, RS ಸುವರು. ಇವುಗಳ ಮೇಲೆ 
ಸಂಬಂಧಪಟ್ಟಿ ದೇನರುಗಳ ಉತ್ಸವ ಮೂರ್ತಿಗಳನ್ನು ಕೂರಿಸಿ. ಮೆರವಣಿಗೆ ಮಾಡುತ್ತಿ 
ದ್ದರು. ಮ ವಿಶೇಷ ದಿನಗಳಲ್ಲಿ ಮಾತ್ರ ಜರುಗುತ್ತಿ ತ್ತು. ಸಾಮಾನ್ಯವಾಗಿ ಈ 
ವಾಹನಗಳು ಸಂಬಂಧೆಸೆಟ್ಟ, ದೇವರುಗಳ ಧಾ “ಹೆಚ್ಚಿ ಸುತ್ತವೆ. 

ಒಟ್ಟಿ ನಲ್ಲಿ ಚಾಮುಂಡಿಚೆಟ್ಟವು ಭವ್ಯ ಸರಂಪರೆಯನ್ನು ಹೊಂದಿದೆ. 
ಇಂದಿಗೂ ಮೈಸೂರಿನ ಸುತ್ತಮುತ್ತಲಿನ ಚ ಗಳಲ್ಲಿ ಚಾಮುಂಡೇಶ್ವ ರಿಯ ಮಹಿಮೆ 
ಜನಜನಿತವಾಗಿದೆ. ಮ್ಬೆ ಸೂರು ನ ಗರನ ಪ್ರತಿಯೊಂದು ಮನೆಯಲ್ಲೂ ಕರು ಸ್ಮರಣೆ 
ಯನ್ನು ಮಾಡಲಾಗುತ್ತ, ಡೈ ದೇವಿಯು ನಂಬಿದವರ ಕಷ್ಟಗಳನ್ನು ಸರಿಹರಿಸುತ್ತಾ ಕೆ 
ಎಂಬ ಜನತ ಜನರಲ್ಲಿ ಬೇರೂರಿದೆ. ಚಾಮುಂಡಿಬೆಟ್ಟದ 'ಮೇಲೆ ಇನ್ನೂ ಅನೇಕ 
ಅಭಿನೈದ್ಧಿ ಕಾರ್ಯಗಳು "ನಡೆಯಬೇಕಾಗಿನೆ. ಇದರ ಬಗ್ಗೆ ಸರ್ಕಾರವು ಹೆಚ್ಚಿನ ಗಮನ 
ನೀಡಿದೆ. ಚಾಮುಂಡಿಬೆಟ್ಟ ಕೈ "ರೋಪ”ವೆ'ಯನ್ನು ರಚಿಸಬೇಕೆಂದು ತ್ತಿ 
ಆಲೋಚಿಸುತ್ತಿದೆ. 

ಚಾಮುಂಡಿಬೆಟ್ಟವು ಮೈ ಸೂರು ಮಹಾನಗರ ಜನತೆಯ ಧಾರ್ಮಿಕ ಹಾಗೂ 

ಸ್ವತಿಕ ಜೀವನ: ಹಾಸುಹೂಕ್ಕಾಗೆ. ಇಲ್ಲಿಯೆ ಹೆಲವಾರು ಶಾಸನಗಳು ಈ 
ಪ್ರ ಆಕೆ ದ ಐತಿಹಾಸಿಕ ಮಹತ್ವ ನನ್ನು ಪ ರ್ರತಿಬಿಂಬಿಸುತ್ತ ವೆ. ತಲಕಾಡು ಗಂಗರ ಕಾಲ 
ದಿಂದ pi ಇತಿಹಾಸ ಪ್ರಾರಂ yes ಾಡನಕಿಗಾ ಹರಿದು ಬಂದಿದೆ. ಚಾಮುಂಡಿ 
ಬೆಟ್ಟದ ಪರಿಚಯ ತುಂಬಾ ಅರ್ಥ ಪೂರ್ಣವಾಗಿದೆ. 


ಭಾರತದಲ್ಲಿ ನಿದ್ಯಾಭಾ Jt ಬಹಳ ಪಾಮುಖ್ಯ ನೀಡಲಾಗಿದೆ. ಕೇಂದ್ರ 


ಸರ್ಕಾರ ಮತ್ತು ವಿವಿಧೆ ರಾಜ್ಯ ಸರ್ಕಾರಗಳು ನಿದ್ಯಾಸ್ರ ಪ್ರಗತಿಗಾಗಿ ಮತ್ತು ದೇಶದ ಮೂಲೆ ' ತ 


ಮೂಲೆಗಳಲ್ಲೂ, ಕನಿಷ್ಠ ಗಾತ್ರದ ಹೆ ಹಳ್ಳಿ ಗಳಲ್ಲೂ ಮತ್ತು ಬಡವರ್ಗದ ಗ್ರಾಮಾಣ ಜನತೆಗೂ 
ವಿದ್ಯೆ ಮುಟ್ಟುವಂತಾ ಇಗಬೇಕೊದು ಸರ್ಕಾರದ ಒಟ್ಟು ಆದಾಯದ 1/4 ರಿಂದ 1/3 


ರಷ್ಟು ಹೆಣನ ವಿನಿಯೋಗಿಸುತ್ತಿವೆ. ಸಾಮೆ, ಪ್ರೌಢ ಮತ್ತು ಉಚ್ಛ | 4 


ನಿರ ಶಾಲಾ ಕಾಲೇಜುಗಳು, ತಾಂತ್ರಿಕ ವಿದ್ಯಾಶಾಲೆಗಳು, ಶಿಕ್ಷಣ ಸಂಸ್ಥೆಗಳು, ತರ 
ಬೇತಿ ಸ ಸೈಗಳು, ಇಂಜಿಫಿಯರಿಂಗ್‌ ಮತ್ತು ವೆ ದ್ಯಕೇಯೆ ಕಾಲೇಜುಗಳು, ಸಂಶೋ 
ಧನಾ ಸಂಸ್ಥೆ ಗಳು, ವೃತ್ತ ನಿರತ ತರಬೇತಿ ಸಂ ಸ್ಮೈಗಳ ಳು-ಹೀಗೆ ಹೆಲಬಗೆಯೆ ವಿದ್ಯಾಸಂಸ್ಥೆ ಗಳ 
ಮೂಲಕ ಸ A ಪ್ರಯತ್ನಗಳನ್ನು ಮಾಡಲಾಗುತ್ತಿ ದೆ. ಇಂಥ ಘನ ಉದ್ದೆ ಶ 
ದಿಂದ ಕೊಡಿದ ಸ ಸರ್ಕಾರದ ಯತ್ನ ವಿಫಲವಾಗುತ್ತಿ, ದೆಯೆಂಬ ದೂರು ಈಗ ಸರ್ವ 
ಸಾಮಾನ್ಯವಾಗಿದೆಯೆಂನು ಪ್ರತಿನಿತ್ಯ ಸಮಾಜನಾಯಕರು, ವಿದ್ಯಾವಂತರು, ಶಿಕ್ಷಣ 
ತಜ್ಞರು, ರಾಜಕೀಯ ತಜ್ಞ ಸ್ವರ ವಾರ್ತಾಮಾಧ್ಯಮಗಳ ಮೂಲಕ, ಸಾರ್ವಜನಿಕ 
ಭಾ ಇನಣಗಳ ಮೂಲಕ ಸಾರುತ್ತಿ, ದ್ದಾರೆ. ಅಂತೆಯೇ, ವಯಸ್ಕರ ಶಿಕ್ಷಣ ಯೋಜನೆಯು 
ಉಶಿತ ಕಾರ್ಯಸಾಧನೆ ಮಾಡುತಿ ಲ್ಲನೆಂದು ತಿಳಿದುಬರುತ್ತಿದೆ. 

ಇದಕ್ಕೆಲ್ಲ ಕಾರಣವೇನೆಂಬುದನ್ನು ಶಿಕ್ಷಣವೇತ್ತರು ವಿದ್ಯಾಧಿಕಾರಿಗಳು ಆಲೋ 
ಚಿಸಬೇಕಾದ ಅವಶ್ಯಕತೆ ಹೀಗೆ ಎದ್ದು ಕಾಣುತ್ತಿದೆ. ವಿದೇಶೀಯರ ಆಳ್ವಿಕೆಯ ಆ 
ಸರ್ಕಾರದ ಧ್ಯೇಯ ಸಾಧನೆಗೆ ಸಾಧಕವಾಡ ವಿದ್ಯಾಭ್ಯಾಸ ಪದ್ಮ ತಿಯನ್ನು ಅವರು 
ರೂಪಿಸಿ ಅದರಂತೇ ಶಿಕ್ಷಣ ನೀಡುತ್ತಿ ದ್ದ ರೆಂಬುದು ತಿಳಿದ ಸಂಗತಿ. ಭಾರತ ಸ್ವಾ ತಂತ್ರಾ 


ನಂತರ ನಾಲ್ದು ದಶಕಗಳಲ್ಲಿ ಈ ಪೆದ್ಮತಿಯೆಲ್ಲ ಮೂಲಭೂತವಾದ ಬದಲಾವಣೆಗುಳನ್ನು 


ಮಾಡಿಲ್ಲ; ಮಾಡುವ ಪ್ರಯತ್ನ ನಡೆದಾಗಲೂ ಅರೆಮನಸ್ಸಿನ ಪ್ರಯತ್ನಗಳು ಕಾರ್ಯ 
ಗತಗೊಳ್ಳುವ ಹಂತದಲ್ಲಿ ಸಮರ್ಸಕವಾಗುತಿ ಲ್ಲ. ಹೀಗಾಗಿ ನಮ್ಮ ಬಡೆ ರಾಷ್ಟ್ರದ 
ಕೊರತೆಯೆ ಸಂಪತ್ತು ಪೋಲಾಗ ತ್ತಿ ರುವು ವುದೇ ಹೆಚ್ಚು. ಈ 
4 ಪ್ರಮುಖ ಸಮಸ್ಯೆಯತ್ತ. : ಗಮನ ಹರಿಸಿ. ನಮ್ಮ ಶಿಕ್ಷಣ ತಜ್ಞರು, ಶಿಕ್ಷಣ 
ಕ್ಷೇತ್ರದ ಉನ್ನತಾಧಿಕಾರಿಗಳು ಒಂದು ಸಮಗ್ರ ರಾಷ್ಟ್ರೀಯ ಶಿಕ್ಷಣ ನೀತಿಯನು 
ಪ್ರಚುರಗೊಳಿಸಬೇಕಾದುದು ಅತ್ಯವಶ್ಯಕವಾಗಿದೆ. ಎಲ್ಲರಿಗೂ ವಿದ್ಯೆ ನೀಡಬೇಕಾದುದು 
ಸರ್ಕಾರನ ಕರ್ತವ್ಯನೇನೋ ಹಾಸು. ಆದರೆ ಉನ್ನತ ವಿದ್ಯಾಭ್ಯಾಸ, ತಾಂತ್ರಿಕ 
ಮತ್ತು ವೃತ್ತಿಸರ ಉನ್ನತ ವ್ಯಾಸಂಗಾವಕಾಶಗಳನ್ನು ಸೀಮಿತಗೊಳಿಸಿ, ನಿಜವಾಗಿಯೂ 
ಅರ್ಹತೆ ಹೊಂದಿದ ಕೆಲವರಿಗೆ ಮಾತ್ರ ಅವನ್ನು ಸೀಮಿತಗೊಳಿಸಬೇಕು. ಸಂಶೋಧನಾ 
ರಂಗದಲ್ಲಿ ಜಾತಿ, ವರ್ಗ, ಆರ್ಥಿಕ ಹಿಂದುಳಿದಿರುವಿಕೆ ಮುಂತಾದ ಕಾರಣಗಳಿಂದ 


(rd ನ್ಯಾಯ ನೀಡುನಿಕೆ”ಯ ಪ್ರಯತ್ನ ಮಾಡಿದ್ದೆ ಎ ಆದರೆ ಉತ್ತ ಮ ಫಲ 


ಸಾಧನೆ ಸಾಧ್ಯವಾಗಲಾರದು ಎಂಬುದು ಶಶಸ್ಸಿ ದ 


ಗ. (09) ಗೀತವ ಓಡಿ 


cakes tame Sa AY Ls 


ls 
ಸ | 


ಜೆ.ಎಸ್‌. ಶಿವಣ್ಣ 


ಭಾರತದಲ್ಲಿ ಬ್ರಿಟಿಷರ 19 ನೇ ಶತಮಾನದ 
ಕೃಷಿ ನ ನೀತಿ 


| 


ಭಾರತದಲ್ಲಿ ಬ್ರಿಟಿಷರ ವಸಾಹೆತು ಆಡಳಿತ ಎದುರಿಸಿದ ಮೊದಲ ಕಠಿಣ ಸಮಸ್ಯೆ 
ಎಂದರೆ ಒಂದು ಲಾ ಪಾಯ ಕ್ಸ ಸಿ ಭೂಮಿ ನೀತಿಯ ಪ್ರತಿಪಾದ ದನೆಯಾಗಿದ್ದಿ ತು. 
ಏಕೌದರೆ ಪ್ರಾಚೀನ ಕಾರಾ". ಭಾರತದಲ್ಲಿ ಉದಯಿಸಿ ನಾಕನಾದಂತಹ 
ಸಾಮ್ರಾಜ್ಯಗಳ ಅಸಿ ತ್ವಕ್ಕೆ ಆಧಾರಸ್ತಂಭವಾಗಿದ್ದುದುರೈೆ ತಾಪಿ ವರ್ಗದವರು ನೀಡು 
ತ್ತಿದ್ದ ಕೆಂದಾಯೆಬಾಗಿದ್ದಿತು; ಮತ್ತು ಅದೇ ದ ಆದಾಯವಾಗಿದ್ದಿತು. 


ಈಸ್ಟ್‌ ಇಂಡಿಯಾ ಕೆಂನನಿ ಸರ್ಕಾರದ ಅಸಿತ್ವಕ್ಟೊ ಇದೇ ಬುನಾದಿಯಾಗಿದ್ದರಿಂದ 


rh ಬಗೆಗೆ ಬ್ರಿಟಿಷ” ಆಳರಸರು ಹೆಚ್ಚು ಗಮನ p ಸ ಅನಿವಾರ್ಯವೂ, 
ಆವ ಕ್ಯಾಕವೂ ಆಗಿದ್ದಿ ತು. ಮತ್ತೊ ನ್‌ ಷ್ಟ ವಿಶೇಷವೆಂದರೆ ಈಸ್ಟ್‌ ಇಂಡಿಯಾ ಕಂಪೆನಿ 
ಪ್ರಧಾನವಾಗಿ ವಾ ಪಾರಿ ಸಂಸ್ಥೆ ಸಿ ಯಾಗಿದ್ದು, ಐತಿಹಾಸಿಕ ಸಂದರ್ಭಗಳಿಗನುಸಾರವಾಗಿ 
ಭಾರತದಲ್ಲಿ ರಾಜ್ಯವನ್ನು ಕಟ್ಟಿ ಆಡಳಿತ ನಡೆಸಬೇಕಾಗಿ ಬಂದದ್ದಾಗಿದೆ. ಕಂಪೆನಿಯು 


-ಮಾರುತ್ತಿದ್ದ ಅನೇಕ ಸಿದ್ಧ ಮ ಗಳನ್ನು ತಯಾರಿಸಲು ಬೇಕಾದ ಕಚ್ಚಾ ಮಾಲುಗಳು 
'ಕೈಷಿಯ ಮೂಲದಿಂದ ಬಂದುದಾಗಿತ್ತು. ಇಡ್ತಾ ್ರ್ರಬಿಷರು ಈ ಸಮಸ್ಯೆಗೆ ಹೆಚ್ಚಿನ 


ಗಮನವನ್ನು ನೀಡಿದ್ದರಲ್ಲಿ ಆಸ್ಚೆರ್ಯವಿಲ್ಲ. ಬ್ರಿಟಿಷರ ವ ಹ ಆರಿತು 
ಕೊಳ ಸ ಬೇಕಾದರೆ ಕ್ಲ ೈಷಿ ಕ್ಷೇತ್ರ `ದ ಅವರು ಆಚರಣೆಗೆ ತಂದ ಭೂಕಂದಾಯ ಧೋರಣಿ 
ಯನ್ನು ಪರಿಶೀಲಿಸ ಕು. ಭಾರತದಲ್ಲಿ ಕ್ಸೈಗಾರಿಕೆಗಳನ್ನು ಹೆತ್ತಿಕ್ಳಿ, ಕೆ ಗಾರಿಕಾ 
ಕ್ರಾಂತಿ ಆಗದೆ ಇರುವಂತೆ ಎಚ್ಚೆ ಗೆವಹಿಸಿದ್ದ ಅವರಿಗೆ ಕೃ? ಸಿ ವ್ಯವಸ್ಥೆ ಯೆ ಮೀಲೆ ಹೆಚ್ಚ 
ಅಸಬಂಭಿಸಾಗಚೇಳಾದ್ದು ಅನಿವಾರ್ಯವಾಯಿತು. ಹಂನೆಂಟನೇ ಶತಮಾನದ ಉತ್ತ 
ರಾರ್ಧದಲ್ಲಿ ಅವರಿಗೆ ಇಹೆರ ಮಹತ್ವ ಗೋಚರಿಸಿತು. ತಮ್ಮ ಆಡಳಿತಕ್ಕೆ ನೇರವಾಗಿ 
ಟಾಂ ಪ್ರದೇಶಗಳಲ್ಲಿ ವಿನಿಧ ತೆಯ ಕೃಷಿ ಭೂಮಿ ಧೋರಣೆಗಳನ್ನು ಅನುಸರಿಸಿ 

ದರು. ಅವುಗಳ ಹಿಂದೆ ಅನೇಕ ಉದೆ ರಗಳು. ಪ್ರಚೋದನೆಗಳು, ಆದರ್ಶಗಳು ಮತ್ತು 


ಸ್ವಾರ್ಥಗಳು ಅಡಗಿದ್ದ ವ್ರ. 


೪೦ ಮಾನವಿಕ ಕರ್ಣೂಟಿಕ 


1757ರಲ್ಲಿ ಬಂಗಾಳ ಬಿ ೨) ಔಷರ ವಶವಾಯಿತು. ಕಾರನ್‌ವಾಲೀಸ" 1793ರಲ್ಲಿ 
ಅನೇಕ ಪ್ರಯೋಗಗಳನ್ನು ಸಗ ತರುವಾಯ, ಯಂಗುತ್ತಾ ಪದ್ಧ 3 (The 
Permanent Settlement) ಅಥವಾ ಜನೀನುದಾರಿ ಪದ್ಧ ತಿಯನ್ನು ಬಂಗಾಳ ' 
ಪ್ರಾಂತದಲ್ಲಿ ಜಾರಿಗೆ ತಂದನು. ಬ್ರಿಟಿಷರ ಆಡಳಿತದ ಆರೆ: ಭೆ ಕಾಲದಲ್ಲಿ ಸ್‌ ' 
ಕಠಿಣಕರವಾದ ರಾಜಕೀಯ ಸಮತ ನಿವಾರಿಸಿಕೊಳ್ಳುವ ಉದ್ದೇಶದಿಂದ ಈ ' 
ರೀತಿಯ ಭೂ ಕಂದಾಯ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಇದರ ಹಿಂದೆ 
ಎರಡು ಉದ್ದೇಶಗಳಿದ್ದವೆ ; (1) ಸ್ರತಿನರ್ಷ ಒಂದು ಗೊತ್ತಾದ, ನಿರ್ದಿಷ್ಟವಾದ ಹಣ ' i 
ಸರ್ಕಾರದ ಖಚಾನೆಗೆ ಭೂಕಂದಾಯದ ರೂಪದಲ್ಲಿ ಸಲ್ಲುವಂತೆ ನೋಡಿಕೊಳ್ಳು ವೈದ್ಯ; ೫ 
(2) ಕಷ್ಟಕಾಲಗಳಲ್ಲಿ, ಘರ್ಷಣೆಗಳಲ್ಲಿ ನಿಷ್ಠೆ ಯಿಂದ ಬ್ರಿಟಿಷರಿಗೆ ಮ ನಿಂತು | 
ಕೊಳುವ ಒಂದು ಜಮೀನುದಾರ ವರ್ಗವನ್ನು ಸೃಷ್ಟಿ ಮಾಡ ಭಾರತದ ನಿಸರ್ಗ ' 
ಸಂಸತ. ನ ಬೆಳವಣಿಗೆಯನ್ನು ಂಟುಮಾಡಿ, ಬ್ರಿಟಿಷರ. ಸ್ವಾರ್ಥ ಹಿತಾಸಕ್ತಿ ಗಳಿಗೆ ಬೆಂಬಲ * 
ನೀಡುನಂತಹೆ ವರ್ಗವು ಇಂತಹ ಧೋರಣೆಯಿಂದ ಹ ತ್ತದೆ ಎಂಬುದು ಅವರ ೫ 
ನಿರೀಕ್ಷೆ ಾಗಿತ್ತು. ಆದರೆ 1857ರ ಸಿಪಾಯಿದಂಗೆಯ ತರುವಾಯೆ ಈ ಥಿರೀಕ್ಷೆ ತ 
ಸುಳ್ಳು ಎನ್ನುಮತಾಯಿತು. ಏಕೆಂದರೆ ಈ ಬ್ರಿಓಿಷ್‌._ನಿರೋಧಿ ದಂಗೆಯಲ್ಲಿ ಮಹತ್ತರ ' 
ವಾದ ಪಾತ್ರ ವಹಿಸಿದನರು ಈ ಊಳಿಗಮಾನ್ಯ ವ್ಯವಸ್ಥೆಯ ಶ್ರೀಮಂತ ವರ್ಗವೇ 
ಆಗಿತು. ಆದುದರಿಂದ ವಸಾಹತು ಸರ್ಕಾರಕ್ಕೆ ಇಂತಹ ವರ್ಗದ ಮೇಲೆ ಯಾವತ್ತೂ 
ಅವಲಂಬಿತವಾಗಿರುವ ದರ ಅಪಾಯ ಗೊತ್ತಾಯಿತು. ಕೃಷಿ ವ್ಯವಸ್ಥೆಯಲ್ಲಿನ ಕೆಳ 
ಹೆಂತದ ವರ್ಗಗಳನ್ನು ಉದಾಸೀನ ಭಾನದಿಂದ ಇನ್ನು ಮೇರೆ ನೋಡೆನವಂತಿರಲಿಲ್ಲ.1 
ಅಂತಹ ಹಿನ್ನೆಯಲ್ಲಿ ಬೇರೆಯ ಮಾರ್ಗ ಅವಶ್ಯ ಕವಾಯಿತು. 

ಖಾಯೆಂಗುತ್ತಾ ವ್ಯವಸ್ಥೆಗೆ ಭಿನ್ನವಾದೆಂಥ ಒಂದು ನೀತಿಯನ್ನು ಬ್ರಿಟಿಷರು . 
ದಕ್ಷಿಣಭಾರತದಲ್ಲಿ ಜಾರಿಗೆ ತರಲು ಪ್ರಯುತ್ತಿಸಿದರು. 1800 ರ ವೇಳೆಗೆ ದಕ್ಷಿಣ 
ಭಾರತ ಬ್ರಿಟಿಷರ ವಶಕ್ಕೆ ಬಂದಿತು. ದಕ್ಷಿಣ ಭಾರತದಲ್ಲಿ ಅನರು ಜಾರಿಗೆ ತಂದ ಕೃ 
ಭೂಮಿಗೆ ಸಂಬಂಧಸಟ್ಟಿ ನೀತಿಯನ್ನು ರೈತವಾರಿ ಪದ್ಧತಿ ಎಂದು ಕರೆಯುತ್ತಾರೆ 
(Ryotwari System). ಥಾಮಸ" ಮನ್ರೊ ಎಂಬ ಬ್ರಿಟಿಷ್‌ ಆಡಳಿತಾಧಿಕಾರಿ 
ಈ ನೀತಿಯ ನಿರ್ನೇಶಕನಾಗಿದ್ದನು. ಆದರೆ ಈ ನೀತಿಯೆ ಬೇರುಗಳು ಸಮಕಾಲೀನ 
ಇಂಗ್ಲೆಂಡಿನ ಬೌದ್ದಿಕ ಪ್ರಸೆಂಚೆದಲ್ಲಿ ಅಡಗಿದ್ದು. 

ಹತ್ತೊಂಭತ್ತನೇ ಶತಮಾನದಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ರೂಪಿಸಿ ಜಾರಿಗೆ 
ತಂದ ಕಂದಾಯೆ ಪದ್ಧತಿಯು ಹೆಚ್ಚಿನ ಮಟ್ಟಿಗೆ ಆ ಕಾಲದಲ್ಲಿ ಚಲಾವಣೆಯಲ್ಲಿದ್ದ 
ಡೇನಿಡ್‌ ರಿಕಾರ್ಡೋ ಮತ್ತು ಜೇಮ್ಸ್‌ ವಣ ಎಂಬ ಅರ್ಥಶಾಸ್ತ್ರಜ್ಞರ ವಿಚಾರ 
ಗಳಿಂದ ಪ್ರಭಾನಗೊಂಡಿತ್ತಿ ದು ಜಳ: ಆಡಳಿತ, ಹಣಕಾಸು ಮತ್ತು ರಾಜ 
ಕೀಯ ಉನ್ಹೇಶಗಳ ಜೊತೆಗೆ ಇಂಥ ಹೊಸದಾದ ಕೃಷಿ ಭೂಮಿಯ ನೀತಿ ರೂಪ 
ಗೊಳ್ಳು ನ್ರದರನ್ಲಿ ಈ ವಿಚಾರವಾದಿಗಳ ಭಾವನೆಗಳೂ ಪ್ರಮುಖ ಪಾತ್ರವಹಿಸಿದವು. 


3 


ಭಾರತದಲ್ಲಿ ಬ್ರಿಟಿಷರ 19 ನೇ ಶತಮಾನದ ಕೃಷಿ ಭೂಮಿ ನೀತಿ ೪೧ 


ಈಸ್ಟ್‌ ಇಂಡಿಯಾ ಕಂಪೆನಿಯ ಆರ್ಥಿಕ ಹಿತಾಸಕ್ತಿಗಳ ಅಭಿವೃದ್ದಿಗೂ ಇಂತಹವರ 
ವಿಚಾರಧಾರೆ ಪೂರಕವಾಯಿತು. ಅದನ್ನೀಗ ಸಂಕ್ಷಿಸ ವಾಗಿ ಪರಿಶೀಲಿಸೋಣ, 
ಬಂಗಾಳ ಪ್ರಾಂತದಲ್ಲಿ ಬ್ರಿಬಿಷರು ಖಾಯಂ ಗುತ್ತಾ ಪದ್ಧತಿಯನ್ನು ಪಿಸು 
ವಾಗ ಆದಂ ಸಿ ತ್‌ (Adam Smith) ಎಂಬ ಅರ್ಥ ಶಾಸ್ತ್ರಜ್ಞನ ನಿಚಾರಗಳ 
ಪ್ರಭಾವಕ್ಕೆ ಒಳಗಾದ ದ್ದನ್ನು ನೋಡಬಹುದು. ಆದಂ ಸ್ಲಿತ್‌ನ ಪ್ರಖ್ಯಾತ ಗ್ರಂಥ 
ವೆಲ್‌ ಆಫ್‌ ನೇಷನ್ಸಾ?. ಮಾನವರ ಆರ್ಥಿಕ ಚಟುವರಿಕೆಗಳಲ್ಲಿ ಸರ್ಕಾರ ಕೈಹಾಕ 
ಬಾರದೆಂಬುದು ಅನನ ಮುಖ್ಯವಾದ ಸಿದ್ಧಾಂತವಾಗಿತ್ತು (Laissez Faire). 
ಸರ್ಕಾರದ ನಿಯಂತ್ರಣ ಮತ್ತು ಮಧ್ಯ ಪ್ರವೇಶವನ್ನು ಅವನು ವಿರೋಧಿಸಿದ. 2 


: ಜಮೀನುದಾರರ ಮತ್ತು ರೈತರ ಪರಸ್ಪರ ಆರ್ಥಿಕ ಸಂಬಂಧಗಳಲ್ಲಿ ಬಂಗಾಳ ಪ್ರಾಂತದ 


ಸರ್ಕಾರವು ಜಮೀನುದಾರ ವರ್ಗದ ಹಕ್ಕುಗಳನ್ನು ಯಾವ ರೀತಿಯಲ್ಲೂ ಹತ್ತಿಕ್ಕೆದ 
ಧೋರಣೆಯ ಹಿಂದೆ ನಾವು ಆದಂಸ್ಮಿತ್ತನ ವಿಚಾರಧಾರೆಯನ್ನು ಕಾಣಬಹುದು. 
ಹೀಗೆ ಪ್ರಚಲಿತ ಸಹ ಸಿದ್ಧಾಂತಗಳ ಮತ್ತು ಬ್ರಿಟಿಷ್‌ ವಸಾಹತು ನಡುವಣ 
ಧೋರಣೆಗಳ ಮಧ್ಯೆ ಪರಸ್ಪರ ಪ್ರಭಾವ ಮತ್ತು ಸಂಬಂಧಗಳನ್ನು ಗುರುತಿಸಬಹುದು. 


ಹಕದಿನೆ:ಟನೇ ಇ ಈ ಪರಿಸ್ಥಿ ತಿಯಿದ್ದ ತೆ 19ನೇ ಕತಮಾನದಲ್ಲೂ ಅದೇ 


ರೀತಿಯ ಪರಸ್ಪರ ಸಂಬಂಧಗಳನ್ನು ನಿತತನಿಯದು. 
19 ನೆ ಶತಮಾನದಲ್ಲಿ ದಕ್ಷಿಣ ಭಾ ಾರತದಲ್ಲಿ ನವೀನ ರೀತಿಯ ಕೃಷಿ... ಭೂಮಿ 


' ನೀತಿಯನ್ನು ರೂಪಿಸುವಾಗ ಬ್ರಿ ಬನ್‌ ವಸಾಹತು ಸರ್ಕಾರ ಇಂಗ್ಲೆಂಡಿನ ಖ್ಯಾತ 7 ಸಮ 


ಇಲೀನ ಅರ್ಥಶಾಸ್ತ್ರಜ್ಞ ರಾದ ಡೇವಿಡ್‌ ರಿಕಾರ್ಡೋ ಮತ್ತು ಜೇಮ್ಸ್‌ ಮಿಲ್‌ ಅವರ 
ವಿಚಾರಧಾರೆಯ ಪ ಪ್ರಭಾನಕ್ತೆ ಒಳಗಾಯಿತು. ರಿಕಾರ್ಡೋ ( (Ricardo) ಜೇಮ್ಸ್‌ 
ಮಿಲ್ಲನ ಮಿತ್ರ ನಾಗಿದ್ದ. ಅವನು ಗುತ್ತಿ ಗೆಸಿದ್ದಾ ಂತವನ್ನು ಮಂಡಿಸಿದ. ಅವನ ಪ ಭಾ 
ಗುತಿಗೆ ಎಂಬುದು ಏಕಸಾ ್ರಿಮ್ಯ ಮೌಲ್ಯ ಉಳ್ಳೆ ದ್ದು ಸಾಕಲು ಭೂಮಿ (ಉತ್ಪಾ 
ದಿಗೆ ಉಸಯೋಗಿಸಬಹುದಾದ) he ಕೃಷಿ ಭೂಮಿ ಉತ್ಪಾ ದನಾ 
ಮಾಧ್ಯಮವಾಗಿ ಸೀಮಿತವಾಗಿದೆ. ಅದನ್ನು ಶಾಸನ ಒಡೆತನಕ್ಕೆ ಅಳವಡಿಸಬಹುದು. 
ಆದರೆ ಗಾಳಿಯನ್ನು ಹಾಗೆ ಮಾಡಲು ಬರುನುದಿಲ್ಲ.4 
ಕೃಸಿ ನ್ಯವನ್ಮೆ ಯಕ್ಷಿ ಜನೀನುದಾ ರ ವರ್ಗ ಯಾವ ರೀತಿಯ ನಿರ್ದಿಷ್ಟ ವಾದ 
ಆರ್ಥಿಕ ಸೇವೆಯನ್ನು ಸ ಸಲ ಸುನದಿಲ್ಲ. ಮತು ಆ ವೆರ್ಗ ಸಮಾಜದಲ್ಲಿ ಪರಾನಲಂಜಿ 
ಗಳಂತೆ ಜೀವಿಸುತ್ತಿದ್ದ ಸಮಾಜದ ಇತರ ವರ್ಗಗಳ ಹಿತಾಸಕ್ತಿಗಳಿಗೆ ವಿರುದ್ಧವಾದ ನಿಲು 
ವನ್ನು ಹೊಂದಿರುತಾ. ರೆ ಎಂದು ರಿಕಾರ್ಡೋ ನಂಬಿದ್ದನು. ಓಡುನೆರಿಂದೆ ಗುತ್ತಿಗೆ 


ತೆರಿಗೆಯೆ ರೂಪದಲ್ಲಿ ಸರ್ಕಾರ ತನ್ನ ಬೊಕ್ಕಸಕ್ಕೆ ತೆಗೆದುಕೊಳ್ಳ ಬಹುದು ಮತ್ತು 


ಯನ್ನು 
ಅಥ್ಜವ ವಸ್ತು ಗಳ ಬೆಲೆಗಳ 


ಬನದ ಕೆಂಚೆಶ್‌ ಲಾಭೆ (೧೦1), ಕೂಲಿ (wage) 
ಮೇಲೆ ಪರಿಣಾನುವಾಗುವುದಿಲ್ಲ ಎಂದು ರಿಕಾರ್ಡೋ ವಾದಿಸಿದ.5 
ಭಾರತದ ಅಂದಿನ ವಿಶಿಷ್ಟವಾದ ಪರಿಸ್ಥಿ ತಿಗಳಿಗೆ ರಿಕಾರ್ಡೋನಿನ: ಗುತಿ: ಗೆ 


0 


೪೨ ಮಾನವಿಕ ಕರ್ಣಾಟಕ 


ಸಿದ್ಧಾ ೦ತ ಹೆಚ್ಚು ಅರ್ಥಪೂರ್ಣವಾಗಿ ಕಂಡುಬಂದಿತು. ಭೂಮಿಯ ಒಟ್ಟು ಉತ್ಪತ್ತಿ 
ಗ oroduce)Mಲ್ಲಿ 


ಬೇಕಾದ ತನ್ನ ಕಂದಾಯದ ದರವನ್ನು ಖಾಯಂ ಆಗಿ ನಿರ್ಧರಿಸಿತಲ್ಲದೆ, ಅದನ್ನು 
ಒಂದು ಸೀಮಿತಕ್ಕೆ ಒಳಪಡಿಸಿತ್ತು. ಸ್‌ ಕಡಿಮೆ ದರದಲ್ಲಿ ಸಾ 
ಕಂದಾಯದಿಂದ ಒಂದು ಅಂಶ ಜನೀನುದಾರರಿಗೆ ಲಭಿಸುತ್ತದೆ ಮತ್ತು ಅದರಿಂದ 
ಅವರು ಆರ್ಥಿಕ! ಪ್ರಗತಿಗೆ. ಸಹಾಯಕರಾಗುತ್ತಾರೆ ಎಂಬುದು ಕಂಪೆನಿ ಸರ್ಕಾರದ 
ನಂಬಿಕೆಯಾಗಿತ್ತು. ಆದರೆ ಗುತ್ತಿಗೆಯ ಹೊಸಸಿದ್ಧಾಂತ ಇದನ್ನು ತಪ್ಪಾದ ತೀರ್ಮಾನ 
ವೆಂದು ಪರಿಗಣಿಸಿತ್ತು. ಇಂಗ್ಲೆಂಡಿನಲ್ಲಿ ಕಂದಾಯಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು 
ತಯಾರಿಸುವ ಶಾಖೆಯಲ್ಲಿ ಸಹಾಯಕ ಪರೀಕಾ ಪಕ: Examri- 
ಗ) ಯಾಗಿ ಕೆಲಸಮಾಡುತ್ತಿದ್ದ ಮಿಲ್ಲನ ಮೂಲಕ ರಿಕಾರ್ಡೋನಿನ ಗುತ್ತಿಗೆ 
ಸಿದ್ಧಾಂತ, |9 ನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಥಾಮಸ್‌ ಮನ್ರೋ ಆಲೋ 


ಚಿಸಿ 'ಕೂಪಿಸುತ್ತಿ ದ್ದ ರೈತವಾರಿ Jord ನಿಗದಿ ವ್ಯವಸ್ಥೆಗೆ ತಳ ಹೆದಿಯಾಯಿತು. 
ಈ ರೀತಿಯಾಗಿ ಜಮೀನುದಾರರ ವರ್ಗವನ್ನು ಬಿಟ್ಟು ನೇರವಾಗಿ ರೈ 'ತರೊಡನೆ 


ಕಂದಾಯವನ್ನು ಫಿಗದಿಪಡಿಸಿಕೊಳ್ಳುವ ರೈತವಾರಿ ಪದ್ದತಿಯನ್ನು ಜಾರಿಗೆ ತರುವಲ್ಲಿ 
ಬ್ರಿಟಿಷರು ಹ ಉದ್ದೇಶಗಳನ್ನು ಇಟ್ಟ ಕೊಂಡಿದ್ದರು : (1) ಹಣಕಾಸಿನ ಉದ್ದೇಶ, 
ಅಂದರೆ ಸಾಧ್ಯ ವಾದಷ್ಟು ಭೂ ಕಂದಾಯವನ್ನು ವಸೂಲಿ ಮಾಡುವುದು. ಬ್ರಿಟಿಷರು 
ನಡೆಸುತ್ತಿದ್ದ ಡಡ ಗಳಿಗೂ, ಜೆಳೆಯುತ್ತಿದ್ದ ಆಡಳಿತ ಯಂತ್ರವನ್ನು ನಜ ಹಣದ 
ಅವಶ್ಯ ಕತ ಹಚು ತ್ತಿತ್ತು. (2) ಮಿಲ್‌. ಮತು ಮನ್ರೋಗಳ ಪ್ರಭಾವ (3) 
ಇಂಗ್ಲೆಂಡಿನಲ್ಲಿದ್ದ ಉದಾರ ಮನೋಭಾವದ ಅಥವ ಲಿಬರಲ” ಸರ್ಕಾರದ ಒತಡ 
(4) ಅಂದಿನ ಅರ್ಥಿಕ ಸಿದ್ಧಾಂತದಲ್ಲಿ ಅಡಕವಾಗಿದ್ದ ಹೊಸ ಗುತ್ತಿಗೆ ಸಿದ್ಧಾಂತವನ್ನು 
ಪ್ರಯೋಗಿಸಿ ನೋಡುವುದು. (5) ಇಂಗ್ಲೆಂಡಿನಲ್ಲಿ ಬೆಳೆಯುತ್ತಿದ್ದ ಕೈಗಾರಿಕೆಗಳಿಗೆ 
ಭಾರತದಿಂದ ಕೃಷಿ ಕ್ಷೇತ್ರದ ಸಾಮಗ್ರಿಗಳನ್ನು ಒದಗಿಸುವುದು. (6) ಇಂಥ ಕಚ್ಚಾ 
ಪದಾರ್ಥಗಳನ್ನು ಅಗ್ಗವಾಗಿ ಬೆಳೆಯಲು ಇಯ ವರ್ಗದ ಹಿತಾಸಕ್ತಿ £ 
ಅಡ್ಡಿಯಾಗಿದೆ ಎಂಬ 'ಭಾವನೆ. ಆದುದರಿಂದ ದಕ್ಷಿಣ ಭಾರತದಲ್ಲಿ ಕ್ಸಿತಕೊಡನೆ ನೇರ 
ವಾಗಿ ಕಂದಾಯ ನಿಗದಿ ಮತ್ತು ವಸೂಲಿ ಕ್ರಮವನ್ನು ಜಾರಿಗೆ ತರಲು ಪ್ರಯತ್ನಿಸ 
ಲಾಯಿತು. ಇದರ ಜೊತೆಗೆ ಕಂದಾಯ ರೈತರ ಮೇಲೆ ಹೆಚ್ಚು ಭಾರವಾಗಬಾರದೆಂದೂ 
ನಿರ್ಧರಿಸಲಾಗಿತ್ತು. 


ಅತಿ ಹೆಚ್ಚಿನ ನ ಭಾಗ ಸರ್ಕಾರಕ್ಕೆ ಸುತಿ, ಜೆ ರಂಥ | 
ಕಂದಾಯ ಆಡಳಿತ ವ್ಯವಸ್ಥೆಗೆ ಬ್ರಿಟಿಷರು "ಭಾರತದಲ್ಲಿ ಉತ್ತರಾಧಿಕಾರಿಗಳಾಗಿದ್ದರು. 
ಹದಿನೆಂಟನೇ ಶತಮಾನದಲ್ಲಿ ರಘ ರೈತರಿಂದ ತೆಗೆದುಕೊಳ್ಳುತ್ತಿದ್ದ ಗುತ್ತಿ £: 
ಗೆಯು ಹೆಚ್ಚು ಸಮರ್ಪಕ ರೀತಿಯಲ್ಲಿ ಅರ್ಥಿಕ ಬೆಳವಣಿಗೆಗೆ ಬೇಕಾದ, ಬಂಡವಾಳ 4 
ಸಂಗ್ರ ಹಣೆಗೆ" ಎಡೆಮಾಡಿ ಕೊಡುತ್ತವೆ ಎಂಬುದಾಗಿ ಈಸ್ಟ್‌ ಇಂಡಿಯಾ ಕಂಪೆನಿ * 
ಭಾವಿಸಿದ್ದಿ ತು. ಅದುದರಿಂದ ಕಂಪೆನಿ ಸರ್ಕಾರ ಬಂಗಾಳದಲ್ಲಿ eli: ಬರ ' 


ತ್‌ 


ಭಾರತದಲ್ಲಿ ಬ್ರಿಟಿಸರ 19 ನೇ ಶತಣಾನದ ಕೃಷಿ ಭೂನಿ ನೀತಿ ೪ತ್ಲಿ 


ಅಂತಿಮವಾಗಿ ಬ್ರಿಟಿಷ್‌ ವಸಾಹತು ಸರ್ಕಾರ ದಕ್ಷಿಣ ಭಾರತದಲ್ಲಿ 'ಹೆಚ್ಚುಗಿ 
ಕೈತವಾರಿ ಪದ್ಧತಿಯನ್ನು ಮತ್ತು ಕೆಲವ ಕಡೆ ಬೇರೆ ಬೇರೆ ಕಾರಣಗಳಿಗೋಸ್ಟರ 
ಕಾಯಂ ಗುತ್ತಿಗೆ ಪದ್ಧತಿಯನ್ನು ಜಾರಿಗೆ ತಂದಿತು. 1802-1805ರಕ್ಲಿ ಉತ್ತರ 
ಸರ್ಕಾರ್‌ ಪ್ರಾಂತ (Northern circars) ಗಳೆಂದು ಕರೆಯುತ್ತಿದ್ದ ಭಾಗಗಳಲ್ಲಿ 
ಕಾಯಂಗುತ್ತಾ ಪದ್ಧತಿಯನ್ನು ಜಾರಿಗೆ ತರಲಾಯಿತು. 1792ರಲ್ಲಿ ಮಲಬಾರ್‌ 
ಪ್ರಾಂತ ಬ್ರಿಟಿಷರ ವಶಕ್ಕೆ ಬ:ದಿತು.7 ಮೊದಲು ಈ ಪ್ರಾಂತ ಬೊಂಬಾಯಿ ಪ್ರೆಸಿಡೆನ್ಸಿ 
ಯಲ್ಲಿ ಸೇರ್ನಡೆಯಾಗಿದ್ದಿತು. ಮಲಬಾರಿನ ರಾಜರು ಮತ್ತು ನಾಯರ”:ಜಾತಿಯ 
ಮುಖ:ಡರೊಡನೆ ಬ್ರಿಟಿಷರು ಮೊದಲು ಡೆ ಕ್‌ ವಾರ್ಷಿಕ ಆನಧಿಯ ಕಂದಾಯವನ್ನು 
ಆನಂತರ ಪ೨ಚವಾರ್ಸ್ಷಿಕೆ-ಅನಧಿಯ ಕಂದಾಯವನ್ನು ನಿಗದಿ ಮಾಡಿಕೊಂಡರು. ಅಂದರೆ 
ದ್ವೈವಾರ್ಷಿಕ ಕಂದಾಯ ನಿಗದಿ ವ್ಯವಸ್ಥೆಯಲ್ಲಿ ಎರಡು ವರ್ಷಗಳವರೆಗೆ ನಿರ್ಧರಿಸಿದ 
ಕುದಾಇಸಿದ ದರವನ್ನು ಹೆಚ್ಚಿ ಸುವಂತಿರಲಿಲ್ಲ. ಅದೇ ರೀತಿಯಲ್ಲಿ ಪಂಚವಾರ್ಷಿಕ ಕಂದಾ 
ಯದ ನಿಗದಿ ವ್ಯವಸ್ಥೆಯಲ್ಲಿ, ನಿರ್ಧೆರಿಸಿದ ಕಂದಾಯೆನ ದರವನ್ನು ಐದು ವರ್ಷಗಳವರೆಗೆ 
ಹೆಚ್ಚಿ ಸ.ವಂತಿರಲಿಲ್ಲ ಮಲಬಾರಿನ ರಾಜರು ಮತ್ತು ನಾಯರ ಜಾತಿಯ ಮುಖಂಡರು 
ನಿಗದಿಯಾದ ಕಂದಾಯವನ್ನು ನಿಗದಿಯಾದ ಕಾಲಕ್ಕೆ ಸರಿಯಾಗಿ ಕಟ್ಟಲು ವಿಫಲರಾದ್ದ 
ರಿಂದ, ಬ್ರಿಟಿಷರು ಅವರಿಂದ ಭೂಮಿಯನ್ನು ಕಿತ್ತುಕೊಂಡರು. ಇದರಿಂದ ಬ್ರಿಟಿಷ್‌ 
ಸರ್ಕಾರದ ವಿರುದ್ಧ ದಂಗೆಗಳು ನಡೆದವು. ಬೊಂಬಾಯಿ ಸರ್ಕಾರದ ಅಡಳಿತದ ವೈಫ 
ಲ್ಯತೆ ಇದರಿಂದ ಪ್ರಕಟವಾದ್ದರಿಂದ್ರ|. ಮಲಬಾರ್‌ ಪ್ರಾಂತವನ್ನು 1800ರಲ್ಲಿ 
ಮದರಾಸ್‌ ಪ್ರೆಸಿಡೆನ್ಸಿಗೆ ವರ್ಗಾಯಿಸಲಾಯಿತು.* ಆಗ ಲಾರ್ಡ್‌ ಕ್ಲೈವ್‌ ಮದ 
ರಾಸಿನ ಗೌರ್ವರ” ಆಗಿದ್ದ. ಅವನು ರೆವಿನ್ಯೂ ಆಡಳಿತವನ್ನು ನೋಡಿಕೊಳ್ಳಲು ಪ್ರಧಾನ 
ಕಲೆಕ್ಟರ್‌ ಮತ್ತು ಅಧೀನ ಕರೆಕ್ಟರ್‌ಗಳನ್ನು ನೇಮಿಸಿದನು. ಕಂದಾಯವನ್ನು ಭಾಗಶಃ 
ಜಮೀನುದಾರರಕೊಡನೆಯೂ, ಭಾಗಶಃ ಗುತ್ತಿ ಗೆದಾರರೊಡನೆಯೂ ಸರ್ಕಾರ ನಿಗದಿ 
ಮಾಡಿಕೊಂಡಿತು. ಒಟ್ಟಾರೆ ರೈತವಾರಿ ಪದ್ಧತಿ ಮಲಬಾರಿನಲ್ಲಿ ಜಾರಿಗೆ ಬಂದಿತು. 

1799ರಲ್ಲಿ ತಂಜಾವೂರನ್ನು ವೆಸ್ಗಿಸ್ಲಿ ವಶಪಡಿಸಿಕೊಂಡನು. ವಸಾಹತು ಅಡಳಿ 
ತೆನ್ರ ಸಟ್ಟಿ ಕದಾರರೆಂದು ಕರೆಯಲ್ಪಡುತ್ತಿದ್ದ ಕಂದಾಯದ ಅಧಿಕಾರಿಗಳನ್ನು ಕೆಲಸದಿಂದ 
ತೆಗೆದುಹಾಕಿ, 1804ರಲ್ಲಿ ರೈತವಾರಿ ಪಸ್ಥತಿಯನ್ನು ಜಾರಿಗೆ ತಂದಿತು. ಹಲವು ವರ್ಷ 
ಗಳೆ ಸರಾಸರಿ ಉತ್ಪನ್ನದ ಆಧಾರದ ಮೇಲೆ ಸರ್ಕಾರ ಕಂದಾಯವನ್ನು ನಿಗದಿ ಮಾಡಿತು. 
ಭೂಮಿಯ ಮೋಜಣಿ ಮತ್ತು ಮೌಲ್ಯ ಇದಕ್ಕೆ ಆಧಾರವಾಗಿರಲಿಲ್ಲ.9 

ಹೊಸದಾದ ರೈತವಾರಿ ಕಂದಾಯ ಪದ್ಧತಿಯ ಪ್ರಕಾರ ಕಂದಾಯ ಒಂದು ತೆರಿಗೆ 
(೬೩x) ಆಗಿರಲಿಲ್ಲ. ಅತಿ ಹೆಚ್ಚಿನ ಕಂದಾಯ ದರವನ್ನು ನಿಗದಿ ಮಾಡಲು ರಿಕಾರ್ಡೋ 
ವಿನ ಗುತ್ತಿಗೆ ಸಿದ್ಧಾಂತವನ್ನು ಬಳಸಿಕೊಂಡು ಅದು ನ್ಯಾಯಸನ್ಮುತವೆಂದು ಅಭಿಪ್ರಾಯ 
ಪಡಲಾಯಿತು. ಮದರಾಸು ಮತ್ತು ಬೊಂಬಾಯಿ ಪ್ರೆಸಿಡೆನ್ಸಿಗಳಲ್ಲಿ ಇಂತಹ ರೈತರನ್ನು 
ನಾಶಗೊಳಿಸುವ ದರಗಳು ಜಾರಿಗೆ ಬಂದವು. ಒಳ್ಳೆಯ ಉದ್ದೇಶಗಳನ್ನು ಹೊಂದಿದ್ದ 


೪೪ ಮಾನನಿಕ ಕರ್ಣಾಟಕ 


ವನು, `ರೈತವಾರಿ ಸದ್ಮತಿಯೆ ನಿಷ್ಕ ಪ್ರತಿಪಾದಕನೂ ಆದ ಮನ್ರೋ ಕೂಡ 1824ರಲ್ಲಿ ' 


ಕೈತಂಗೆ 4 ಹಕ್ಕನ್ನು ಸೀಡಿದಾಗ್ಯೂ, ಮದರಾಸ್‌ ಪ್ರೆಸಿಡೆನ್ಸ್ಷಿಯಲ್ಲಿ ಕಂದಾಯ ದರ 
ನ ರೆ ತರಗೆ ಭಾರವಾಗಿದ್ದವೆಂದು ಅಭಿಪ್ರಾ ಯಸಟ್ಟನು.10 ಮೊದಲು ಕಂದಾಯ 


ದರೆನನ್ನು ಒಟ್ಟೆ ಉಸ್ಪನ್ನದ ಅರ್ಧದಷ್ಟೆಂದು ಗೊತ್ತು ಸಡಿಸಲಾಯಿತು. ನಂತರ ' 


ಮನ್ರೋ ಕ ಭಾರನೆಂದು db ರಿಂದ ದರವನ್ನು ತ್ಮಿ ಭಾಗಕ್ಕೆ ಇಳಿಸಿದರೂ, 
ಅಡು ಸಹಾ ರೈತರಿಗೆ ಭಾರವಾಗಿಯೇ ಇದ್ದಿ ತು 

ಈಸ್ಟ್‌ ' ಇಂಡಿಯಾ ಕಂಪೆನಿಯ "ಕೃಷಿ-ಭೂಮಿ-ಫೀತಿ ಕೇವಲ ವಸಾಹತು 
ಮತ್ತು ಸಾಮ್ರಾಜ್ಯಷಾಹಿ ಏತಾಸಕ್ತಿಗಳನ್ನು ಕಾಪಾಡಿತೇ ವಿನಃ ರೈತರ ಉದ್ಧಾರ 
ಅದರಿಂದ ಆಗಲಿಲ್ಲ, ಸರ್ಕಾರದ ಸುಭದ್ರತೆ ಮತ್ತು ಸಾಕಷ್ಟು RE ಆ 
ನೀತಿಯ ಉದ್ದಿ ದ್ರೆ ೇಶೆಗಳಾಗಿದ್ದ ವ್ರ. 

ಎ ವ್ಯವಸ್ಥೆ ಯಲ್ಲಿ ಕೈತ ನಿಗೆ ಆಸ್ತಿ ಹತ್ಳು ಬಂದದ್ದು ನಿಜ. ಆದರೆ ನಿಗದಿ ಮಾಡಿದ 
ಕಂದಾಯ' ಭಾರವಾಗಿದ್ದ ರಿಂದಲೂ ಮತ್ತು ಆದನ್ನು ಯಾವ ಮುಲಾಜಿಲ್ಲದೆ ಕಠಿಣವಾಗಿ 
ವಸೂಲಿ ಮಾಡುವ ಕ್ರಮದಿಂದಾಗಿಯೂ, ರೈತನು ಲೇವಾದೇವಿ ಮಾಡುವವರ 


(money lenders) ಬಲೆಗೆ ಬೀಳುವಂತಾಯಿತು. ಇದರಿಂದ ಗ್ರಾಮಾಂತರ ತ 


ಪ್ರದೇಶಗಳಲ್ಲಿ ಖಣಬಾಥೆ ಹೆಚ್ಚಿತು. ಬೇಸತ್ತ ರೈ ತಾನಿ ವರ್ಗದವರು ಅಲ್ಲಲ್ಲಿ 
ದೆಗೆ ಎದ್ದರು. ಇಂತಹ ದೆಖನ್ಸಿನ ರೈತರ ದಂಗೆಗಳ ಬಗೆಗೆ ವಿಚಾರಣಾ ಆಯೋಗ 
ವನ್ನು ನೇಮಿಸಿ ಅದರ ವರದಿ ಬಂದಾಗ, ದಕ್ಷಿಣ ಭಾರತದ ರೈತರು ಕಂದಾಯ ಭಾರದಿಂದ 
ಎಷ್ಟು ಹತಾಶ ಸ್ಕಿ ತಿಗೆ ಇಳಿದಿದ್ದರೆಂಬುದು ಗೊತ್ತಾಯಿತು. 

ರಿಕಾರ್ದೋವಿನ ಗುತ್ತಿಗೆ ಸಿದ್ಧಾಂತವನ್ನು ಭಾರತದ ಸ್ಥಿತಿಗತಿಗೆ ಹೊಂದಿಸಿದ್ದು 
ಸರಿಯೆ: ? ಎಂಬುದು ಮುಖ್ಯವಾದ ಪ್ರಶ್ನೆ. ಅಂಥ ಸಿದ್ಧಾ ಂತೆ ಈಡ ವ್ಯ ವಸ್ಥೆ ಯ 


ಮೇಶೆ ರೂಪಿಸಲ್ಪಟ್ಟ ಕೃಷಿ ಉತ್ಪಾದನೆಯ ವಿಧಾನ (Capitalist Watt ಇ 


production) ಸ 'ಅನ್ನ Pe ಗಬಹುದೇನೋ. ಆದರೆ 19 ನೇ ಶತಮಾನದಲ್ಲಿ 
ದಕ್ಷಿಣ ಭಾರತದಲ್ಲಿ ಅಂಥ ವ್ಯವಸ್ಥೆ ಕೃಷಿ ಕ್ಷೇತ್ರದಲ್ಲಿ ಹುಟ್ಟಲೇ ಇಲ್ಲ. ಜೀವನ ನಿರ್ವಹ 
ಣೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉತ್ಪಾ ದಿಸುವಂತಹ ಕ್ಸೆತರೇ ಹೆಚ್ಚಾ ಗಿ. ದಕ್ಷಿಣ 
ಭಾರತದಲ್ಲಿದ್ದು ದು ಅಂತಹುದರ್ಲಿ ಉತಾ ಬದನೆಯ ಹೆಚ್ಚ ಛ್ಲ (smiplis), ತಾ! 
ಭೋಗಿಸುವ ಪ್ರಶ್ನೆ ದಕ್ಷಿಣ ಭಾರತದ ಬಕ್ಕ ತನ ನಿಷಯದಲ್ಲಿ ಏಳುವಂತಿರಲಿಲ್ಲ. ತನ್ನ 
ತುಂಡು ಹೊಲಗದ್ದೆ ಯಲ್ಲಿ ತಾನು ಹಾಕಿದ ಉತ್ಪಾದನೆಯ ಹಣಬಂದರೆ ದೊಡ್ಡ ಪವಾಡ 
ಅನ್ನುವ ಸ್ಥಿತಿ ಅವನದಾಗಿತ್ತು. 1880 ಮತ್ತು 1888 ರಲ್ಲಿ ಹೊರಬಂದ ಕಾಮ 
ಆಯೋಗಗಳ (famine commission) ) ವರದಿಗಳನ್ನು ನೋಡಿದೆ ಇದು ನಷ್ಟ 


ವಾಗುತ್ತದೆ.12 ಆದುದರಿಂದ ಭೂ-ಕಂದಾಯನೆಂಬ ಹೆಸರಿನಲಿ ವಸೂಲಿಮಾಡುತ್ತಿದ : 
೧7 1 ಯ 


ಹಣನ ಅವನ ಜೀವನದ ನಿರ್ವಹಣೆಯ ಮೇಲೆ ಹಾಕುತ್ತಿದ್ದ. ತೆರಿಗೆಯಾಗಿತ್ತು. 
ಲಾರ್ಡ್‌ ಸ್ಯಾಲಿಸ್‌ಬರಿ ಮತ್ತು ಸರ್‌ ಆಕ್ಲೆಂಡ್‌ ಕೋರ್‌ನಿನ್‌ ಮೊಸಲಾದ ಬ್ರಿ ಬ್‌ 


_ 


ಭಾರತದಲ್ಲಿ ಬ್ರಿಟಿಷರ 19 ಸೇ ಶತಮಾನದ ಕೃಷಿ ಭೂಮಿ ನೀತಿ ೪೫ 


ರಾಜಕಾರಣಿಗಳೂ ಮತ್ತು ಆಡಳಿತಗಾರರು. ಇಂಥ ಸರಿಸಿ ತಿಯನ್ನು ಅರ್ಥಮಾಡಿ 
ಕೊಂಡಿದ ಸರು. : ಆದರೆ ಅಂದಿನ ವಸಾಹತು ಆಡಳಿತದ. ದೃಷ್ಟಿಯಲ್ಲಿ ಸಾ ನೈ 
ವಾದಸ್ಟ ನ್ನ್ನೂ ಬಡ ರೈತರಿಂದ ದೋಚುವುದೇ ಸರಿಯಾದ ಭಾರ್ಗವ. ,. ಆದುದ 
ರಿಂದ ಅರ್ಥಶಾಸ್ತ್ರ ದ ಸಿದ್ಧಾ ಂತಕ್ಸಿಂತ, ಪರಿಸ್ಥಿ ತಿಯೆ ಒತ್ತಡ ಡ (expediency) 
ಪ್ರಭಾವದಿಂದ ವಸಾಹತು "ಆಡಳಿತ ತನ್ನೆಲ್ಲಾ ಅವಕ ಕ್ಯಕತೆಗಳನ್ನು ಪೂ ಪೂಸ್ಸಿಸಿ ಸಿಕೊಳ್ಳಲು 
19 ನೇ ಶತಮಾನದಲ್ಲಿ ಹೆಚ್ಚಾಗಿ ಭೂ. ಕಂದಾಯಕ್ಕೆ ಮೊರೆ fase en ಈ 
ರೀತಿಯಾಗಿ 19 ನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಅನುಸರಿಸಿದ 
ಭೂ-ಕಂದಾಯ ನೀತಿಯ ಹಿಂದೆ ಶೋಷಣೆ. ಮತ್ತು ಪರಿಸ್ಥಿ ತಿಗಳ ಜನ ಡಗಳ ಪ್ರಭಾವ 
ಗಳನ್ನೇ ಹೆಚ್ಚಾಗಿ ಕಾಣುತ್ತೇವೆ. 

ಮಿಲ್‌ “ಮುತ್ತು ಮನ್ರೋ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಗೆದ್ದು ಕೊಂಡಂಥ 

ಪ್ರದೇಶಗಳಲ್ಲಿ ಕೈತ ಒಡೆತನ ವ್ಯವಸ್ಥೆಯ ಯನ್ನು ಜಾರಿಗೆ ತರಲು ಪ್ರಯತ್ನಿಸಿದರು. ರೈತರೇ 

ಭೊಮಿಯನ್ನು ಉತ್ತೆಮಸಡಿಸಿ ಉತ್ಪಾ ನದನೆಯನ್ನು ಹೆಚ್ಚಿಸ ಸಬಲ್ಲ ನಿಜವಾದ ಆಸಕ್ತವರ್ಗ 
ಮೆದು ಪರಿಗಣಿಸಿದ್ದ. ಅವರು, ಕೈತವಾರಿ ಪತ್ಚತಿಯನ್ನು ಎತ್ತಿಹಿಡಿದರು. ಸರ್ಕಾರ 
ಭೂಮಿಯ ಉತ್ಪನ್ನದಲ್ಲಿ ತೆಗೆದುಕೊಳ್ಳುವ ಪಾಲಿನಲ್ಲಿ ಒಂದು ಅಂಶವನ್ನು ಬಿಟ್ಟು 
ಕೊಡುವ ಸಕ್ಷದಲ್ಲಿ ಅಂತಹೆ ಪಾಲಿನ ಒಂದು ಅಂಶ ಸೇರಬೇಕಾದದ್ದು ರೈ ತವರ್ಗಕ್ಕೆ 
ವಿನಃ ಜಮೀನುದಾರರಿಗಲ್ಲ ಎಂಬುದು ಅವರ . ಅಭಿಮತವಾಗಿತ್ತು. ಈ ರೀತಿ ಬಿಟು 
ಕೊನಬಹುದಾದ ಅಂಶ ರೈತರು ಕೃಷಿಯನ್ನು ಉತ್ತಮಸಡಿಸಲು ಒಂದು ರೀತಿಯಲ್ಲಿ 
ಪ್ರೋತ್ಸಾಹಕವಾಗುತ್ತದೆ. ಎಂದು ಅವರು ಭಾವಿಸಿದ್ದರು. ಆದರೆ ಕಂದಾಯವನ್ನು 
ಪೂರ್ಣವಾದ ಆರ್ಥಿಕ ಗುತ್ತಿಗೆ (Economic rent) ಎಂದು ಭಾವಿಸಿ ತನ್ನ 
ಪಾಲನ್ನು ತೆಗೆದುಕೊಳ್ಳುವ ಸರ್ಕಾರ, ಹಾಗೆ ತೆಗೆದುಕೊಂಡ ಒಟ್ಟು ಹಣನನ್ನು ಉದಾರ 
ಮತ್ತು ಪ್ರಜಾಯೋಗ ಕ್ಷೇಮ ದೃಸ್ಟಿಯುಳ್ಳಂಥ ಆಡಳಿತವನ್ನು ಜಾರಿಗೆ ತರಲು ಮತ್ತು 
ಸೂಕ್ತವಾದ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಲು ಬಳಸಬೇಕಾಗುತ್ತ ದೆ. ಇದು ಹೊಸ 
ಭೂ. ಧೋರಣೆಯ ಹಿಂದಿನ ಉದ್ದೇಶವಾಗಿದ್ದಿತು. 

1830ರಲ್ಲಿ ಭಾರತವ ಒಟ್ಟು ಆದಾಯದಲ್ಲಿ 9/10 ಭಾಗ ಭೂ... RR: 
ಮೂಲದಿಂದ ಬಂದದ್ದು ಜೇವಕ್ಸ್‌ ಲ್‌ೆ ಸಂತೋಷದ ವಿಷಯವಾಗಿತ್ತು. ಗುತ್ತಿಗೆ 
ಎಂಬುದು (7೮೧1) ಸರ್ಕಾರಕ್ಕೆ ಸಂಪೂರ್ಣವಾಗಿ ಸಲ್ಲಬೇಕಾದ ಪಾಲು ಮತ್ತು ಅದು 
ಜನರಿಗೆ ಭಾರವಾದ ಉತ್ಪಾದನಾ ಅಂಶವಾದ್ದರಿಂದ ಯಾವ ವ್ಯಕ್ತಿಗಳಿಗೂ ಅದನ್ನು 
ಬಿಟ್ಟ ಕೊಡುವಂತಿಲ್ಲ. ಏಕೆಂದರೆ ಅದು ಸರ್ಕಾರದ ಅಸ್ತಿ; ಇದು ಮಿಲ್‌ನ ನಂಬಿಕೆ 
ಯಾಗಿತ್ತು.13 

a ಒಳ್ಳೆ ಯೆ ಉಜ್ಜಿ (ಶಗಳನ್ನು ಹೊಂದಿದ್ದ ಕೃ ಸಿ-ಭೂಮಿಯೆ ಫೀತಿ ಜಾರಿಗೆ 
ಬಂದಾಗ ರೈತರಿಗೆ ಅನುಕೂಲಕ್ಕಿಂತ ತೊಂದರೆಯೇ ಹೆಚ್ಚು ಯಿತು. ಇದು, ನಿರೋಧಾ 
ಭಾಸವಾಗಿ ಕಂಡರೂ ನಿಜವಾಗಿತ್ತು. ಇವರಿಂದ ದಕ್ಷಿಣ ಭಾರತದಲ್ಲಿ ಪ್ರಾ ಚೀನ ಕಾಲ 


೪೬ ಮಾನವಿಕ ಕರ್ಣಾಟಕ 


ದಿಂದಲೂ ಅಸ್ತಿ ತ್ವದಲ್ಲಿದ್ದಂಥ ಸಂಸ್ಥೆಗೆ ಗಳು ನಾಶವಾದವೆ. ತಹಸೀಲ್ದಾರರು, ಶಿರಸ್ಮೇ ತ್ವ 
ದ:ರರು ಮತ್ತು ಪೋಲೀಸರು ಗ್ರಾನುಗಳ ಆಡಳಿತದಲ್ಲಿ ಪ್ರಭಾನಶಾಲಿಗಳಾದರು. a 
ವಸಾಹತು ವ್ಯವಸ್ಥೆ ಸೃಷ್ಟಿಸಿದ ಜತಗ ರು. ಆ ವ್ಯವಸ್ಥೆ ಯ ಸಾ ರ್ಥ ಹಿತಾ ಸ 
ಸಕ್ತಿಗಳನ್ನು ನಾದ ಬಂದರು. ಗ್ರಾಮದ ಮ.ಖಂಡರ ಭೂಮಿಗೆ ಸಲು 4 
ಪಟ್ಟ ಎಲ್ಲಾ ವ್ಯವಹಾರಗಳು ನಡೆಯುತ್ತಿ ದ್ದ fe ಕೊನೆಗೊಂಡಿತು. ಮನ್ರೋ ತನ್ನ 
ಕೈಲಾದಷ್ಟು ಗ್ರಾಮ ವ್ಯವಸ್ಥೆ ಯ ಮುಖ್ಯಾಂಶಗಳನ್ನು ಉಳಿಸಲು ಹಾಡೇ | 
ಸಹ, ಕಡೆಯಲ್ಲಿ ಏನೂ ಪ್ರಯೋಜನವಾಗಲಿಲ್ಲ. ಪ್ರತಿಯೊಬ್ಬ ಸಣ್ಣಪುಟ್ಟ ರೆನಿನ್ಯೂ 
ಅಧಿಕಾರಿಯೂ ರೈತರನ್ನು ಹೆದರಿಸುವಂತಾಯಿತು. . ಪೋಲೀಸರ ಭ್ರ ಷ್ಟು ಆ ಮಿತಿ 
ವೂರಿತು.14 
ಮನ್ರೋ ಆಶೋಚಿಸಿದ್ದ ಥೈತವಾ ಪದ್ಧ ತಿಯ ಎಲ್ಲಾ ಅಂಶಗಳನ್ನು ಜಾರಿಗೆ { 
ತರಲಿಲ್ಲ. ರೈತರೊಡನೆ ಕಂದಾಯ-ಿಗದಿ ನ ಅನರೊಡನೆ ನರ್ಯಾನೋಟಿಸ x 
ಕಂದಾಯದ ದರವಮ್ನ ಒಂದು ಸಾರಿ ನಿರ್ಧರಿಸಿದ ಮೇಲೆ ಅದು ಶಾಶ್ವತವಾಗಿರುವಂತೆ ; 
ನೋಡಿಕೊಳ್ಳ ಬೇಕೆಂದು ಮನ್ರೋ ಸಲಹೆ ಮಾಡಿದ್ದ. ಅಂದರೆ ಖಾಯಂಗುತ್ತಾ ಪ್ರದೇ ' 
ಶದಲ್ಲಿ ಭೀಮಾ ಶಾಶ್ವತವಾದ ಕಂದಾಯೆ ದರನನ್ನು ಹೇಗೆ ಸರ್ಕಾರಕ್ಕೆ 
ಕೊಡುತ್ತಾರೋ, ಅದೇ ರೀತಿಯಲ್ಲಿ ರೈತವಾರಿ ಪ ಪದ್ಧ ತಿಗೆ ಒಳಪಟ್ಟ ರೈತರಿಗೂ ಅವಕಾಶ ಕ 
ವಿರಬೇಕು ಮತ್ತು ಅದನ್ನು ಬದಲಾಯಿಸಬಾರದು ಮಹ ಮನ್ರೋ ವಾದಿಸಿದ್ದ. ಆದರೆ ' 
ಕೃಷಿಗೆ ಒಳಪಡದ. ಭೂ ಮೇಳೆ (waste lands) ತರೆ ಹಕ್ಕು ಇರಲಿಲ್ಲ. 
ಇದಕ್ಕೆ ವಿರುದ್ಧ ವಾಗಿ ಕಾಯಂಗುತ್ತಾ ಪ್ರದೇಶದ ಜಮೀನುದಾರರ ವರ್ಗಕ್ಕೆ ಇಂಥ 
ಭೂಮಿಯ ಮೇಲೆ ಹಕ್ಕು ಲಭಿಸಿತ್ತು. ಹೀಗೆ ಬಹುಮುಖ್ಯವಾದ ಅಂಶಗಳನ್ನುಳಿದು 
1820 ರ ವೇಳೆಗೆ ಮದರಾಸ್‌ ಪೈಸಿದೆನ್ಸಿಯಲ್ಲೂ, ನಂತರ ಬೊಂಬಾಯಿ ಪ್ರೆಸಿಡೆನ್ಸಿ 
ಯಲ್ಲೂ ರೈತವಾರಿ ಪದ್ಧತಿ ವ್ಯಾಸಕೆವಾಗಿ ಜಾರಿಗೆ ಬಂದಿತು. ಸರ್ಕಾರಕ್ಕೆ ಕೊಡ 
ಬೇಕಾದ ಕಂದಾಯದ ಮೊತ್ತ ವರ್ಷದಿಂದ ವರ್ಷಕ್ಕೆ ವ್ಯತ್ಯಾಸವಾಗುತ್ತಿದ್ದುದರಿಂದ 
ರೈತರಿಗೆ ಯಾವ ಲಾಭವೂ ಆಗುತ್ತಿರಲಿಲ್ಲ. ಆವರು ಶಾಶ್ವತವಾಗಿ ಬಸತನದಸ್ಲೇ 
ಮುಳುಗಿರುವಂತಾಯಿತು. ಕಂಪನಿ ಆಡಳಿತ ಕೊನೆಗೊಂಡ ಮೇಲೂ ಇದೇ ಪರಿಸ್ಥಿತಿ 
ಮುಂದುವರೆಯಿತು. ರಿಸ್ಪನ್‌"ನಂತಹೆ ಉದಾರ ಮನೋಭಾವದ, ರೈ ತರ ಬಗೆಗೆ ಅನು 
ಕಂಪನಿದ್ದ ವೈಸ್‌ರಾಯ್‌ಗಳ ವಾದವನ್ನು ಇಂಗ್ಲೆಂಡಿನ ಸರ್ಕಾರ ಒಪ್ಪಲಿಲ್ಲ.15 
ಆದಷ್ಟು ಹೆಚ್ಚು ಕಂದಾಯ ವಸೂಲಿ ಮಾಡುವುದೇ ವಸಾಹತು ಸರ್ಕಾರದ ಗುರಿ 
ಯಾಯಿತು. 
ಕೈತವಾರಿ ಸದ್ಧತಿಯನ್ನು ಜಾರಿಗೆ ತರುವುದಲ್ಲಸೆ ಬ್ರಿಟಿಷ" ವಸಾಹತು ಆಡಳಿತ 
ದಕ್ಷಿಣ ಭಾರತನನ್ನು “ತೊ 2 ರೀತಿಯಲ್ಲಿ ಬ್ರಿಟಿಷರು ಕೃಷಿ ಕ್ಷೇತ್ರದಲ್ಲಿ ಬಂಡವಾಳ 
ಹೂಡುವಿಕೆಗೆ ಅನಕಾಶ ಮಾಡಿಕೊಟ್ಟಿ ತು. ನ್ಟ ಬೆಳೆಗಳಾದ. ಹತ್ತಿ ಕಾಫಿ, ಹೀ, 
ನೀಲಿಗಳನ್ನು ಬೆಳೆಯುವುದು ಲಾಭದಾಯಕವಾಗಿತ್ತು. ಆದುದರಿಂದ ಬಿ ನಿಷ್‌ ಪಾರ್ಲಿ 


» 


| 


ಭಾರತದಲ್ಲಿ ಬ್ರಿಟಿಷರ 19 ನೇ ಶತಮಾನದ ಕೃಷಿ ಭೂಮಿ ನೀತಿ ೪೭ 


ಮೆಂಟಿನಲ್ಲಿದ್ದ ಹಿತಾಸಕ್ತ ವಲಯಗಳ ಪ ಪ್ರತಿನಿಧಿಗಳಲ್ಲಿ16 ಕಂಪೆನಿಯ ಕೋರ್ಟ್‌ ಆಫ್‌ 
ಡ್ಬೆರೆಕ್ಟ ರುಗಳ ಮಂಡಲಿ!” ಅನೇಕ ಖಾಸಗಿ ಕಂಪೆನಿಗಳೂ18 ಮತ್ತು ಹತ್ತಿ ಹಿತಾಸಕ್ತ 
ಗುಂಪುಗಳು,19 ಸರ್ಕಾರವು ಭಾರತದಲ್ಲಿ ಬಂಡವಾಳವನ್ನು "ಲಾಭದಾಯಕವಾಗಿ 
ಹೂಡಲು ಅನುಕೂಲವಾಗುವಂಥ ಕ ೈಷಿ- ಭೂಮಿ ನೀತಿಯನ್ನು ಕೂ ಸಬೇಕೆಂದು ಒತ ಡ 
ಹೇರಿದವು. ನೆಡುಕೋಟ(ಪ್ಲಾಂಟೀಷನ್‌) ಮಾದರಿಯ ವ್ಯವಸಾಯಕ್ಕ, ವಾಣಿಜ್ಯ 
ಬೆಳೆಗಳನ್ನು ಬೆಳೆಯಲು ದಕ್ಷಿಣ ಭಾರತ ಸಮರ್ಸಕವಾಗಿತ್ತು. ಮೇಲೆ ತಿಳಿಸಿದ ಹಿತಾ 
ಸಕ್ಷ, ವ್ಯಕ್ತಿಗಳೂ, ಸಂಸ್ಥೆಗಳು ಎರಡು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟು * 
(1) ಮುಫತ್ತಾಗಿ ಭೂಮಿಯನ್ನು ಸರ್ಕಾರ ಕೊಡಬೇಕು (2) ಅಂಥ ಭೂಮಿಗೆ 
ಕಂದಾಯವನ್ನು ಖಾಯಂ ಆಗಿ ನಿರ್ಧರಿಸಬೇಕು. ಈ ಸೌಲಭ್ಯ ಯಾರು ಹತ್ತಿ, ಕಾಫಿ 
ಮೊದಲಾದ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಬಂಡವಾಳ ಹೂಡುತ್ತಾ ಕೋ ಅಂಥ 
ವರಿಗೆ ಕೊಡತಕ್ಕದ್ದು. 

ಅಮೇರಿಕಾದ 1860-65 ರ ನಡುನೆ ಅಂತರ್ಯುದ್ಧ ನಡೆದಾಗ ಬಿ ಟನ್ನಿಗೆ 
ಅಲ್ಲಿಂದ ಆಗುವ ಹತ್ತಿ ಪೂಕ್ಸೆ ಕೆಯಲ್ಲಿ ನಿರುಪೇರು ಬ ಬಬ್ಬ ಆಗ ಹತ್ತಿ ಹಿತಾ 
ಸಕ್ತೆ ವರ್ಗಗಳು (cotton interests)ಮತ ಷ್ಟು ಚುರುಕಾದವು, ಭಾರತದಲ್ಲಿ 
ಸೌಲಭ್ಯಗಳನ್ನು ಗಿಟ್ಟಿ ಸಿಕೊಳ್ಳಲು ಎಲ್ಲಾ ರೀತಿಯ ಸ ಡಗಳನ್ನು ತಂದರು. ಇದಕ್ಕೆ 
ತಲೆಬಾಗಿ, 186150 ಇಡಿ ನ ಸರ್ಕಾರ ಮೇಲಿನ ಬೇಡಿಕೆಗಳನ್ನು ಅನು 
ಮೋದಿಸಿತು. ಕಂದಾಯವನ್ನು ಅಂಥ ಭೂಮಿಗೆ ಕೆಲವು ವರ್ಷಗಳ ಕಾಲ ರದ್ದುಪಡಿ 


ಸಿತು. ಕೊಡಗು ಜಿಲ್ಲೆ ಯಲ್ಲಿದ್ದ (ಲಿಂ೦೯8) ಕಾಸಿ ನೆಡುತೋಟ ವ್ಯ ವಸಾಯೆಗಾರರು 
ಇದಕ್ಕೆ ಬೆಂಬಲ ಸೂಚಿಸಿದರು.20 ಈ ರೀತಿಯಾಗಿ ವಸಾಹತು ಸಕಾ ಸ ಭಾರತಕ್ಕೆ 


ಅತಿ ಲಾಭವಿಲ್ಲದ ಸುಮ್ಮ ನೆ ಕೊಳೆಯುತ್ತಿದ್ದ ಇಂಗ್ಲೆಂಡಿನ ಬಂಡವಾಳ ಬರುವಂತೆ ಭೂ 
ನೀತಿಯನ್ನು ರೂನಿ ಗ ಕೆಲವೆ ಐರೋಪ್ಯ "ಮತ್ತು ಬ್ರಿಟಿಷ್‌ ನೆಡುತೋಟ ಕ್ಲೆ ಗಾರಿಕಾ 
ಸಂಸ್ಥೆಗಳೂ, ವ್ಯಕ್ತಿಗಳೂ ಇದನು A ಲಾಭ ಸಡೆದುಕೊಂಡವೆ. 
19 3 ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಇದರಿಂದ ಕಾಫಿ ಮತ್ತು ಟೀ ನೆಡುತೋಟ 
ಗಳು, ಮೈಸೂರು ರಾಜ್ಯ, ಕೊಡಗು, ಮಲಬಾರು, ಊಟ ಮೊದಲಾದ ಕಡೆ 


ಸೌ ನಿಸಲ ಟ್ರ ವು. 
ಹೀಗೆ 19 ನೇ ಶತಮಾನದಲ್ಲಿ ಬ್ರಿಟಿಷ್‌ ವಸಾಹತು ಸರ್ಕಾರ ದಕ್ಷಿಣ ಭಾರತದಲ್ಲಿ 


ರೂಪಿಸಿದ ಕ ೈಡಿ--ಭೂಮಿ ನೀತಿಯಲ್ಲಿ ಎರಡು ಆಗಾ ಗತ ಅಂಶಗಳನ್ನು ಗುರುತಿಸ 
ಬಹುದು : (1) ಪ್ರತಿಯೊಬ್ಬ ರೈತ ನೊಡನೆ ಪ್ರಶಕ್ಕೇಕವಾಗಿ ಕಂದಾಯವನ್ನು ನಿಗದಿ 
ಮಾಡಿಕೊಳ್ಳು ವ್ರೆದು. ಇದು 4. ಬಟಾ ಮಾಡಿಕೊಂಡ ಖಾಯಿಂಗುತ್ತಾ 
ಪದ ತಿಗಿಂತಲೂ ಆಥವ ಮೆಹಲ್‌ವಾರಿ ಅಥವಾ ಪ್ರತಿ ಗ್ರಾಮ ಮುಖಂಡರೊಡನೆ 
ಮಾಡಿಕೊಳ್ಳುವ ಕಂದಾಯೆ ನಿಗದಿಗಿಂತ ಭಿನ್ನವಾಗಿತ್ತು. (2) ವಾಣಿಜ್ಯ, ಕೃಸಿ ಅಭಿ 
ವೃದ್ಧಿ ಹೊಂದಲು ಮತ್ತು ಬ್ರಿಟಷ್‌ ಬಂಡಫಾಳ ಭಾರತಕ್ಕೆ ಬರಲು ಅನುವಾಗುನಂತೆ 
ಭೂ "ತಿಯನ್ನು ರೂಪಿ ಸಿದ್ದು. ಇನೆಲ್ಲದರ ಹಿಂಡೆ ಶೋಷಣೆಯ ಉದ್ದೇಶ ಇದ್ದಿತು. 


೪೮ ಮಾನ ಕ ಕರ್ಣೂಟಿಕ 


ಥೈ ತರ ಹಿತಾಸಕೆ, ಗೆ ಧಕ್ಸೆ ಉಂಟಾಯಿತು. - ಆದಷ್ಟು ಹೆಚ್ಚು ಹೆಣನನ್ನು ಭೂಮಿಯಿಂದೆ ಸೆ 
ತೆಗೆದುಕೊಳ್ಳುವ RN ನೀತಿಯ ಉದ್ದೇಶವಾ ಗದ್ದತು. ಜ್ಯ ಬಂ ಥೆವಾಳವೆನ್ನು 
ತೋಟಗಳಲ್ಲಿ ಹೂಡಿದ್ದರಿಂನ ಅದರ ಸುತ್ತಮುತ್ತ ಸ್ವಲ್ಪ ಜನರಿಗೆ ನಕ 
ತೇನೋ ನಿಜ. ಆದರೆ ಅಲ್ಲೂ ಶೋಷಣೆಯೆ ಮನೋಭಾವ ಎದ್ದು ಕಾಣುತ್ತದೆ. 


ಅಡಿ ಟಿಪ್ಪಣಿಗಳು 


1. ೫ B Mishra: The Indian Middle Classes, (1961), 
p 257 | 

2. Adam Smith : Wealth of Nations, ಐ. 384. 

3. Eric Stokes : The English Utilitarians and India, 


. 61. | 
4, Ibid , Chaps: 1 ೩೧6 II Alsosee Foster, East India § 
House and A K. Ghoshal, Civil Service in India. 


5s bid, 

6 Fifth Report, 1812, pp. 124-127. 
7. Ibid, 

§. Ibid, 

9. Ibid, p. 127. 


10. Minute dated 31st Dec. 1824. 

11. RC. Dutt: Economic History of British India, p 368. ' 

12. Minute dated 26th April 1875 quoted in Bhatia: Fami- ' 
nes in India, p. 83; Colvin’s note in the Report of 
Deccan Riot Commission 11೦1. 1. | 

13. Evidence Before Select Committee, 2nd Aug, 1831, 
vol v.p..292. 

14. R.C. Dutt: op cit, pp. 151-152. 

15. Despatch of 17th October 15362 

16. These were so called Cotton Mps Bazley, Watson, 
Sinith Craford, Lowe etc., 

17. Court of Directors to Government of India. No.6. 
6 May 1067 etc. 

18. Secretary of State to Government of India, Revenue ' 
Despatch No. 2, 31st Dec. 1852. 4 

19. Annual Report of Cotton Supply Association, No. 2 ; 


1859. 
20. 25th June 1862, P.PH.L. 1863, vol. 22, pp. 60-61 ಃ 


Memorials of Landholders and Commercial Associat- ತ 
ion to Government of India. 


Mor Br ಚ 


' ಸೀತಾರಾಮ ಜಾಗೀರ್‌ ದಾರ್‌ 


' ಹೊಯ್ಸಳದೊರೆ ವಿನಯಾದಿತ್ಯನ ಎರಡು 
ಪ್ರಾಚೀನ ಶಾಸನಗಳು : ಕಾಲವಿವೇಚನೆ 


ಬ ಕರ್ನಾಟಕದ ಇತಿಹಾಸಕ್ಕೆ ಮತ್ತು ದಕ್ಷಿಣ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದೆ 
ಎಲ್ಲ ಚರಿತ್ರೆಯ ಪುಸ್ತಕಗಳಲ್ಲೂ ಹೊಯ್ದಳವೊರೆ ನಿನಯಾದಿತ್ಯನ ತ್ತೆ ಕ್ರಿ.ಶೆ. 
1048 ರಿಂದ ಆರಂಭಿಸಿರುವುದು ಕಂಡುಬರುತ್ತದೆ. ಈ ತೇದಿಯನ್ನು ಸ್ವೀಕರಿಸಲು 
ಮುಖ್ಯ ಕಾರಣ ಮಂಡ್ಯ ಜಿಸ್ಲೆಯ ಕೆ. ಆರ್‌, ಪೇಟಿ ತಾಲ್ಲೂಕಿನ ye ಗ್ರಾಮದಲ್ಲಿ 
ದೊರಕಿದ ಶಾಸನ. ಕ್‌ ಅಂಕಕಾರ ದೇವರಿಗೆ ಮತ್ತು ನಗರೀಶ್ವರ 'ಸೇವರಿಗೆ 
' ಐನಯಾದಿತ್ಯನು ಹದಿನೆಂಟು (ನಾನಾ) ದೇಶಿಗಳ ಜೊತೆಗೆ ದತಿ ತಿಯನ್ನು ಬಟ್ಟ ಸಂಗತಿ 
4 ' ಶಾಸನದ ವಿಷಯ. ಆಗ ವಿನಯಾದಿತ್ಯ ತಳಕಾಡುಪಟ್ಟಣ್ಯ ಚ್‌ ಕರು 
p ನಗರ ಮತ್ತು ಕಳ್ಳಪ್ಪು-1000 ಎಂಬ ಗಳನ್ನು ಅಳುತ್ತಿದ್ದನು. ಆರ್ಥಾತ್‌ 


' ಅಪ್ಟೊತ್ತಿಗಾಗಲೇ ಆತ ರಾಜ್ಯವನ್ನು ಆಳಲು ಆರಂಭಿಸಿ ಸ್ವಲ್ಪ ಸ್ವಲ್ಪ ಕಾಲವಾದರೂ 
ಟೆ ಸಂದಿರಳೇಜೇಕು. ಈ ಭೂಭಾಗಗಳು ವಾಸ್ತವವಾಗಿ ಹೊಯ್ಸೆಳ ಮಂಡಲದ ಹೊರಗಿ 
ನವು. ಈ ಸಂಗತಿಯನ್ನು ಮನದಂದರೆ ಕ್ರಿ.ಶ. 1048ಕ್ಕೂ ಮುಂಚೆಯೆ ಗಂಗಾ 
ವಾಡಿಯ ಮೇಲೆ ನಿರ್ದೇಶಿಸಿದ ಪ್ರದೇಶಗಳು ಹೊಯ್ಸಳರ ಅಆಧೀನಕ್ಕೊಳಸಟ್ಟಿದ್ದವು. 
ಇಲ್ಲಿ ಶಾಸನದ ಪಾಠವನ್ನು ಉಗ್ಲೀಖಿಸಿ ತೇದಿಯ ಸಂಗತಿಗಳನ್ನು ವಿಮರ್ಶಿಸುವುದು 
ವಿಹಿತ. 

ಶ್ರ್ರೀಶ್ವಸ್ತಿ ಶ್ರೀಮುತು ಸಖನ 

ರ್ಷ ತೊಂಭಯಿನೂಅ ೫೪ ಸ 

ರ್ವ್ವಜಿತು ಸಂವತ್ಸೆರದ 

ಅದಿವಾರಂ 

ಶ್ರೀನುನು ಮಹಾನುಣ್ಣಳೇ 

ಶ್ವರ ತ್ರಿಭುವನಮಲ್ಲ [ಪೊ] 

ಯ್ಸಳದೇನರಾಜ್ಯಂ ತಳೆಉಡಸಟ್ಟಿ 


AN MA WN 


ಮಾನವಿಕ ಕರ್ಣಾಟಕ 


8 ಇನೆ ಎ[ಡ]ದ [ಅತ] ಸಾಯಿರೆಮುಂ 

9 [೪] ಜಿನಗರ [ನಂಂ] ಕಳ್ಳಪ್ಪು ಸಾಯರೆವಸಂ 

10 ಹದಿನೆ [ಣ್ರಾ] ನಿಷಯದ ದೇ ಸಿ[ಯುಂ] ನೆರೆ 
ದು ತೊಳಂಚಿಯ ಅಂಕಕಾಲಿದೇ 

12 ವರುಂ ನಗರೀಸ್ವರದೇವರ್ಗ್ಗೆ ಕೊಟ್ಟಿ 


13 ಧರ್ಮಂ * ಇತ್ಯಾದಿ? ' 
ಇಲ್ಲಿಯೆ ತೇದಿಯ ವಿವರಗಳನ್ನು  ನಿಮರ್ಶಿಸುವುದಕ್ಕಿಂತ ಮುಂಚೆ ಹೊಯ್ಸಳ ದೊಕೆ 1 
ಎಕೆಯಂಗನ ಉಗ್ಲೇಖನಿರುವ "ಮಂಡ್ಯ ಜಿಸ್ಲಿಯ ಮಂಡ್ಯ ತಾಲ್ಲೂಕಿನ ಹಳೇಟೂ ` 
ನೂರು ಶಾಸನದ ತೇದಿ ವಿವರಗಳನ್ನು ಹಾಟ. ಬಹುಮುಖ್ಯವಾದ ಸ ಸಂಗತಿ ' 
ಆ ಶಾಸನ ಹೀಗಿದೆ : 
ಪಂಕ್ತಿಗಳು : 5 ಮಂಡಳೇಶ್ವರ ಶ್ರೀ ಹೊಯ್ಸಳ 
6. ಯೆರಗಂಗದೇವ ನಂದನ ಸಂ 
7 ಜ್ಯಾ ಕನೈಮಸತ್ತಿಲ್ಲಾ. . * ಇತ್ಯಾದಿ 
ಇಲ್ಲಿನ ತೇದಿ ನಿನರಗಳು ಕ್ರಿ. ಶೆ, 1052ಕ್ಕೆ ಸರಿಹೊಂದುತ್ತವೆ.2 ಇನ್ನು 
ಕಿ.ಶ. 1052ರಲ್ಲಿ ರ್ಯ ್ರೈ ರನಾಗಿ ರಾಜ್ಯದಲ್ಲಿ ಆಡಳಿತವನ್ನು 


ನ 


2 ಡೆಸಬಲ್ಲ" 
ತಾಖತ್ಮನ್ನು ANTE ಅವನಿಗೆ ಸು. 15-16ರಷ್ಟಾದರೂ ವಯಸ್ಸಾಗಿರೆ 
ಬೇಕು. ಎರೆಯಂಗನ ತಂದೆಗೆ ಆಗ ಕನಿಷ್ಟ 35ವರ್ಷ ವಯಸ್ಸು ಇರಬಹುದು. ಅರ್ಥಾತ್‌ ; 
ತೊಣಚಿಯ ಶಾಸನದಲ್ಲಿಯ ಉಕ್ತ ಕಂಡಿ ನಿವರಗಳಲ್ಲಿನ ಶಾ.ಶ. 954ನ್ನು ಯಥಾ ' 
ವತ್ತಾಗಿ ಸ್ತಿ ಸ್ವೀಕರಿಸಿದರೆ. ಕ್ರಿಶ. 1032 ರಲ್ಲಿ ನಿನಯಾದಿತ್ಯನು ರಾಜನಾಗಿದ್ದನೆಂದು ' 
ಜ್ಞಹನ. ಸರ್ವಜಿತ್‌ ಸ ೦ವತ್ಸ ರವನ್ನು ಸ್ವ ೇಕರಿಸಿದರೂ ಇತರ ಸಂಗತಿಗಳು ಸ್ವಾ ನಿ 
ಕಣ್ಣು ಪಿಳ್ಳೆ ಯವರ ಇಫಿಮರೀಸ್‌ ಗಣಿತದ “ಅಕ ಕ್ಸ ಹೊಂದುವುದಿಲ್ಲ. ಕೆಲವೆ | 
ಪ್ರಾ ಫಾ ಶಕರ ಪಂಚಾಂಗದ ಟೆಕ್ಲಾ ಿಚಾರಗಳು ಸ್ವಾ ಮಿಕಣ್ಣು ಸಿಳ್ಳೆ ಯವರ ಗಣಿತದ. 

ಲೆಕ್ಟಕ್ಸೆ ಹೊಂದುವುದಿಲ್ಲ. ಹೀಗೆಯೇ 5 ನೆಕ್ಕ ಚಾರದ ಗಣಿತಕ್ಕೆ ಸಗ್ಗದ ಇನ್ನೊ ದು 
ಶಾಸನ ಮಂಡ್ಯ ತಾಲೂಕಿನ ಬೇಲೂರಿನದು. ಈ ಶಾಸನದ ಪ್ರಕಾರ ತ್ರಿಭುವನಮಲ್ಲನ ' 
ಮಂತ್ರಿ ಬಾನಣಯ್ಯ (ಶಾಸನ ಪಂಕ್ತಿ ಗಳು) | 

2 ಶಕನೃಪಕಾಳಾತೀತೆ ಸಂ 

13 ವತ್ಸರ ಸತಂಗಳ್‌ ೯೪೪ ನೆಯ ದುರ್ಮುಖಿ ಸಂವನ್ಸರದ ಫಾಲ್ಗುಣ ಮಾ 

14 ಸ ಸುದ್ಧ ಪಣ್ಣುಮಿ ಸೋಮವಾರ ಪುನರ್ವಸು ನಕ್ಷತ್ರದನ್ನು -- 
ದತ್ತಿಯನ್ನು ಹಾಕಿಕೊಟ್ಟಿದ್ದಾನೆ.3 ತೊಣಚಿ ಹಾಗೂ ಬೇಲೂತು. ಎರಡೂ ಶಾಸನ' 
ಗಳಲ್ಲಿಯ ತೇದಿಯ ವಿವರಗಳು ಸ್ವಾಮಿ ಕಣ್ಣುನಿಳ್ಳೆ ಯವರ ಇಫಿಮರೀಸ್‌ ಗಣಿತದ ಲೆಕ್ಕಾ 
ಚಾರಕ್ಕೆ ಹೊಂದುವುದಿಲ್ಲ. ಈ ಎರಡರಲ್ಲೂ ರಾಜನ ಹೆಸರು “ತ್ರಿಭುವನಮಲ್ಲ? ಎಂದಿರು: 
ವುದೂ ಮತ್ತು ಶಾ.ಶ.ದ ಅಂತರ ಕೇವಲ ಹತ್ತು ವರ್ಷವಿರುವುದೂ ಎರಡರ ಲಿಪಿಯೂ 


ಹೊಯ್ಸಳ ದೊರೆ ನಿನಯಾದಿತೈನ ಎರಡು ಪ್ರಾಚೀನ ಶಾಸನಗಳು : ಕಾಲವಿನೇಚನೆ 8೧ 


| ಸುಮಾರು ಒಂದೇ ಬಗೆಯಾಗಿರುವುದೂ ಇಲ್ಲಿನ ರಾಜ *ತ್ರಿಭುವನಮಲ್ಲ' ಒಬ ನೇ ವ್ಯಕ್ತಿ 

ಎನೆ ಚ ಹ 
' ಯೆಂದು ಬೆರಳಚ್ಚು ತೋರುತ್ತವೆ. ಕ್ರಿ.ಶ. 1048 ನ್ನೇ ಸ್ವೀಕರಿಸಿದರೂ ಅಗ ತ್ರಿಭು 
' ವನಮಲ್ಲ ಎಂಬ ಚಾಳುಕ್ಯ ಚಕ್ರ ವರ್ತಿಗಳ ಒಂದು ಬಿರುದು ನಿನಯಾದಿತ್ಯನಿಗೆ ಬರಲು 


ಸಾಧ್ಯ ವಿಲ್ಲ. ಏಕೆಂದರೆ ಆಗ ಆಹವನುಲ್ಲ ಸೋಮೇಶ್ವರ ಚಕ್ರವರ್ತಿಯಾಗಿದ ನು. 
ಸ ಬೇಲೂರ ಶಾಸನದ ಶಾಲಿವಾಹನ ಶಕವರ್ಷ 944 ನ್ನು ಯಥಾವತ್ತಾ ಗಿ 
ಸ್ವೀಕಂಸಿದರೆ (944.78 1022 A.D.) ಆಗ ಚಾಳುಕ್ಯ ಚಕ್ರವರ್ತಿ ತತ್ರಿಭು 
ವನ ಮಲ್ಲ' ಎಂಬ ಬಿರುದಿನ ಐದನೆಯ ವಿಕ್ರಮಾದಿತ್ಯನ ಬಿರುದನ್ನೆ (4 ವಿನಯಾದಿತ್ಯನು 
ಧರಿಸಿದ್ದ ನೆಂದು ಸ್ಸ ಸ್ಟವಾಗುತ್ತ ದೆ. ಅರ್ಥಾತ್‌ ನಿನಯಾದಿತ್ಯ ನ ಆಳ್ವಿಕೆಯ ಕಾಲವನ್ನು 
ಈಗಿನ ಕ್ರಿ.ಶ. ರಿಂದ ಕ್ರಿ.ಶೆ. 1022 ಕ್ಕೆ. ಹಿಂ ದಕ್ಕೆ ತಳ್ಳ ಬೇಕು. ಈ ಕಾ ಲಕ್ಕ 
Ba ಚಕ್ರವರ್ತಿ ಐದನೆಯ ವಿಕೆ ೫ ಮಾದಿತ್ಯನು ಇನ್ನೂ ತದ  ನೆ:ಬುದನ್ನು 
ತಿ.ತಾ. ಶರ್ಮರು "ಕೇಶಿದಂಡೆನಾಯೆಕ' ಎಂಬ ಕವಿಯನ್ನು ನ ಬರೆಯ. 
ತೋರಿಸಿಕೊಟ್ಟಿದ್ದಾರೆ.5 ಈ ಹಿನ್ನೆಲೆಯಲ್ಲಿ ನಾವ ಇತಿಹಾಸವನ್ನು ಅಧ್ಯಯನ ಮಾಡಿ 

ದರೆ ಚಾರಿತ್ರ A ಸಂಗತಿಗಳನ್ನು ಯ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗತ್ತದೆ. 
ಕ್ರಿ.ಶ. 1022ನ್ನು ಸಿ ಸ್ವೀಕರಿಸಿದರೆ ವಿನಯಾದಿತ್ಯ ಕ್ರಿ.ಶ. 1032ರ ಮಧ್ಯದಲ್ಲಿ 
ಹೊಯ್ಸ ದ ಹೊರಗಿನ ಪ್ರದೇಶಗಳನ್ನು ತನ್ನ ರಾಜ್ಯಕ್ಕೆ ಸೇರಿಸಲು ಅರಂಭಿಸಿದ 
ನೆಂದು ದ ಯು. ಕ್ರಿ.ಶೆ. 1052ರಲ್ಲಿ ರಾಜ್ಯ ಸೂತ್ರವನ್ನು ಹಿಡಿಯಲು ಮಗನು 
ಹುಟ್ಟಿದ್ದರೆ ನಿನಯಾದಿತ್ಯನಿಗೆ ಮಗನು ಹುಟ್ಟವಷ್ಟು ವಯಸ್ಸಾದರೂ ಇರೇ 
ಬೇಕಲ್ಲವೆ : 9° ಹೊಸ ದಾಖ ತೆಗಳನ್ನು 13 ಶಿಸುವರು ಯ ನಾಳೆಗಳನ್ನು ಸರಿ 
ಯಾಗಿ ಅರ್ಥೈಸುವುದು ಅಭ್ಯಾಸಿಗಳು ಮಾಡಲೇಬೇಕಾದ ಕಾರ್ಯವಾದುದರಿಂದ ಈಗ 
ಪುನರಾಜೋಕಿಸಿರುವುೆದು ತಪ್ಪೇನಲ್ಲ. ಆದುದರಿಂದ ತೊಣಚಿ ಹಾಗೂ ಬೇಲೂರೆ 
ಗ ಉಕ,ವಾದ ಕೀದಿಗಳನ್ನು — ವಿಶೇಷತಃ ಶಕೆವರ್ಷಗಳನ್ನು ಮನದಂದರೆ 
ಶೆ. 1022ರಷ್ಟೊತ್ತಿ ಗೇನೆ ರಾಜ್ಯವನ್ನು ಆಳಲು ಆರಂಭಿಸಿದ ಹೊಯ್ಸ ಳದೊರೆ 
ಹ ಕಿ.ಶ. 1098 ರವರೆಗೆ ರಾಜ್ಯವನ್ನು ಆಳಿ ದೀರ್ಫಕಾಲ ಬದುಕಿ ಆ ಮನೆ 
ತನಕ್ಕೊಂದು ವಿಶಿಷ್ಟಸ್ಥಾ ನವನ್ನು ಕೆಲ್ಪಿಸಿಕೊಟ್ಟ ಧೀರ ಧೀಮಂತವ್ಯಕ್ತಿ; ಆತ ಸುಮಾರು 
ಎಸ್ಸ್‌್‌ತ್ತಾರು - ಹೆಚ್ಚಿ ನ ಕಾಲ ಧಾಚ್ಯವಾಳಿ ad ಒಂದು ದಾಖಲೆ 
ಯನ್ನ € ಸ್ಥಾಪಿಸಿದ್ದಾ ನೆ. ಮತೆ 3 ಆತೆ ಶೆತಾಯುಸಿಯೊ ಆಗಿರಬಹುದು. ವಿನಯಾ 
ದಿತ್ಯ "ಹೆಸರಿಗೆ ತಕ್ಕ ಂತೆ ಹೆಚ್ಚ ಜಿಳಗಿದ್ದಾ ನೆ. ವಸ್ತುವನ್ನು ಸರಿಯಾಗಿ ಭ್‌ ಇತಿ 
ಹಾಸದ ಪುಟಗಳಲ್ಲಿ ಡ್‌ ಗಿರುವುದನ್ನು ಸರಿಸಡಿಸಿಕೊಳ್ಳು ವೆದು ಸೂಕ ಮಾರ್ಗ. 
ಕಾರಣ ವಿನಯಾದಿತ್ಯನ ರಾಜ್ಯಾಡಳಿತದ ಕಾಲಮಾನವನ್ನು ಇನ್ನು ಮುಂದೆ ಸುಕ್ತಿ ಕ್ರಿಶ. 


1022 ರಿಂದ 1098 ಎಂದು ಸ ಸಕ್ಕ 


TU us 


Ad WN 


ಮಾನವಿಕ ಕರ್ಣಟಿಕೆ 1% 
ಟಪ್ಪಣಿಗಳು 


ಎಪಿ, ಕ. ಸಂ. 98 (೧೯೭೭), ಕೃಪೇ-೫೦, ಪುಟ. ೩೭ 
ಎಪಿ, ಕ, ಸಂ. ೫1! (೧೯೭೯), ಮುಂಡ್ಕ-೫೨, ಪು. ೨೩೪ 
ಅದೇ, ಮಂಡ್ಯ- ಕಿ, ಫು. ೨೪೪ ಕ 
€.1 1. Vol xx, Insp.No. 19, ೧. 18 

(೩) ಪ್ರ. ಕ. ಸಂಪುಟಿ-೧೧ ಸಂಚಿಕೆ-೪ 

(0) ಅದೇ. ಸಂಪುಟ-೪೦, ಸಂಚಿಕೆ-೨ ಮತ್ತು 

(0) ಕ.ಸಾ.ಪ,ಕ. ಸಂಪುಟ-ಳಕ) ಸಂ-೨» ಪು-೯ 


# 


ಎನ್‌ ಅ ನಿಂಗೆಯ್ಯ 


ಕೊರಗ ಆದಿವಾಸಿ ಸಮಾಜದ ಜೀವನ ಕ್ರಮ 


ಪೀಠಿಕೆ 


ಆದಿವಾಸಿ ಸಮಾಜಗಳು ವಿಶ್ವದಾದ್ಯಂತ ಕಂಡುಬರುವಂತೆ ಭಾರತದಲ್ಲಿಯೊ 
ಕಂಡುಬರುತ್ತವೆ. ಅನೇಕ ಜಾತಿ, ಧರ್ಮ ಮತ್ತು ಮತಗಳಿಗೆ ಆಶ್ರಯ ಕೊಟ್ಟ 
ಭಾರತವ್ರೆ ಅನೇಕ ಬುಡಕಟ್ಟು ಸಸಾಜಗಳಿಗೂ ಆಶ್ರಯ ನೀಡಿದೆ. ಭಾರತದಲ್ಲಿ 
ಸುಮಾರು ಐನೂರಕ್ಕೂ ಹೆಚ್ಚು, ಆದಿವಾಸಿ ಸವ ನರಾಜಗಳನ್ನು ಗುರುತಿಸಲಾಗಿದ್ದು ಅವರ 


ಜನಸಂಖ್ಯೆ ಶೇಕಡೆ ನ. 7ರಸ್ಟಿದ. ಭಾರತದ ಕೆಲವು ರಾಜ್ಯ ಗಳಲ್ಲಿ ಆದಿವಾಸಿ ಸಮಾ 


ಗಳು ಮತ್ತು ಅವ್ತೆಗಳ ಜನಸಂಖ್ಯೆ ಬಹಳವಿದ್ದು ಇನ್ನೂ ಹ ರಾ ಇಜ್ಯಗಳಲ್ಲಿ ಆದಿವಾಸಿ 
ಸಮಾಜಗಳು ಮತ್ತು ಅವರ ಜತ ಖೆ ತೀರ ಕಡಿಮೆ ಇರುವುದನ್ನು ಕಾಣಬಹುದು. 
ಉದಾ : ನಾಗಲ್ಯಾಂಡ್‌, ಒರಿಸ್ಸ » ಮಧ್ಯ ಸ್ರದೇಶ್ಶ ಬಿಹಾರ್‌ ಮುಂತಾದ ರಾಜ್ಯಗಳಲ್ಲಿ 
ಇವರ ಜನಸಂಖ್ಯೆ ಹೆಚ್ಚಿದ್ದು, ದಕ್ತಿಣ ಭಾರತದ ರಾಜ್ಯಗಳಲ್ಲಿ ಅವರ ಜನಸಂಖ್ಯೆ ಕಡಿಮೆ 
ಇರುವುದು ಅನೇಕ ಅಧ್ಯ ಯನಗಳಿಂದ ತಿಳಿದು ಬಂದಿದೆ. ಭಾರತದ ಆದಿವಾಸಿ ಸಮಾಜ 
ಗಳಲ್ಲಿ ಧರ್ಮ, ಸಂ ಸತಿ, ಭಾಷ್ಕೆ ದೈಹಿಕ ಲಕ್ಷಣ, ವೃತ್ತಿ ಆರ್ಥಿಕ, ಮಟ್ಟ ಸ ಸಾಮಾಜಿಕ 


ಮಟ್ಟ, ಆಚರಣೆ, ವಿಚಾರ, ಮೂಢನಂಬಿಕೆ, ಸಂ ಚ್ರೆದಾಯ ಮಂತಾಔವಗಳ್ಲಿ ಒಂದು 


ಹಟದಿಂದ ವುತ್ತೊಂದು ಸಮಾಜಕ್ಕೆ ಬದಲಾವಣೆ ಮತ್ತು ವ್ಯತ್ಯಾಸಗಳನ್ನು ಕಾಣ 
ಬಹುದು. ಹೆಚ್ಚಾಗಿ "ಆದಿವಾಸಿಗಳು ಬೆಟ್ಟ ಪ್ರದೇಶಗಳಲ್ಲಿ ವಾಸವಾಗಿರುತಾ, ಕೆ. ಅನೇಕ 
ಅದಿವಾಸಿ ಸಮಾಜಗಳು ಬೆಳವಣಿಗೆಯನ್ನು ಹೊಂದುತ್ತ ಪ ಪ್ರಗತಿ ಸಥದಲ್ಬರುವುದನ್ನು 
ಕಂಡರೆ ಇನ್ನೂ ಕೆಲವು ಅದಿವಾಸಿ ಸಮಾಜಗಳು ನಾಗರಿಕತೆಯ ಸುಸರ್ಕೆವನ್ನೇ 

ಕಾಣದೆ ಹಳೆಯ ಸಂಪ್ರದಾಯೆ, ಮೂಢನಂಬಿಕೆ ಮತ್ತು ಕಂದಾಚಾರಗಳನ್ನು ಮುಂದು 


ವರಿಸಿಕೊಂಡು ಅನಾಗರಿಕ ಜೀವನವನ್ನು ನಡೆಸುತ್ತಿ ರುವ್ರದನ್ನು ನಾನೆ Pf oS 


ಹೊರಗ ಆದಿವಾಸಿ ಸಮಾಜವು ಹಿಂದುಳಿದಿದ್ದು. ಅನಾಗರಿಕ ಚಃ ವನವನ್ನೇ ಮುಂದುವರಿಸಿ 
ಕೊಂಡು ಹೋಗುತ್ತಿ ಡೆ. ಇದರ ಜೀವನ ಕ್ರ ಮದ ಬಗ್ಗೆ ಸಾಮಾನ್ಯ ಮಾಹಿತಿಗಳನ್ನು 
ಸಂಗ್ರಹಿಸಿ ಅವೆಗಳ 7 ಆಧಾರದ ಮೇಲೆ ಈ ಲೇಖನವನ್ನು ಸಿದ್ಧ ಪಡಿಸಲಾಗಿದೆ. 


೫೪ ಮಾನವಿಕ ಕರ್ಣಾಟಕ 


ಕೊರಗ ಆದಿವಾಸಿ ಸಮಾಜದ ಪರಿಚಯ 


ಕೊರಗ ಆದಿವಾಸಿ ಸಮಾಜನು ದಕ್ಷಿಣ ಭಾರತದಲ್ಲಿ ಕಂಡುಬಂದು ಇವರನ್ನು 


ದಕ್ಷಿಣ ಭಾರತದ ಆದಿವಾಸಿಗಳು ಎಂದು ಹೆಸರಿಸಲಾಗಿಸೆ. ಈ ಸಮಾಜನ್ರ ದಕ್ಷಿಣ 


ರಾಜ್ಯಗಳಾದ ಕೇರಳ, ಕರ್ನಾಟಕ ತಮಿಳುನಾಡೆಗಳಲ್ಲಿ ಕಂಡುಬರುತ್ತದೆ. 1971ರ 4 


ಜನಗಣತಿಯೆ ಪ್ರಕಾರ ಇವರು ಕೇರಳ ರಾಜ್ಯದಲ್ಲಿ 724, ತವಿಳುನಾಡಿನಲ್ಲಿ 
173 ಮತ್ತು ಕರ್ನಾಟಕದಲ್ಲಿ 7260 ಜನರು ವಾಸವಾಗಿದ್ದಾ ರೆಂದು ಗೊತ್ತಾ ಗಿದೆ. 
ಕರ್ನಾಟಕದಲ್ಲಿ ಸುಮಾರು 52 ಆದಿ ದಿವಾಸಿ ಸಮಾಜಗಳಿದ್ದು ಆಚ ಚಾತ್ರ ನಿಚಾರ, ದರ್ಮ, 
ಸಂಸ್ಥ ತಿ, ಆರ್ಥಿ ಕಮಟ್ಟ ಮತು, ಸಾಮಾಜಿಕೆ ಮಟ್ಟ ಮುಂತಾದವುಗಳಲ್ಲಿ ವ್ಯತ್ಯಾಸ 
ಗಳನ್ನು ಹೊಂದಿರುತ್ತಾರೆ ಗ ಕರ್ನಾಟಕದ ಮುಖ್ಯ ಇಟು ಸಮಾಜಗಳು ಸೋಲಿಗ, 
ಬೆಟ್ಟ ಕುರುಬ, ಜೇನು ಕುರುಬ, ಕಾಡುಕುರುಬ ತಿಗಳ, ಮ”ೌಕುಡಿಯರು, ಮರಾಠಿಗಳು 
ಸುಡುಗಾಡಸಿದ್ದ, ಹಕ್ಸಿಸಿಕ್ಸಿ, ಬಗ್ಗ ರು, ಲಂಬಾಣಿಗಳು, ಕೊರಗ ಇನ್ನೂ ಮುಂತಾದ 
ವನ್ನು ಒಳ ಗೊಂಡಿವೆ. ಈ ಎಲ್ಲ 52 ಸ ಸಮಾಜಗಳನ್ನು ಅನುಸೂಚಿತ ಪಟ್ಟಿಯಲ್ಲಿ ಸೇರಿಸ 
ಲಾಗಿದೆ. ಈ ಜನರು ಬೆಟ್ಟ ಗುಡ್ಡ, ಕಾಡು ಮತ್ತು ಬಯಲು ಪ್ರದೇಶಗಳಲ್ಲಿ ವಾಸ 
ವಾಗಿದ್ದು ಹಳೆ ಸ ಸಂಪ್ರ ದಾಯೆ, ಮೂಢನಂಬಿಕೆಗಳನ್ನು ಮುಂದುವರಿಸಿಕೊಂಡು ಜೀವನ 
ಸಾಗಿಸುತ್ತಿದ್ದಾರೆ. ಕರ್ನಾಟಕದ ಯಾವುದೇ ಆದಿವಾಸಿ ಸಮಾಜವ್ರೆ ಆರ್ಥಿಕವಾಗಿ 
ಮುಂದುವರಿದಿಲ್ಲ. 

ಕೊರಗ ಆದಿವಾಸಿಗಳು ಕರ್ನಾಟಕದ ದಕ್ಷಿಣ ಕನ್ನಡ ಜಿಕ್ಸೆ ಮತ್ತು ಬಳ್ಳಾರಿ 
ಜಿಸ್ಲಿಗಳಲ್ಲಿ ಮಾತ್ರ ಕಂಡು ಬರುತ್ತಾ, ರೆ, ಬಳ್ಳಾರಿ ಜಿ ಯಲ್ಲಿ ಇವರ ಜನಸಂಖ್ಯೆ ವಿರಳ 
ವಿದ್ದು ಕೆಲವೇ ಹಳ್ಳಿ ಗಳೆಲ್ಲಿ ಮಾತ್ರ "ಕಂಡುಬರುತ್ತಾರೆ. "ದಕ್ಷಿಣ ಕನ್ನಡೆ ಜಿಸ್ಲಿಗೆ ಸೇರಿದ 


ಈ > 


ಎಲ್ಲಾ ತಾಲ್ಲೂ ಕಿನಲ್ಲಿಯೂ ಕಂಡುಒರುತ್ತಾರೆ. ಉಡುಪ. ಹಾಲ್ಲೂಕಿಕೆ ಸೇರಿದ ಹಲವು ' 


ಹಳ್ಳಿ ಗಳಿಂದ ಪುತ್ಮೂರ್ಕು ಮಕ್ಕೆ ಶಿವಳ್ಳಿ, ಮಣಿಸಾಲ, ಮಂಚಿ, ಮೂಡನರಂ, ಮತ್ತು 
ಕಾರ್ಕಳ ತಾಲ್ಲೂಕಿಗೆ ಸೇರಿದ ಹಳ್ಳಿ ಹ ಮುಂಡ್ಳೂರು, ಸಚ್ಛೆ ರ್‌ಪೇಟ್‌ ಪಡು ಇನ್ನೂ 
ಮುಂತಾದ ಹಳ್ಳಿಗಳಿಗೆ ಭೇಟಿ ಹಾ ಸಂದರ್ಶನ ಅವಕೋಕರ ಮತ್ತು ಕ್ಷೇತ್ರ ಬು 
ವಿಧಾನಗಳನ್ನು ಆಳವು ಅವರ ಆರ್ಥಿಕ, ಸಾಮಾಜಿಕ ಮುತ್ತು ಧಾರ್ಮಿಕ 
ಜೀನನದ ಬಗ್ಗೆ ಸಾಮಾನ್ಯ ಮಾಹಿತಿಗಳನ್ನು ಸಂಗ್ರಹಿಸಲಾಯಿತು. ಇವರುಗಳು 
ಬೆಟ್ಟ ಗುಡ್ಡ ಮತ್ತು ಬಸಲು ಪ್ರದೇಶಗಳಲ್ಲಿ ವಾಸವಾಗಿದ್ದು ಎರಡು ಹಳಿ ಗಳನ್ನು 
ಬಿಟ್ಟ ರೆ ಯಾವ ಹಳ್ಳಿ ಯೆಲ್ಲಿಯೊ ಇವರ ಜನಸಂಖ್ಯೆ ಹೆಚ್ಚಾ ಗಿರುವುದು ಕೆಂಡುಬರುವು 
ತ್ಯ ಮಹೆಶಾಲ್‌, ಕಡೆನೆಯಲ್ಲಿ ಮತ್ತು ಪುತ್ತೂರಿನಲ್ಲಿ. ಮಾತ್ರ ಐದುನೂರಕ್ಕೂ 
ಹಚ್ಚು ಜನರ. ವಾಸವಾಗಿದ್ದಾರೆ. ಇಲ್ಲಿನ ಕಸ್ತೂರಿ ಬಾ ವೈದ್ಯಕೀಯ ವಿದ್ಯಾಸಂಸ್ಥೆ 


ಈ ಜನಾ.//ದವರಿಗೆ ನಾಲ್ಬನೇ ದರ್ಜಿ ನೌಕರಿಯನ್ನು ದೊರಕಿಸಿ: ಕೊಟ್ಟಿರುವುದರಿಂದ ' 
ಮತ್ತು ಉತುಸಿಯ ಪುರಸಚಿಸುಲ್ಲಿ ಅನೇಕ ಕೊರಗರು ಪೌರಕಾರ್ಮಿಕರಾಗಿ ಸೇವೆ ' 


$ atid AM 


ಸಕದ ೪... ಕಳಗ ನನನ್‌ ಪುತಾ ಸಾಗ ಕ ಕೌ, ಕುವ ರವ 


ಯ ನ SNK SY (ಎ. 


ಕೊರಗ ಆದಿವಾಸಿ ಸಮಾಜದ ಜೀನನ ಕ್ರಮ ೫೫ 


ಸಲ್ಲಿಸುತ್ತಿರುವ ಕಾರಣ ಈ ಪ್ರೆದೇಶಗಳಲ್ಲಿ ಹಚ್ಚು ಜನರು ವಾಸವಾಗಿದ್ದಾರೆ. ಮಣಿ 
ಪಾಲ್‌ ಕಣಿವೆಯಲ್ಲಿ ಯಾರಿಗೂ ಸ್ವಂತ ನಿವೇಶನಗಳಿಲ್ಲ. ಕಣಿವೆಯ ಎಡದಂಡೆಯಲ್ಲಿ 
ಗುಡಿಸಲುಗಳನ್ನು ನಿರ್ಮಿಸಿಕೊಂಡು ವಾಸಿಸುತಿ ದ್ದಾರೆ. ಇತರೇ ಹಳ್ಳಿಗಳಲ್ಲಿ 
ಜನಾಂಗದವರ ಎರಡರಿಂದ ಹತ್ತು ಕುಟುಂಬಗಳು ಇರುತ್ತವೆ. ಹತ್ತು ಕುಟು-ಬಗಳಿ 
ಗಿಂತ ಹೆಚ್ಚು ಕುಟುಂಬಗಳಿರುವ ಹಳ್ಳಿಗಳು ಬಹಳ ಕಡಿಮೆ ಇವೆ. ಕೊರಗರು ಜೀತ 
ಪದ ತಿಯನ್ನೂ ಆಚರಣೆಯಲ್ಲಿ ಇಟ್ಟ ಕೊಂಡಿದ್ದಾ ರೆ. ಇವರಿಗೆ ಸ ಕಂತ ನಿವೇಶನ ಅಥವ 
ಜನೀನುಗಳಿಲ್ಲ. ಜನಿನ್ಹಾರನ ಮನೆಯಲ್ಲಿ ಜೀತಮಾಡಿ ಅನನ ds ಗುಡಿಸಲು 
ಕಟ್ಟಿ ಕೊಂಡು ಜೀವಿಸುತ್ತಾರೆ. 
ಅವರು ಸೂರ್ಯನನ್ನು ಅರಾಧ್ಯ ದೇವರೆಂದು ಪೂಜಿಸುತ್ತಿದ್ದರಿಂದ ಇವರಿಗೆ ಕೊರ 
ಗರು ಎಂಬ ಹೆಸರು ಬಂದಿದೆ ಎಂದು ನಂಬಲಾಗಿದೆ. ಕೊರಗರ ಅರ್ಥದಲ್ಲಿ "ಕೊರ? ಎಂದರೆ 
ಸೂರ್ಯನೆಂದು ಹೇಳುತ್ತಾರೆ. ತುಳು ಭಾಷೆಯಲ್ಲಿ "ಕೊರ: ಎಂದರೆ ಕಾಡು ಪ್ರದೇಶದಲ್ಲಿ 
ವಾಸಿಸುವರು ಎಂದರ್ಥವಿದೆ. ಕೆಲವು ಮಾನವ ಶಾಸ್ತ್ರಜ್ಞರು ಈ ಹೆಸರು ಕೊರನರಿಂದ' 
ಬಂದಿರಬೇಕೆಂದು ಅಭಿಪ್ರಾಯಸಬ್ಚಿದ್ದಾರೆ. ಈ ಕೊರಗರು ಕಪ್ಪು ಒಣ್ಣದವರಾಗಿದ್ದು 
ದಪ್ಪತುಟ ಇಳಿಜಾರಾದ ಕೂದಲು ಹೊಂದಿದ್ದು ಸಾಧಾರಣ ಎತ್ತರದವರಾಗಿರುತ್ತಾರೆ. 
ತಲೆಯ ಹಿಂಬದಿಯಲ್ಲಿ ಗಂಟು ಹಾಕುತ್ತಾರೆ. ಗಂಡಸರು ಮೀಸೆ ಬಿಡುತ್ತಾರೆ. ತಲೆಗೆ 
ಅಡಿಕೆ ಗರಿಯಿಂದ ಮಾಡಿದ ಟೋಪಿಯನ್ನು ಧರಿಸುತ್ತಾ ಕೆ. ಗಂಡಸರು ಶರಟು, ಸಂಜೆ, 
ವಲ್ಲಿ ಮತ್ತು ಒಳ ಉಡುಪುಗಳನ್ನು ತೊಡುತ್ತಾರೆ. ಹೆಂಗಸರು ಸೀರೆ, ಮತ್ತು ಕುಪ್ಪುಸ 
ತೊಡುತ್ತಾರೆ ಬಳೆಯನ್ನು ಸಹ ತೊಡುತ್ತಾರೆ ಹಣೆಗೆ ಕುಂಕುಮ ಹಚ್ಚೆ ತಿರೆ ಮತ್ತು 
ಮಣಿ ಮತ್ತು ಮೂಳೆಯಿಂದ ಮಾಡಿದ ಕತ್ತಿನ ಹಾರವನ್ನು ಅಭರಣವಾಗಿ ಉಪ 
ಯೋಗಿಸುತ್ತಾರೆ. ನಾಗರಿಕರೆ ಸಂಪರ್ಕದಿಂದಾಗಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು 
ಮತ್ತು ಮುಖಕ್ಕೆ ಪೌಡರು ಹೆಚ್ಚು ವುದನ್ನು ಪ್ರಾರಂಭಿಸಿದ್ದಾರೆ. ಅಡಿಕೆ ಮತ್ತು, 
ನೀಳ್ಕೆದೆ ತೆಯನ್ನು ಹೆಚ್ಚಾಗಿ ತಿನ್ನುತ್ತಾರೆ. ಇವರು ಸಸ್ಯಾಹಾರ ಮತ್ತು ಮಾಂಸಾಹಾರ 
'ಗಳೆರದೆನ್ನೂ ಸೇವಿಸುತ್ತಾ ಗೆ 


ಕೊರಗರ ಉಗಮ 


ಇವರ ಉಗಮಕ್ಕೆ ಮತ್ತು ಇನರ ಈಗಿನ ಸಾಮಾಜಿಕ ಸ್ಥಾನಮಾನಗಳ ಬಗ್ಗೆ 
ಹಲವ್ರೆ ದಂತ ಕಥೆಗಳು ಡೊಕಿತಿನೆ. ಈ ದುತ ಕಥೆಗಳಲ್ಲಿ ಇನರ ಅನಾಗರಿಕ ಜೀವನದ 
ಬಗ್ಗೆ ಯೂ ಉಲ್ಲೇಖಗಳನ್ನು ಮಾಡಲಾಗಿದೆ. ಒಂದು ದಂತ ಕಥೆಯು ಹೀಗೆ ಹೇಳು 
ತ್ರ ದ «ಕೊರಗ ಜನಾಂಗದ ಮೊದಲನೆಯವನು ಬ್ರಾ ಹ್ಮೆ ಎ೫ ತಾಯಿ ಮತ್ತು ಶೂದ್ರ 
ತಾಜಿಗೆ ಜನಿಸಿದವನೆಂದು ಹೇಳಲಾಗಿದೆ. ಮತ್ತು ಅ ಸಮಾಜನ್ರ ಆ ರೀತಿಯ 
ಸಂಬಂಧೆನನ್ನು ಬಹಿಷ ರಿಸಿತ್ತು. ಅಂಥ ಸಂಬಂಧದಿಂದ ಜನಿಸಿದವರಿಗೆ ಸಮಾಜದಲ್ಲಿ 
ಕೆಳದರ್ಜೆಯ ಸ್ಕಾ ನಮಾನಗಳನ್ನು ಕೊಡಲಾಗುತ್ತಿತ್ತು. ಈ ಕಾರಣದಿಂದ ಕೊರ; "ರಿಗೆ 


8 


ಮಾನವಿಕ ಕರ್ಣಾಟಕ 


೫೬ 
ಗುಲಾಮಗಿರಿ ಪ್ರಾಪ್ತವಾಯಿತು ಎಂದು ನಂಬಲಾಗಿದೆ... ಎರಡನೆಯ ದಂತಕಥೆ WE 
ಕೊರಗ ಜನಾಂಗದವರು ಪಾಳೇಗಾರ ವಂಶಕ್ಕೆ ಸೇರಿದವರು ಮತ್ತು ಯುದ್ಧದ ಕಾ 


ದಿಂದಾಗಿ ಈ ಜನರಿಗೆ ಕೆಳದರ್ಜೆ ದೊರೆಯಿತು ಎಂದು ಹೇಳುತ್ತದೆ. ಆದರ. ಉಗ್ಡಿ e ು 
ಈ ರೀತಿ ಇದೆ. ಅಭಿನೇಕನೆಂಬುನನು ಕೊರಗರ ನಾಯಕೆನಾಗಿದ್ದನು. ಇವನು" 
ಅನಂತಪುರದಿಂದ ತುಳುನಾಡಿಗೆ ತನ್ರ ಸೈನ್ಯದೊಂದಿಗೆ ಬಂದು ಅಲ್ಲಿ ತುಳುನಾಡನ್ನು ಆ 
ತ್ರಿದ್ದ. ಕದಂಬ ರಾಜಮನೆತನಕ್ಕೆ ಸೇರಿದ ರಾಜ ಮಯೂರವರ್ನುನನ್ನು ಮಂಜೇಶ್ವ 4 
ವನ್ನು ಆಳುತ್ತಿ ದ್ದ ವೀರವರ್ಮನ ಮಗನಾದ ಅಂಗಾರವವ: ೯ನನ್ನು ಸೋಲಿಸಿ ತುಳು 
ನಾಡನ್ನು ವಶಪ ಡಿಸಿಕೊಂಡು ಕೆಲವ್ರೆ ವರ್ಷಗಳ ಕಾಲ ಇಜ್ಯವಾಳಿದನು, ಅ 
ಮಯೂರವರ್ಮನ ಮಗನಾದ ಲೋಕಾದಿತ್ಯರಾಯನು ಅಭಿಷೇ ಕೆನನ್ನು ಮತ್ತು ಆತ 
ಸ್ಥೆ ನ್ಯವನ ನ್ನುಸೋಲಿಸಿ ತುಳುನಾಡನ್ನು ವಕಸಡಿಸಿಕೊಂಡೆನು. ಅಭಿಸೇಕೆನ ಸೈನ್ಯವ 
ಸಿರಿಯಲ್ಲಟ್ಟ ಅವರ ಮೇಕೆ ಗುಲಂನುಗಿರಿಯನ್ನು ಹೊರಿಸಲಾಯಿತು ಎ 
ಹೇಳುತ್ತಾರೆ. 

ಅಂದಿನಿಂದ ಇಂದಿನವರೆವಿಗೂ ಈ ಜನರು ಗುಲಾಮೆ ವೃತ್ತಿಯಲ್ಲಿಯೇ ಮುಂದು 
ವರಿಯುತ್ತಿದ್ದಾರೆ. ಮೂರನೆಯ ದಂತಕಥೆ ಸು ಈ ರೀತಿ ಹೇಳುತ್ತದೆ. ಕೊರಗರು 
ಚ: :ಡಾಲವಂಶಕ್ಕೆ ಸೇರಿದವರು. ಇವರ ರಾಜ ಅಭಿಷೇಕ. ಇವನು ಮಯೂರವರ್ಮ 
ಮಗನಾದ ಲೋಕಾದಿತ್ಯ ರಾಜನ ಮಗಳಾದ ರಾಜಕುಮಾರಿ ಕನವತ್ರಿಯನ್ನು 
ತ್ಹಾರದಿಂದ ಮದುನೆಯಾಗಲು ಒಪ್ಪಿಸಿದನು. ಮದುವೆಯ ಸಂದರ್ಭದಲ್ಲಿ ಅಭಿಸೇಕ. 
ನಿಗೂ ಮತ್ತು ಲೋಕಾದಿತ್ಯರಾಜನಿಗೂ ಯುದ್ಧ ವಾಗಿ ಯುದ್ಧ ದಲ್ಲಿ ಅಭಿಷೇಕನು ಮತ್ತು 
ಅನನ ಸೆ ಸೈನ್ಯದ ಕೆಲವರು ಮರಣ ಹೊಂದಿದರು, ಉಳಿದ “ಇಲವರನ್ನು ಕಾಡುವಾಲು 
ಮಾಡಲಾಯಿತು ಮತ್ತು ಇನ್ನು ಕೆಲವರನ್ನು ಗುಲಾಮರನ್ನಾಗಿ ಮಾಡಲಾಯಿತು. * 

ಈ ದಂತಕಥೆಗಳು ಏನೇ ಹೇಳಿದರೂ ಈಗಿನ ಕೊರಗರ ಜೀವನ ಕ್ರಮ ಮತ್ತು. 
ಅವರಿಗಿರುವ ಸಾಮಾಜಿಕ ಸಾ ಸನಮಾನಗಳನ್ನು ಅಧ್ಯೆಯನ ಮಾಡಿದರೆ ಈ ದಂತಕಥೆ. 
ಗಳೆಲ್ಲವು ನಿಜ ಎರಟಹುಡೆಟುಡು ಅಭಿಪ್ರಾಯಕ್ಕೆ ಬರಬೇಕಾಗುತ್ತ ಡೆ. ಇಂದಿನ ಯಾವ 
ಕೊರಗನಿಗೂ ಇದರ ಹಿನ್ನೆಲೆ ತಿಳಿದಿಲ್ಲ. ಕೇಳಿದರೆ ನಾನು ಒಂದು ಜಾತಿಯ ಕಾಡುಜನ. 
ರೆಂದು ಹೇಳುತ್ತಾರೆ. 


ಭೊರೆಗೆರ ಪಂಗಡಗಳು 


ಈ ಕೊರಗ ಆದಿವಾಸಿ ಸಮಾಜದಲ್ಲಿ ಅನೇಕ ಪಂಗಡಗಳಿವೆ. ಇವರಲ್ಲಿ ಒಂದೆ 
ಪಂಗಡದವರನ್ನು ಹಂಡೆ ಕೊರಗರೆಂದು ಕರಿಯುತ್ತಾ ಕೆ. ಇವರ ಹೆಸರೇ ಸೂಚಿಸುವಂತೆ. 
ಈ ಕೊರ.!ರು ಕೊಳಳಿಗೆ ಒಂದು ಹೆಡೆಯನ್ನು ನೇತುಹಾಕಿಕೊಂಡು ಸಾರ್ವಜನಿಕ ರಸ್ತೆ: 
ಯಲ್ಲಿ ಸಂಚುಸುವಾಗ ಎಂಜಲನನ್ನ್ನಿ ಉಗಳ ಬೇಕೆನಿಸಿದಾಗ ಹಂಡೆಯಲ್ಲಿ ಜಗಳ 
ಗಿತ್ತು. ಅಂದಿನ ಕಾಲದಲ್ಲಿ ಇವರು ರಸ್ತೆಯ ಮೇಲೆ ಉಗಿದರೆ. ರಸ ರಸ್ತೆ ಅಪನಿತ್ರ 


ಚ 


ಕೊರೆಗ ಆದಿವಾಸಿ ಸಮಾಜದ ಜೀವನ ಕ್ರಮ ೫೭ 


ಗುತ್ತಿತ್ತು ಎಂದು ನಂಬಲಾಗಿತ್ತು. ಇತ್ತೀಚಿನ ಬದಲಾವಣೆಯಿಂದ ಮತ್ತು 
ನ ಗರೀಕರ ಸಂಪರ್ಕದಿಂದ ಈ ಪದ್ಧತಿ ಮಾಯವಾಗಿದೆ. ಅವರನು ಯಾವ ಸಂಗಡ, 
ಸೇರಿದವರೆಂದು ಕೇಳಿದರೇ ನಾವು ಹಂಡೆ ಕೊರವರೆಂದು ಹೆಸ ಸರಿಸಿಕೊಳು ತ್ಲಾರೆ, ಸ 
) ಇತರ ಎರಡು ಮುಖ್ಯ ಪಂಗಡಗಳಿವೆ. ಅವ್ರೆಗಳು ವಸ್ತ್ರ ಕೊರಗರು ಸಕ ಸೊಪ್ಪು. 
| ಶೊರಗರು ಅವರುಗಳ ಹೆಸರೇ ಸೂಚಿಸುವಂತೆ ವಸ್ತ್ರ ಸ ವಸ್ತ್ರ ge 
& ಸೊಪ್ಪು ಉಡುಪು ಧರಿಸುವರು ಸೊಪ್ಪು ಕೊರಗರು, ಸೊಪ್ಪೆ ಕೊರಗರು 
ತ ಪ ಉಡುಪು ತೊಡುನ್ರೆದನ್ನು ನಿಲ್ಲಿಸಿದ್ದಾರೆ. ಇವರು. ಈ ಸೊಪ್ಪು ಉಡು: ನನ್ನು 
ನ್ನು ಪ್ರಾರ್ಥಿಸಿ ಪಡೆದುಕೊಂಡರು ಎಂಬ ಉಲ್ಲೇಖಗಳಿವೆ. ಗೋತ್ರದ ಆಧಾರ 
ಗಳ ಮೇಲೆ ಬಂಜಣ್ಣ ನ ಪಂಗಡ, ಕುಮಾರಣ್ಣ ನ ಪಂಗಡ ಮುನಾ ರಣ್ಣ ನ ಪಂಗಡ 
ಗಳೆಂತಲು ಅನೇಕ ಸಂಗಡೆಗಳಿವೆ ಈ ಎಲ್ಲಾ ಪಂಗಡದವರು ಕೆಲವು ವಿಶೇಷ ಸಂದರ್ಭ 
ಇಲ್ಲಿ ಜೊ:ಗೂಡಿ ಆರ್ಥಿಕ ನಿನಿಮಯ ಮತ್ತು, ಸಹಕಾರ ಮುಂತಾದವುಗಳನ್ನು ಪಡೆದು 
' ಕೊಳ್ಳುತ್ತಾ ಕಿ. ಇವರು ಒಳ ಬಾಂಧೆವ್ಯ ಬೆಳಸಿಕೊಂಡು ಬರುವ ಕಾರಣದಿಂದ ಹೊ 
ಬಾಂಧವ್ಯ ಕಂಡುಬರುತ್ತಿರಲಿಲ್ಲ. ಇವರಲ್ಲಿ ಪಿತೃ ಪ್ರಧಾನ ಕುಟುಂಬ ಪದ್ಧತಿ ಅಸ್ಲಿ ತ್ಲ 


ಲ. 


ಡಿ 


| ದಲ್ಲಿದ್ದು ಕೆಲವು ಲೇಖನಗಳಲ್ಲಿ ಮಾತೃ ಸ ಸ ಕುಟುಂಬ ಸದ್ಧತಿಯು ಜಾರಿಯಲ್ಲಿತ್ತು 
ಎಂದು ಉಲ್ಲೇಖಿಸಲಾಗಿದೆ. 


ಕೊರಗರ ಆರ್ಥಿಕ ಜೀವನ 

ಕ ಆರ್ಥಿಕವಾಗಿ ಈ ಜನಾಂಗದವರು ಬಹಳ ಹಿಂದುಳಿದಿದ್ದು ಅನಾಗರಿಕ ಜೀವನ 
| ನ್ನು ಮುಂದುವರಿಸಿಕೊಂಡು ಹೋಗುತಿ ದ್ದಾ ಕೆ ಡಾ ಅಯ್ಯಸ್ಪನವರು ಒಂದು 
' ಕೇಖನದಲ್ಲಿ ಇವರ ಆರ್ಥಿಕ ಜೀವನ ಕುರಿತು ಈ ರೀತಿ ಮಾಹಿತಿ ನೀಡಿದ್ದಾರೆ; “ಕೊರ 
ಗರು ಕಾಡುವಾಸಿಗಳಲ್ಲಿ ಅಥನ ಪ್ರಾಚೀನ ಸ್ಥಿತಿಯಲ್ಲಿರುವ ಆದಿವಾಸಿಗಳಲ್ಲಿ ಬಹಳ 
ಸ 'ಹಿಂದುಳಿದವೆ ರಾಗಿದ್ದಾ ಕೆ. ೫ ವ್ರ ವ್ಯಾಖ್ಯೆ ಯನ್ನು ತುಲನಾತ್ಮ ಕವಾಗಿ ನೋಡಿದಾಗ 
ಕೊರಗರು ಅತ್ಯಂತ ಹಿಂದುಳಿದಿದ್ದಾ ರೆ ಎಂದು ನಂಬಜೇಕಾಗುತ್ತ ಡೆ. ಇವರೆ ಕುಲ ಕೆಸಬು 
| ಬಟ್ಟಿ ಹೆಣೆಯುವುದು, ತಾಳೆಗರಿ, ಬಿದಿರು ಮತ್ತು ಮರದ ತೊಗಟೆಗಳನ್ನು ಉಸ 


ದಿಂದಲೂ ಅನುಸರಿಸಿಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ಈ ವೃತ್ತಿಯನ್ನು ಸೈಬಿಡುತ್ತಿ 
ದ್ದಾ ಕೆ. ಬುಟ್ಟಿ ಮಾಡಲು ಬೇಕಾದ ವಸ ಗಳಾದ ತಾಳೆಗರಿ, ಬಿದಿರು ಮತ್ತು, ಮರದ 
' ಶೊಗಟಿಗಳು ಸಿಗದಿದ್ದ ಕಾರಣ, ಆ ವೃತ್ತಿಯಿಂದ ಕಡಿಮೆ ಆದಾಯ ದೊರೆಯುವುದ 
ಸ ರಿಂದಲೂ ಮೆತ್ತು ಕಾರ್ಜಾನೆಗಳು Pe ಪ್ಲಾಸ್ಟಿಕ್‌ ಬುಟ್ಟಿ ಗಳು ಕಡಿಸೆ ಬೆಕೆಗೆ 
. ಥೊರೆತು ಹೆಚ್ಚು, ಬಾಳಿಕೆ ಬರುವ ಕಾರಣ ಅವರು ಈ “ನೃ ತಿ $A. ಬಿಡಬೇಕಾಗಿದೆ. 
50- 60 ವರ್ಷ ತುಂಬಿದನರು ಮತ್ತು ಹೊರಗಡೆ ಹೋಗಿ ಸಂ ಮಾಡಿ ಜೀವಿಸಲು 


ಧ್ಯವಿಲ್ಲದವರು ಮತ್ತು ಕೆಲವು ಹೊಗಸರು ಮಾತ್ರ ಇನ್ನೂ ಈ ವೃತ್ತಿಯಲ್ಲಿ ತೊಡೆ 
8 


೫೮ ಮಾನವಿಕ ಕರ್ಣಾಟಕ 
& 


ಗಿದ್ದಾರೆ. ಹೆಚ್ಚಾಗಿ ಕೊರಗರು ಕೂಲಿ ಮಾಡಿ ಮತ್ತು ಭಿಕ್ಷೆ ಎತ್ತಿ ಜೀವಿಸುವುದನ್ನು . 
ಅಭ್ಯಸಿಸಿಕೊಂಡಿದ್ದಾ ಕೆ. ಈ ಎರಡು ರೀತಿಯ ಕಸಬುಗಳು ಇವರೆ ಮುಖ್ಯ ಕಸಬು . , 
ಗಳಾಗಿವೆ. ಕೆಲವು ಲೇಖನಗಳಲ್ಲಿ ಇವರ ಚೀವನದ ಬಗ್ಗೆ ಈ ರೀತಿ ಹೇಳಲಾಗಿದೆ. “ಇವ 
ರನ್ನು ಕಾಯು ನೌಕರಿ ಅಥವ ವ್ಯವಸಾಯ $ ಮಾಡಿ ಜೀವಿಸಿ ಎಂದರೆ, ನಾವು ಭಿಕ್ಷೆ ಎತ್ತಿ 
ಜೇವಿಸುತ್ತೆ ನೆ ಎಂದು ಉತ್ತರಿಸುತ್ತಾರೆ” ಭಿಕ್ಷೆ ಎತ್ತಿ ತಿನ್ನುವ ಅಭ್ಯಾಸನನ್ನು 
ಇಂದಿಗೂ ಮುಂದುವರಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಸ ಜರೆಲೆಯಲ್ಲ ಬಿಸಾಡಿದೆ ' 
ಅನ್ನವನ್ನು ಕೂಡಿಸಿ ಒಣಗಿಸಿ ಉನಯೋಗಿಸುವುದು ಇವರ ಅಭ್ಯಾಸದಲ್ಲಿದೆ. ಇದನ್ನು 
ದೇವರ ಪ್ರಸಾದವೆಂದು ಸ್ವೀಕರಿಸುತ್ತಾರೆ. ಸ್ವಂತ ಜಮೀನು ಹೊಂದಿದ್ದು. ವ್ಯವಸಾಯ : 
ವೃತ್ತಿಯಲ್ಲಿ ತ ಕೊರಗರು ಅತಿ ಎ ಜಮೀನ್ದಾರರ ಜಮೀನಿನಲ್ಲಿ ವ್ಯವ 
ಸಾಯ ಮಾಡಿ ಕೊಟ್ಟ ಕೂಲಿ ಮತ್ತು ಧಾನ್ಯಗಳಿಂದ ಜೀವನ ಸಾಗಿಸುತ್ತಿದ್ದಾರೆ. 
ಇತ್ತಿ ಚೆಗೆ ಕುರಿ, ಹಂದಿ, ಕೋಳಿ ಜೇನು AM ಸಾಕಲು ಪ್ರಾರಂಭಿಸಿ : 
ದ್ದಾರೆ. ky: ಯಾಡುವುದು ಇವರ ಒಂದು ವೃತ್ತಿ ; ಕಾಡುಗಳಲ್ಲಿ ಸಣ್ಣ ಪ್ರಾ ಚಿಗಳನ್ನು 
ಮತ್ತು ಪಕ್ಷಿಗಳನ್ನು ಬೇಟೆಯಾಡಿ ಅವುಗಳನ್ನು ನಂ ಬಂದ ಹಣದಿಂದ ದವಸ ಧಾನ್ಯ ನ 
ಗಳನ್ನು ತು ಜೀವಿಸುವ್ರೆದನ್ನು ಕೆಲವೆ ಕೊರಗರು ಅಭ್ಯಸಿಸಿಕೊಂಡು ಬರುತ್ತಿದ್ದಾ ಕೆ. 
ಈ ಕೊರಗ ಆದಿವಾಸಿಗಳು ಊರ ಹೊರಗಡೆ ತಡಿಕೆ ಗುಡಿಸಲುಗಳನ್ನು ನುಸಿ 
ಕೊಂಡು ಜೀವಿಸುತ್ತಿದ್ದಾರೆ. ಹಿಂದುಗಳು ಬ್ರಿಓಷರ ಆಳ್ವಿಕೆಯ ಆಸಾ ಇವರ 
ಮೇಲೆ ಕೆಲವೆ ನಿಯಮಗಳನ್ನು ವಿಧಿಸಿದ್ದರು ಇವರು ತಡಿಕೆ ಗುಡಿಸಲುಗಳಲ್ಲಿಯೇ ವಾಸ 
ವಾಗಿರಬೇಕು, ಮಣ್ಣು ಗೋಡೆಯ ಗುಡಿಸಲುಗಳಲ್ಲಿ ವಾಸಿಸುವುದನ್ನು ನಿಷೇಧಿಸ 
ಲಾಗಿತ್ತು. ಒಡೆದ: ಮಣಿ ಕಿನ ಪಾತ್ರೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡಬೇಕಾಗಿತ್ತು. 
ಹಿಂದುಗಳ ಪೂರ್ವಾನುಮತಿ ಇಲ್ಲದೆ ಊರು ಪ್ರವೇಶಿಸುವುದನ್ನು ಬಹಿಷ್ಟುರಿಸಲಾಗಿತ್ತು. ' 
ಇವರು ಊರು ಪ್ರವೇಶಿಸುವುದನ್ನು ತಡೆ/ಟ್ಟಲು ಪ್ರತಿ ಹಳ್ಳಿಯೆಲ್ಲಿಯು ಕಾವಲುಗಾರ 
ರನ್ನು ನೇಮಿಸುತಿ. ದ್ದರು. ಇತ್ತೀಚಿನ Re ಭಕ ನಿಳವಣಿಗೆಮಿಂದಲೂ ಮತ್ತು ಮಾನ 
ನೀಯ ದೃಷ್ಟಿಯಿಂದಲೂ ಈ ನಿಯಮಗಳನ್ನು ಇವರ ಮೇಕೆ ವಿಧಿಸುತ್ತಿಲ್ಲ. ಅದರೆ: 
ಇಂದಿಗೂ ಕೊರಗರು ಊರ ಹೊರಗಡೆಯೇ ವಾಸಿಸಬೇಕಾಗಿದೆ. ಇವರ ಗುಡಿಸಲುಗಳು 
ಎಂಟು ಅಡಿ ಉದ್ದ ಹತ್ತು ಅಡಿ ಅಗಲನಿದ್ದು ಮೇಲ್ಭಾವಣಿ ಮರದ ಎಲೆಗಳಿಂದಲೂ 
ಮತ್ತು ಕಾಡು ಹುಲ್ಲುಗಳಿಂದ ಲೂ ಮಚ್ಚಿ ರುತ್ತ ವೆ. ಒಂದೇ ಬಾಗಿಲು ಇರುತ್ತದೆ. ಈ 
ಜಾಗದಲ್ಲಿ ಅಡಿಗೆ, ಊಟ ಕೈ ಕಸಬ "ಮಾಡುವುದು ಮತ್ತು ಮಲಗುವುದು ಎಲ್ಲವು 
ನಡೆಯಬೇಕಾಗುತ್ತದೆ. ಈ ಕಾರಣದಿಂದಾಗಿ ಕೇರಳದಲ್ಲಿ ಕೊರಗರು ಅಸರಾಧನೆಸಗು 
ವುದು ಸಾಮಾನ್ಯವಾಗಿದೆ. ಇವರುಗಳ ಮನೆಯಲ್ಲಿ ಮಣ್ಣಿನ ಮಡಿಕೆಗಳು, ಹಿತ್ತಾಳೆ 
ಪಾತ್ರೆಗಳು ಮತ್ತು ಹಲವು ಕಂಚಿನ ಪಾತ್ರೆಗಳನ್ನು ಬಿಟ್ಟರೆ ಬೆಲೆಬಾಳುವ ವಸ್ತುಗಳು 
ಕಾಣಿಸಿಕೊಳ್ಳುವುದಿಲ್ಲ. ಇವರ ಆರ್ಥಿಕ ಜೀವನವು ಬಹಳ ಹೀನ ಸ್ಥಿತಿಯಲ್ಲಿದೆ. 


1 


; 
| 
| 


ಕೊರೆಗೆ ಆದಿವಾಸಿ ಸಮಾಜದ ಜೀವನ ಕ್ರಮ ೫೯ 


"ವಿವಾಹ 


ಕೊರಗ ಆದಿವಾಸಿ ಜನಾಂಗದಲ್ಲಿ ಒಳೆ ಬಾಂಧವ್ಯ ಅಸ್ತಿತ್ವದಲ್ಲಿದ್ದು ಇಪ್ಪತ್ತು 

ವಯಸ್ಸು ತುಂಬಿದ ಹುಡುಗರಿಗೆ, ಹನ್ನೆರಡು ವಯಸ್ಸು AE ಸಡಾ 
ಮದುವೆ ಮಾಡುವ ಪದ್ಧತಿ ವಾಡಿಕೆಯಲ್ಲಿದೆ. ಮದುವೆಯ ಸಿದ್ಧತೆಯನ್ನು ವರನ ಕಡೆ 
ಯವರು ಒಂದು ವರ್ಷ ಮೊದಲಿನಿಂದಲೇ ಪ್ರಾರಂಭಿಸಿರುತ್ತಾರೆ. ಹೆಚ್ಚುಗಿ ಹಣ 
ಕೂಡಿಸುವುದು, ಧಾನ್ಯ ಸಂಗ್ರಹಿಸುವುದು ಮತ್ತು ಸುಂದರವಾದ ಹುಡೆಗಿಯೆನ್ನು 
ನೋಡುವುದು ಈ ದ್ಧ ತೆಗಳಲ್ಲಿ ಸೇರಿರುತ್ತವೆ. ಕೊರಗರು ಹೆಚ್ಚಾಗಿ ತಂದೆಯ ತಂಗಿ 
ಮಗಳನ್ನು ಮತ್ತು ತಾಯಿಯ ಅಣ್ಣ ಅಥವ ತಮ್ಮನ ಮಗಳನ್ನು ಮದುವೆಯಾಗು 
ತ್ತಾರೆ. ಅಥವ ಬೇರೆ ಗೋತ್ರಕ್ಕೆ ಸೇರಿದವರನ್ನು ಮದುವೆಯಾಗುತ್ತಾರೆ. ಮದುವೆಗೆ 
ಮೊದಲೆ ಹೆಣ್ಣಿ ನ ಮನೆಯವರನ್ನು ಸಂದರ್ಶಿಸಿ ಅವರ ಒಪ್ಪಿಗೆ ಪಡೆದ ನಂತರ ಮದುನೆ 
ಯೆನ್ನು ವ್ಯವಸ್ಥೆ ಮಾಡುತ್ತಾರೆ. ಜೋತಿಷ್ಯನಿಂದ ಮದುವೆಯ ಶುಭದಿನವನ್ನು ತಿಳಿದು 
ನಿನ್ಚಯಿಸುತ್ತಾರೆ. ಹೆಚ್ಚಾಗಿ ರವಿವಾರದಂದು ಮದುವೆ ಮಾಡುತ್ತಾರೆ. ಮದುವೆಗೆ 
ಒಂದು ದಿನವಿದೆ ಎನ್ನುವಾಗ ನಂಟರು. ಮತ್ತು ಸಂಬಧಿಕರನ್ನು ಬರಮಾಡಿಕೊಳ್ಳು 
ತ್ಮಾರೆ. ಮದುವೆಯು ವಧುವಿನ ಗೃಹದಲ್ಲಿ ನಡೆಯುತ್ತ ದೆ. ವರನ ಕಡೆಯನರು 

ಹನ್ನೆ, ರಡು ರೂಪಾಯಿ ವಧು ಶುಲ್ಕ ಫು, ಹಿಂದಿನ ಕಾಲದಲ್ಲಿ ಎರಡು ರೂಪಾಯಿ 
ಗಳನ್ನು ಮಾತ್ರ ಕೊಡೆಬೇಕಾಗಿತ್ತು. ವಧು-ವರರಿಗೆ ಸ್ನಾನ ಮಾಡಿಸಿ ಹೊಸಬಟ್ಟೆ 
ಮತ್ತು ಚಿನ್ನ ಬೆಳ್ಳಿ ಆಭರಣಗಳನ್ನು ತೊಡಿಸಿ ಹೊಸ ಆಸರು ಮೇಕೆ ಕೂರಿಸುತ್ತಾ Hy 
ಇನರ a ಮೂರು ಅನ್ನದ ಮುದೆ ಗಳನ್ನು ಇಡುತ್ತಾ ರೆ. ವರನು ವಧುವಿನ ಕೊರಳಿಗೆ 
ಮಾಂಗಲ್ಯ ಸ ಸರವನ್ನು ಕಟ್ಟುತ್ತಾ ಕೆ. ಒಂದಿನ "ಕಾಲದಲ್ಲಿ ಕಪ್ಪು ಮಣಿಗಳಿಂದ ಮಾಡಿದ 
ದಾರ ಮಣಿಸುನ್ನು ಕಟ್ಟಿ ಹೇತಂ. ಆಗಮಿಸಿದ ಬಂಧುಗಳು ಮತ್ತು ನಂಟರು 
ವಧುವರರಿಗೆ ಅಕ್ಕಿ ಹೇಸಿ ಸೆ ಚಲ್ಲುವುದರಿಂದ ಅವರಿಗೆ ಶುಭ ಕೋರುವುದರ ಮೂಲಕ 
ಆತೀರ್ವದಿಸುತ್ತಾ. ರೆ. ಈ ಸಂದರ್ಭದಲ್ಲಿ ವಿಶೇಷ ಊಟದ ವ್ಯವಸ್ಥೆ ಇರುತ್ತದೆ. 


ವಿವಾಹ ವಿಚ್ಛೇದನೆ 


ಕೊರೆಗ ಆದಿವಾಸಿಗಳಲ್ಲಿ ಹೆಂಡೆತಿ ಬಿಡುವುದು ಸರ್ವೆ ಸಾಮಾನ್ಯ. ಹಿಂದಿನ ಕಾಲ 
ದಲ್ಲಿ ಹೆಂಡೆತಿಯನ್ನು ಬಿಡುವೆದಕ್ಕೆ ಯಾವ ನಿಯಮವು ಇರಲಿಲ್ಲ. ಗಂಡನು ಹೆಂಡತಿಯ 
ತುಸ ತಾಯಿಗೆ ವಿಷಯೆ ತಿಳಿಸಿದರೆ ಅವನು ಹೆಂಡತಿಯನ್ನು ಬಿಬ್ಬಿ ನು ಎಂದು ನಂಬುತ್ತಿ 
ದ್ದರು. ಕೆಲವ್ರೆ ಸಂದರ್ಭಗಳಲ್ಲಿ ಮಾತ್ರೆ ವಿವಾಹ ನಿಚ್ಛೇ ದಃ ನಗಳು ನಡೆಯುತ್ತಿದ್ದವು. 
ಉದಾ : ಹೆಂಡೆತಿಯು ಬಂಜೆಯಾದಾಗ್ಯ ಅನಾರೋಗ್ಯದಲ್ಲಿ ಲ್ಲಿದ್ದಾಗ, ಸಿಂಗಿಕ ಆಟಕೆ 
ವೆಸಗಿದಾಗ ಹೆಂಡತಿ ಬಿಡುವ ವ್ಯವಸ್ಥೆ ಇತ್ತು. ಇಂದಿಗೂ ಇವ ವರಿ ಈ ಎಲ್ಲಾ ಕಾರಣಗಳ 
ಜೊತೆಗೆ ಅವಳು ಸರಿಯಾಗಿ ದುಡಿಮೆ ಮಾಡದಿದ್ದ ಕ್ಷೆ ಜಿಸುವುದು ಕಂಡುಬರುತ್ತ ದೆ. 


೬೦ ಮಾನವಿಕ ಕರ್ಣೂಟಿಕ 


ಕೊರಗ ಜನಾಂಗದವರು ಲೈಂಗಿಕ ಅಸರಾಧನನ್ನು ಸಹಿಸುವುದಿಲ್ಲ. ಒಂದಿನ ದ 
ಕೊರನರು ಲೈಂಗಿಕ ನಹ ಹೆಂಗಸಿಗೆ: ಘೋರ ಶಿಕ್ಷೆ ನಿಧಿಸುತ್ತಿದ್ದರು. ಲೈಂಗಿಕ ' 
ಅಸರಾಧ ಸ್‌ ಎಂಬುದನ್ನು ಸಾಬೀತು ಪಡಿಸಲು ಅನಳು ಏಳು ಉರಿಯುತ್ತಿ ರುವ 
ಗುಡಿಸಲುಗಳನ್ನು ದಾಟಿ ಬರಬೇಕಾಗಿತ್ತು. ದಾಟುವಾಗ ಮರಣ ಹೊಂದಿದರೆ ಅವಳು 
ಅಸರಾಧವೆಸಗಿದ್ದಾಳೆಂದು ನಂಬುತ್ತಿದ್ದರು. ಲೈಂಗಿಕ ಅಪರಾಧ ಮಾಡುವಾಗ ಯಾರಾ ' 
ದರೂ ನೋಡಿದ್ದು ಅದು ನಿಜವೆಂದು ತಿಳಿದು ಒಂದಲ್ಲಿ ಅಂಥವಳನ್ನು ಒಂದು ಗುಡಿ ಸಲಿ' 
ನಲ್ಲ ಕೂಡಿಟ್ಟ ಬೆಂಕಿ ಹಚ್ಚು ವ್ರದರ ಮೂಲಕ ಅವಳನು ಸಾಯಿಸುತ್ತಿ ದ್ವರು. ಇತ್ತಿ ("| 
ಚಿನ ಹಾ ಬೆಳವಣಿಗೆಯಿಂದಾಗಿ ಈ ಪದ್ಧ ತಿಯೆಲ್ಲಿ ಬದಲಾವಣೆಯನ್ನು. ತರಲಾಗಿದೆ, | 
ಕ ಅಪರಾಧವೆಸಗಿದ ಗಂಡಸು ಮತ್ತು 'ಹೆಗಸರನ್ನು ಜ್ಯ ಕ ಪ್ರಯತ್ನಿ | 
ಸುತ್ತಾರೆ. ಮತ್ತು ದಂಡ ವಿಧಿಸುವುದರ "ಮೂಲಕ ಶಿಕ್ರಿಸುತ್ತಾ ರೆ. ವಿಧವಾ ವಿವಾಹವು . + 
ಇತ್ತಿ 'ಚೆಗೆ ಈ ಜನಾಂಗದಲ್ಲಿ ಕಂಡುಬರುತ್ತದೆ. ಈ ನಿವಾಹಪ್ರ ಸ ಸಾಮಾನ್ಯ ಮದುವೆಯ ' 
ರೂಸಲಲ್ಲಿಲ್ಲದಿದ್ದರೂ ಕೊಡಾನಳಿಯ ರೊಪದಲ್ಲಿರುತ್ತ ದೆ. ಗಂಡನನ್ನು Wiad 4 
ಹೆಂಗಸನ್ನು ಹೆಂಡತಿಂ ಸನ್ನು ಕಳೆದುಕೊಂಡ ಗಂಡಸಿನೊಂದಿಗೆ hE ಮಾಡುತ್ತಾರೆ. ' 
ಗಂಡಸು ಮದುನೆಯಾಗದ ಹುಡುಗಿಯನ್ನು ಮದುವೆಯಾಗಬಹುದು: ಆದರೆ ವಿಧವೆ ' 
ಮದುವೆ ಆಗದೆ ಇರುವ ಹುಡುಗನನ್ನು ಮದುನೆಯಾಗುವುದನ್ನು. ನಿಷೇಧಿಸಲಾಗಿದೆ. 
ವ ಬಹುಪತ್ನಿತ್ತವು ಕೆಲವರಲ್ಲಿ ಕಂಡು ಬರುತ್ತದೆ. ಒಹುಪತಿತ್ವವು ಅಸ್ತಿತ್ವದಲ್ಲಿಲ್ಲ. 
ಏಕಸತಿ ತತ್ವವ ಹೆಚ್ಚಾ ಗಿ ಕಂಡುಬರುತ್ತ ದೆ, 


ತ್ತಿ 
ಈ 
4 
4 
ಸ 
} 


ಜನನ ಸಂಸ್ಕಾರ 


ಮೊದಲನೆಯ ಹೆರಿಗೆಯು ಆಕೆಯೆ ತಾಯಿಯ ಮನೆಯಲ್ಲಿ ನಡೆಯುತ್ತ ದೆ ಅವಳ ' 
ಸಹಾಯ ಕೆ, ತಾಯಿ ಅಥವ ಹಿರಿಯ ಹೆಂಗಸರು ಇರುತ್ತಾರೆ. ಹೆರಿಗೆಯ ಸ್ಥಳಕ್ಕೆ 
ಗಂಡಸರ ಪ್ರನೇಶವನ್ನು ನಿಷೇಧಿಸಲಾಗಿದೆ. ಹೊಟ್ಟೆ ದೊಡ್ಡದಿದ್ದರೆ ಗಂಡು ಮಗು ಜನನ - 
ವಾಗುತ್ತದೆಂದು ಸಣ್ಣಗಿದ್ದರೆ ಹೆಣ್ಣು ಮಗು ಜನನವಾಗುತ್ತದೆಂದು ನಂಬುತ್ತಾರೆ. 
ಮಗು ಜನಿಸಿದ ಎಂಟನೇ ದಿನಕ್ಕೆ ನಾಮಕರಣ ಮಾಡುತ್ತಾರೆ. ಈ ಜನಾಂಗದವರು ' 
ಕೊಡುವ ಹೆಸರುಗಳು ಗ್ರಹೆಗಳಿಗೆ ಸಂಬಂಧಿಸಿರುತ್ತವೆ. ಉದಾ : ಮಗು ಸೋಮವಾರ 
ಜನಿಸಿದರೆ ಅವನಿಗೆ ಟೋಮ' ಎಂದು ಹೆಸರಿಸುತ್ತಾರೆ. ತುಳು ಭಾಷೆಯಲ್ಲಿ ಟೋಮ 
ಎಂದರೆ ಸೋಮ ಎಂದರ್ಥನಿಸೆ. ಮಂಗಳವಾರ ಜನಿಸಿದಕೆ ಅಂಗಾರ” ನೆನದು ಗುರುವಾರ 
ಜನಿಸಿದರೆ ಗೊರವನೆಂದು ಹೆಸ ರಿಸುತ್ತಾರೆ. ಅವರುಗಳ ಹೆಸರಿನ ಮುಂದೆ ನಾಯಕ 
ಎಂದು ಹಸರಿಸಿಕೊಳ್ಳುವುದು ಕಂಡುಬರುತ್ತ ದೆ. ಇತ್ತೀಚಿನ ಬದಲಾವಣೆಯಿಂದಾಗಿ 
ಆಧುನಿಕ ಹೆಸರುಗಳನ್ನು ಸಹ ಕೊಡುತ್ತಿದ್ದಾರೆ. 


ಕೊರಗ ಅದಿವಾಸಿ ಸಮಾಜದ ಜೀವನ ಕ್ರಮ ೬೧ 


ಸೂತಕ ದಿನಗಳು 


ಈ ಜನಾಂಗದವರು ಕೆಲವ್ರೆ ದಿನಗಳನ್ನು ಸೂತಕ ದಿನಗಳೆಂದು ಅಚರಿಸುತ್ತಾರೆ. 
ಜನನವಾದಾಗ, ಹುಡುಗಿಯರು ಮೈ ನೆರೆದಾಗ, ಹೆಂಗಸರು ಮುಟ್ಟಾದಾಗ ಮತ್ತು ಸಾವ 
ಸಂಭವಿಸಿದಾಗ ಸೂತಕ ದಿನಗಳನ್ನು ಆಚರಿಸುತ್ತಾ ಕ್ಕೆ. ಸಾವು ಸಭವಿ ಈ ದಿನ 
ಗಳನ್ನು ಬಹಳ ನಿಯಮಗಳನ್ನು ಪಾಲಿಸುನೆದರ ಮೂಲಕ ಆಚರಿಸುತ್ತಾರೆ. ಹೆಚ್ಚಾಗಿ 
ಐದು "ನಿನಗಳು ಇರುತ್ತವೆ, ಸಾವ್ರ ಸಂಭವಿಸಿದಾಗ ಮಾತ್ರ 11 ದಿನಗಳಿರುತ್ತ ವೆ. ತೆ 
ದಿನಗಳಲ್ಲಿ ಮುಟ್ಟಾದ "ಹೆಂಗಸು, ಮೈ ನೆರೆದ ಹುಡುಗಿ ಮತ್ತು ಜನನ ನೀಡಿದ ತಾಯಿ 
ಊರ (ಹೊರಗಡೆ ನಿರ್ಮಿಸಿರುವ ಗುಡಿಸಿಲಿನಲ್ಲಿ ವಾಸವಾಗಿರಬೇಕು. ಮನೆ ದೇವರಿಗೆ 
ವಿಶೇಷ ಪೂಜೆ ಸಲ್ಫಿಸುವುದರ ಮೂಲಕ ಸೂತಕ ನಿವಾರಣೆಯಾ ಖಿತು ಎಂದು ತಿಳಿಯು 


ತ್ತಾರೆ" 


ಧಾರ್ನೀಕ ಜೀವನ 

ಈ ಕೊರೆಗ ಆದಿವಾಸಿಗಳು ಹಿಂದೂ ಧರ್ಮಕ್ಕೆ ಸೇರಿದವರೆಂದು ಹೆಸರಿಸಿಕೊಳ್ಳು 
ತ್ತಾರೆ, ಇದರ ಜೊತೆಗೆ ಅವರದೇ ಆದ ಒಂದು ಮ ಇದೆ. ಇದಕ್ಲೆ ಸರಿಯಾದ 
ಹೆಸರನ್ನು ಕೇಳಿದರೆ ಕೊರಗ ಧರ್ಮ' ಎಂದು ಹೇಳುತ್ತಾರೆ. ಇವರ ಆರಾಧ್ಯದೇವರು 
ಸೂರ್ಯ. ಹಿಂದಿನ ಕಾಲದಲ್ಲಿ ದೇವಸ್ಥಾ ನಗಳಿಲ್ಲದಿದ್ದ ಕಾರಣ ಕಲ್ಲಿನ ವಿಗ್ರಹಗಳನ್ನು 
ಬಂಡೆಯ ಕೆಳೆಗೆ ಮತ್ತು ಮಠವಡಿಯ ಟ್ಟು ಪೂಜಿಸುತ್ತಿ, ದ್ದರು. ಆದರೆ ಈಗ ದೇವಸ್ಥಾ ನ 
ಗಳನ್ನು ನಿರ್ಮಿಸಿಕೊಂಡು ಪೂಜೆ ಸಿಸುತಿ ದ್ದಾರೆ. ಇನರೆ ಇತರ ಮುಖ್ಯ ಆರಾಧ್ಯ 
ದೇವತೆಗಳು "ಕಾಟ', "ಮರಿಯಮ್ಮ ' ಮತ್ತು ಹಿಂದುಗಳ ಕೃಷ್ಣ, ರಾಮ್ಕ ಮಹೇಶ್ವರ 
ಮುಂತಾದ ದೇವರುಗಳನ್ನು ಸಹ ಪೂಜಿಸುತ್ತಾರೆ. ಸತ್ತ ಹಿರಿಯರನ್ನು ಪೂಜಿಸುವುದು 
ಇವರಲ್ಲಿದೆ. ಭೂತಾರಾ ಧನೆಯನ್ನು ಸಪ ಇವರು ಮಾಡುತ್ತಾರೆ. ಹಿಂದುಗಳು ಆಚರಿ 
ಸುವ ಎಲ್ಲಾ ಹಬ್ಬ ಹರಿದಿನಗಳನ್ನು ಇವರು ಆಚರಿಸುತ್ತಾರೆ ಮತ್ತು ಹಿಂದು ದೇವರು 
ಗಳೆ ಉತ್ಸವಗಳಲ್ಲಿ ಇವರು ಭಾಗವಹಿಸುತ್ತಾರೆ. ಇದಲ್ಲದೆ ಇವರ ಕುಲದೇವತೆಗಳ 
ಹೆಬ್ಬಗಳಾದ ಕಾಟಿದೇವರ ಹಬ್ಬ, ಮಾರಿಯನ್ಮುನ ಹಬ್ಬ ಮತ್ತು ಭೂತದ 
ಹಬ್ಬಗಳನ್ನು ಆಚರಿಸುತ್ತಾರೆ. ಈ ಜನಾಂಗದವರು ಮನುಷ್ಯನ ಮೇಲೆ ದೇವರು, 
ಮಾರಿಯಮ್ಮ ೨ ಭೂತ ಮತ್ತು ದೆವ್ವ ಬರುತ್ತ ದೆಂದು SR ಕೆ. ಕೆಲವು ಸಂದರ್ಭ 
ದಲ್ಲಿ ದೇವರು ಮನುಷ್ಯ ನ ಮೇಲಿ np] ಆವರ ಕಷ್ಟಗಳನ್ನು ಹೋಗಲಾಡಿಸುತ್ತಾ 
ಸಂದು ನಂಬಿದ್ದಾರೆ. "ಇವ ಬಂದರೆ ಕೆಡಕು ಅಥವ ಅನಿಷ್ಟ ಕಾಡಿಕೆ ಎಂದು ಸಹ ನಂಬಿ 


ದ್ವಾರಿ. 
ಕೊರಗರ ಮೂಢ ನಂಬಿಕೆಗಳು 
ಈ ಜನಾಂಗದವರು ಮೂಢ ನಂಬಿಕೆಗೆ ಹೆಸರಾದವರು. ಇವರು ಅನೇಕ ಮೂಢ 


೬೨ ಮಾನನಿಕ ಕರ್ಣಾಟಕ 


ನಂಬಿಕೆಗಳನ್ನು ಅಚರಣೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಅವರ ಕೆಲವೆ ಮೂಢ ನಂಬಿಕೆ 


ಗಳು ಇಂತಿವೆ : 
ಬ ಊಟ ಮಾಡುವಾಗ ಮತ್ತು ಕಾರಣಾಂತರದಿಂದ ಕೆಳಗೆ ಬಿದ್ದರೆ ಅನಿಷ್ಟ 


ಕಾದಿದೆ ಎಂದು ನಂಬುತ್ತಾರೆ. 


2) ಶುಭ ಕಾಯಕಕ್ಕೆಂದು ಹೋಗುವಾಗ ಬೆಕ್ಕು ಅಡ್ಡೆ ಬಂದರೆ ಆ ಕಾರ್ಯ | 


ನೆರನೇರುವುದಿಲ್ಲ ಎಂದು ನಂಬುತ್ತಾರೆ. 


3) ಕೆಲವು ಗೊತ್ತಿಲ್ಲದ ವಿಷಯಗಳನ್ನು ಚರ್ಚಿಸುವಾಗ ಹುಡುಗಿಯರು ಸೀನಿ ' 


ದರೆ ಸುಳ್ಳೆಂದು, ಹುಡುಗರು ಸೀನಿದರೆ ನಿಜವೆಂದು ನಂಬುತ್ತಾರೆ. 


4) ಮಳೆ ಎಂಬುವ ಮನುಷ್ಯ ಮಳೆಯನ್ನು ನೀಡುತ್ತಿದ್ದಾನೆ, ಸೂರ್ಯನೆಂಬ ¥ 


ಮನುಷ್ಯನು ಬೆಳಕನ್ನು ನೀಡುತ್ತಿದ್ದಾನೆ ಮತ್ತು ಗಾಳಿ ಎಂಬ ಮನುಷ್ಯನು ಗಾಳಿ 


ಯನ್ನು ನೀಡುತ್ತಿದ್ದಾನೆ ಎಂದು ನಂಬುತ್ತಾ ರೆ. ಈ ರೀತಿಯಾಗಿ ಇವರುಗಳಲ್ಲಿ ಅನೇಕ ' 


ಮೂಢನಂಬಿಕೆಗಳನ್ನು ನೋಡೆಬಹುದು. 


ಮರಣ, ಸಂಸ್ಕಾರ 
ಈ ಕೊರಗ ಆದಿವಾಸಿಗಳಲ್ಲಿ ಸತ್ತವನನ್ನು ಹೂಳುವುದು ಅಭ್ಯಾಸದಲ್ಲಿದೆ. ಇವ 


ರಲ್ಲಿ ಎರಡು ರೀತಿಯೆ ಸಾವುಗಳನ್ನು ಗುರುತಿಸುತ್ತಾರೆ. ಸಹಜವಾದ ಸಾವು ಮತ್ತು ' 


ಅಸಹಜವಾದ ಸಾವು ಇವರ ಅಭಿಪ್ರಾಯದಲ್ಲಿ ವಯಸ್ಸಾಗಿ, ಕಾಯಿಲೆಯಿಂದ, 


ಹೃದಯಘಾತದಿಂದ ಸತ್ತರೆ ಸಹಜ ಸಾವೆಂದು, ಮರದಿಂದ ಬಿದ್ದು. ನದಿಯಲ್ಲಿ ಮುಳುಗಿ, 


ಹಾವಿನಿಂದ ಕಚ್ಚಿಸಿಕೊಂಡು ಸತ್ತರೆ, ಅಸಹಜ ಸಾವೆಗಳೆಂದು ನಂಬುತ್ತಾರೆ. ಅಸಹಜ 
ವಾಗಿ ಸತ್ತವರಿಗೆ ವಿಶೇಷ ಸಂಸ್ಕಾರಗಳನ್ನು ನೆರವೇರಿಸುತ್ತಾರೆ. ಸಹಜವಾಗಿ ಸತ್ತವರಿಗೆ 
ಯಾವ ವಿಶೇಷ ಸಂಸ್ಕಾರಗಳನ್ನು ಮಾಡುವುದಿಲ್ಲ. 


ಅಸಹಜ ಸಾವಿಗೆ ಈಡಾದವರು ಅವರುಗಳ ಅಸೆಗಳನ್ನು ಪೂರ್ತಿ ಮಾಡಿಕೊಂಡಿಲ್ಲ 


ಎಂದು ಭಾವಿಸಿ ಅವರೊಂದಿಗೆ ಅವರು ಇಷ್ಟಪಡುತ್ತಿದ್ದ ವಸ್ತುಗಳನ್ನು ಹೂಳುವೆದು ' 


ವಾಡಿಕೆಯಲ್ಲಿದೆ. ಇವುಗಳನ್ನು ಮಾಡದಿದ್ದರೆ ಅವನ ಅಥನ ಅವಳ ಆತ್ಮವು ದೆವ್ವವಾಗಿ 
ಬಂದು ಬದುಕಿರುವವರನ್ನು ಕಾಡಿಸುತ್ತದೆಂದು ನಂಬಿರುತ್ತಾರೆ. ತರೆಯನ್ನು ದಕ್ಷಿಣ 
ದಿಕ್ಕಿಗೆ ಇಟ್ಟು ಹೂಳುತ್ತಾರೆ. ಹೆಂಸಗರು ಮತ್ತು ಮಕ್ಕಳು ಶವಸಂಸ್ಕಾರದಲ್ಲಿ ಭಾಗ 
ವಹಿಸಬಹುದು. ಸಮಾಧಿಯನ್ನು ಮುಚ್ಚಿ ದ ನಂತರೆ ಒಂದು ಕಲ್ಲನ್ನು ತರೆಯ ದಿಕ್ಕಿನಲ್ಲಿ 
ನೆಡುತ್ತಾರೆ. ಇದರಿಂದೆ ಅದೇ ಸ್ಥಳದಲ್ಲಿ ಮತ್ತೊಂದು ಹೆಣ ಊಳುವ್ರೆದನ್ನು ನಿಲ್ಲಿಸ 
ಲಾಗುವುದು. ಸನಾಧಿಯನ್ನು ಮುಚ್ಚಿದ ನಂತರ ನಾಲ್ಕು ಮುದ್ದೆ ಅನ್ನವನ್ನು 
ಸಮಾಧಿಯಲ್ಲಿ ಇಟ್ಟು ಬರುತ್ತಾರೆ. ಕೊರಗರ ಅಭಿಪ್ರಾಯದಲ್ಲಿ ಸತ್ತ ಮನುಷ್ಯನು 
ಸಾಯುವಾಗ ಹಸಿದು ಸತ್ತಿದ್ದರೆ, ಮತ್ತೆ ಬಂದು ಅದನ್ನು ತಿಂದು ಹೋಗುತ್ತಾನೆಂದು 
ನಂಬಿದ್ದಾರೆ. ಮಂಗಳವಾರ ಸಾವು ಸಂಭವಿಸಿದಕೆ ಅದೇ ಕುಟುಂಬದಲ್ಲಿ ಮತ್ತೊಂದು 


। 
, 
_ 


ಕೊರಗ ಆದಿವಾಸಿ ಸಮಾಜದ ಜೀವನ ಕ್ರಮ ೬4 


ಸಾವೆ ಸಂಭವಿಸಬಹುದು ಎಂದು ನಂಬುತ್ತಾರೆ. ಅದಕ್ಕಾಗಿ ವಿಕೇಷ ಪೂಜೆಗಳನ್ನು 
ದೇವರಿಗೆ ಸಲ್ಲಿಸುತಾ ರೆ. ಈ ಸಂದರ್ಭದಲ್ಲಿ 1] ದಿನಗಳು ಸೂತಕವನ್ನು ಆಚರಿಸು 
ತ್ತಾರೆ. ಈ ಅವಧಿಯಲ್ಲಿ ಸಾವ್ರ ಸಂಭವಿಸಿದವರ ಕುಟುಂಬದವರನ್ನು ಮನೆಯೊಳಗೆ 
ಸೇರಿಸುವುದಿಲ್ಲ ಮತ್ತು ಅವರು ಮಾಡಿದ ಅಡಿಗೆಯನ್ನು ಕುಟುಂಬದವರನ್ನು ಬಿಟ್ಟಿ ರೆ ಬೇರೆ 
ಯಾರು ತಿನ್ನುವದಿಲ್ಲ. 11 ನೇ ದಿನ ಹಬ್ಬ ಷೆ ಮನೆ ಆ ಇಧ್ಯದೇವರಿಗೆ. ವಿಶೇಷ 
ಪೂಜೆ ಸ ಸಲ್ಲಿಸುತ್ತಾರೆ. ನಂಟಿರು ಮತ್ತು ಸ ಸಹಿತ ಮನುಷ್ಯನ ಆತ್ಮ ಕೆ. ಶಾಂತಿ 
ಸಿಗುವಂತೆ ಮತ್ತು ಅವನು ಸ್ವರ್ಗ ಸೇರುವಂತೆ ಮಾಡು ಎಂದು ದೇವರಲ್ಲಿ ಪ್ರಾರ್ಥನೆ 
ಸಲ್ಲಿಸುತ್ತಾರೆ. 


ಉಪಸಂಹಾರ 


ಕರ್ನಾಟಕದ ಕೊರಗ ಆದಿವಾಸಿ ಸಮಾಜವು ಬಹಳ ಹಿಂದುಳಿದಿದ್ದು ಹಳೆ 
ಸಂಪ್ರದಾಯ ಕಂದಾಚಾರ ಮೂಢನಂಬಿಕೆಯನ್ನು ಮುಂದುವರಿಸಿಕೊಂಡು ಅನಾಗ 
ರಿಕ ಜೀವನವನ್ನು ನಡೆಸುತ್ತಿದೆ. ಎಂಬ ಹೇಳಲೇಬೇಕಾಗಿದೆ. ಇವರ ಅಭ್ಯುದಯಕ್ಕಾಗಿ 
ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯವರು ಪ್ರಯತ್ನಸಟ್ಟು ಸೋತಿ 
ದ್ದಾರೆ 5 ಇನ್ನು ಪ್ರಯತ್ನಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿ, ದ್ದಾ ky ಇವರ 
ಒಂದು ಲೇಖನದಲ್ಲಿ ಇವರಲ್ಲಿ ಬದಲಾವಣೆಯನ್ನು ತರುವುದು ಕಷ್ಟ ಎನ್ನು ವದನ್ನು ಈ 
ಗ ಉ್ಲೀಖಿಸಿದ್ದಾರೆ. “ಅವರು ಬಹಳ ಸಂಪ್ರದಾಯ ಬದ್ಧ ರಾಗಿದ್ದು ಅವರ 

ಸ್ಟಿಕೋನವನ್ನು ಬದಲಿಸುವುದು ಬಹಳ ಕಷ್ಟ ಸಾಧ್ಯ ಮತ್ತು ಅಮ ಪುನರುತ್ಮಾ ನ 
ಉರ್ಯ ಬಹಳ ಕಸ್ಟ ಸಾಧ್ಯ? (“They are highly conservative 
and 0010! with the result it has become very 
difficult to change their view and or habilate them 
properly”) ಬದಲಾನಣೆಯನ್ನು ಬಯೆಸುನ ಕೊರಗರು ಬಹೆಳ ವಿರಳ. ನಾಗರಿಕ 


ಮನುಷ್ಯರನ್ನು ಕಂಡರೆ ಹೆದರುತ್ತಾರೆ, ಇವರ ಅಭಿಪ್ರಾಯದಲ್ಲಿ ನಾಗರಿಕ ಮನುನ್ಯರು 


ಸಹಾಯೆ ಮಾನದಿದ್ದರೂ ನಮ್ಮ ಹತ್ತಿರ ಬರದಿದ್ದರೆ ಒಳ್ಳೆ ಯದೆಂಬ ಅಭಿಪ್ರಾಯವಿದೆ. 
ಇತಿ ಚಿನ ಬೆಳ 'ವಣಿಗೆಯಿಂದ ಕಲವು ಕೊರಗರು "ಬದಲಾವಣೆಯನ್ನು ಬಯಸುತ್ತಾರೆ. 
ಆದರೆ ಸಹಾಯ ಮಾಡಲು ಬರುವವರು. ಅವರನ್ನು ಆರ್ಥಿಕ, ಮಾನಸಿಕ ಮತ್ತು 
ಲೈಂಗಿಕವಾಗಿ ಶೋಷಣೆಗೆ ಗುರಿ ಮಾಡೆದೆ ಪೂರ್ಣ ಮನಸ್ಸಿ ನಿದ ಸಹಾಯ ಮಾಡಿದಕೆ 
ಅದನ್ನು ಒಪ್ಪುತ್ತಾ ರೆ. ಈ ಕೊರಗ ಜನಾಂಗದವರು ಭಿಕ್ಷೆ ಎತ್ತಿ ಕೂಲಿ ಮಾಡಿ ಬೇಟಿ 
ಯಾಡಿ ಜೀವನ ಸಾಗಿಸುತ್ತಿ ದ್ದ ರೂ ಅದರಲ್ಲಿ ಅವರು ಶಾಂತಿ ಮತ್ತು ಸುಖವನ್ನು 


ಕಾಣುತ್ತಿದ್ದಾರೆ. 


೬೪ 


ANH ಹ ಲು ಒಟ 


10. 


ಮಾನವಿಕ ಕರ್ಣಾಟಕ 
ಗ್ರಂಥ ಯಣ 


Applied Anthropology in India, ed. by LP. vidyarthy 
Adivasis, by Publications Division of India. 
Tribes of Mysore, by A.A,D. Luzy. 

Tribes of Kerala, 0) AA.D. Luzy. 

Castes and Tribes of Southern India, by E. Thurston. 
Mysore Tribes and Castes, by Anantha Krishna Iyer. 
Tribal compendium on South Indian iribes, by Smt, 
Rajalaximi Misra and Dr. MP. Basu 

Reports on Soevo eeonomic condi'ions of aboriginal 
tribes of the provinces of Madras, by Aiyappan. 

Tribal welfare in Mysore State. Published by Director 
of Social welfare 1967. 

Census report 1971. 


ಎಂ. ರಾಧಾಪಟೇಲ** 


ಹೊಯ್ಸಳ ಮೂರನೇ ನರಸಿಂಹನ ಕಾಲದ 
ಜುನಜೀವನೆ - ಒಂದು" ವಿವೇಚನೆ"; 


ಕರ್ನಾಟಕದ ರಾಜಕೀಯೆ ಹಾಗೂ ಸಾಂಸ್ಕೃತಿಕ ಇತಿಹಾಸದಲ್ಲಿ ಹೊಯ್ಸಳರ 
ಪಾತ್ರವು ಅತ್ಯಂತ ಮಹತ್ವದ್ದಾಗಿದೆ. ಆಡಳಿತ" ವ್ಯವಸ್ಥೆ, ರಾಜಕೀಯ ಚಂತ್ರೆ 
ಧಾರ್ಮಿಕ, ಸಾಹಿತ್ಯ ಹಾಗೂ ಕಲಾ ಕ್ಷೇತ್ರಗಳಲ್ಲಿ ಅವರ ಕಾಣಿಕೆಗಳು ವೈವಿಧ್ಯ 
' ಪೂರ್ಣವೂ ರೋಮಾಂಚಕವೂ ಆಗಿವೆ. ವಿಲಿಯಂ ಕೊಯೆಲ್ಲೊ ಮತ್ತು ಡಂಕನ್‌ 
ಜಿರೆಟ್ಟರ ಸಂಶೋಧನೆಯ ಲೇಖನಗಳನ್ನು ಬಿಟ್ಟರೆ, ಈ ವಂಶದ ಇತಿಹಾಸದ ಬಗ್ಗೆ 
ಹೆಚ್ಚಿನ ಕಾರ್ಯ ನಡೆಯದಿರುವೆದು. ಒಂದು ದುರದೃಷ್ಟಕರ ವಿಚಾರವಾಗಿದೆ. 
ಹೊಯ್ಸುಳೆ ವಂಶವ್ರ ವಿಷ್ಣು ವರ್ಧನ, ಎರಡನೇ ಬಲ್ಲಾಳ, ಸೋಮೇಶ್ವರ, ಮೂರನೆಯ 
ನರಸಿಂಹ ಹಾಗೂ ಮೂರನೆಯ ಬಲ್ಲಾಳೆ ಮೊದಲಾದ ಪ್ರಖ್ಯಾತ ರಾಜರುಗಳನ್ನೊಳ 
ಗೊಂಡಿದ್ದು ಅವರಿಂದಾಗಿ ಈ ವಂಶವು ಸಾಂಸ್ಕ್ರ ತಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ 
ಅದ್ಭುತ ಸಾಧನೆಯಿಂದಾಗಿ ಪ್ರಸಿದ್ಧಿ ಹೊಂದಿದೆ. ಕೊಯೆಲ್ಲೊ ಮತ್ತು ಡೆರ್ರೆಟ್ಟರ 
ಸಂಶೋಧನೆಗಳೂ ಪೂರ್ಣ ಹೂಯ್ಸಳ ವಂಶದ ಇತಿಹಾಸಕ್ಕೆ ಸಂಬಂಧೆ ಸಟ್ಟಿರುವುದ 
ರಿಂದ ಬೇರೆಬೇರೆ ರಾಜರ ಸಾಧನೆ, ವಿವಿಧ ಕ್ಷೇತ್ರಗಳಲ್ಲಿನ ಅವರ ಪಾತ್ರದ ಬಗ್ಗೆ ತುಲ 
ನಾತ್ಮಕ ಅಧ್ಯಯನದ ಅಗತ್ಯವಿದೆ. ಈ ವಂಶದ ಪ್ರಸಿದ್ಧ ಅರಸರಲ್ಲಿ ಒಬ್ಬನಾದ ಮೂರ 
ನೆಯ ನರಸಿಂಹನ ಅಳ್ವಿಕೆಯ ಕಾಲ, ಅವನ ಸಾಧನೆಗಳ ಬಗೆಗೆ ವಿವರವಾದ ಅಧ್ಯಯನ 
ನಡೆಸಿ ಹೊಯ್ದೆಳ ಇತಿಹಾಸದಲ್ಲಿ ಆತನ ಸ್ಥಾನವನ್ನು ನಿರ್ಧರಿಸುನೆದೇ ಈ ಮಹಾ 


ಪ್ರಬಂಧದ ಮೂಲ ಉದ್ದೇಶವಾಗಿದೆ. 
ರಾಜಕೀಯವಾಗಿ ಹೊಯ್ಸಳರ ಕಾಲನ ಪ್ರಕ್ಸುಬ್ಧತೆಯೆಂದ ಕೂಡಿದ್ದು ದಾಗಿತ್ತು. 


ದಕ್ಷಿಣದಲ್ಲಿ ಪಾಂಡ್ಯರು, ಉತ್ತರದಲ್ಲಿ ಕಾಕತೀಯರೂ, ಸೇವ್ರೆಣರೂ ಹೊಯ್ಬ್ಸಳರ 
ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದರು. ಚೋಳರ ಸಾಮ್ರಾಜ್ಯವು ಹಲವಾರು ಭಾಗಗಳಾಗಿ 
* ಮೈಸೂರು ವಿಶ್ವನಿದ್ಯಾನಿಲಯಕ್ಕೆ ಇತ್ತೀಚೆಗೆ ಸಿಎಚ್‌-ಡಿ- ಪದನಿಗೆ ಒಪ್ಪಿಸಿದ 


ಮಹಾಪ್ರಬಂಧದ ಸಂಕ್ಷಿಪ್ತ ರೂಪ. 


9 


೬೬ ಮಾನವಿಕ ಕರ್ಣಾಟಕ 


ಒಡೆದು ಪತನದ ಹಾದಿಯನ್ನು ಹಿಡಿದಿತ್ತು. ಇದೇ ವೇಳೆಗೆ ಪ್ರಬಲರಾಗುತ್ತಿದ್ದ . 
ಪಾಂಡ್ಯರು ಚೋಳರ ಅಧಿಕಾರವನ್ನು ತಮ ಒದಾಗಿಸಿಕೊಳ್ಳಲು = ಅವಕಾಶವನ್ನು 
ಬಳಸಿಕೊಂಡು ತಮ್ಮ ಸಾಮಾ ು)ಜ್ಯವನ್ನು ವಿಸ್ತ ರಿಸತೊಡಗಿದರು. ಈ ಸ ಗ್ರೈಮುಖ ಶಕ 3 | 
ಬಣಗಳಲ್ಲದೆ ನೆಲ್ಲೂರಿನ ತೆಲುಗು ಚೋಳರು, 'ಕಾಡನರು, ಬನವಾಸಿಯ ಕದಂ ೦ಬರು, ನಿಡು 
ಗಲ್ಲಿನ ಚೋಳರು, ಚಂಗಾಳ್ವ ರು ಮೊದಲಾದ ಸಣ್ಣ ಪುಟ್ಟ ರಾಜರುಗಳ ಪಾತ್ರವೂ ಈ | 
ಇಜಕೀಯ ಚದುರಂಗದಾ ಟದಲ್ಲಿ ಪ್ರ ಮುಖವಾಗಿದ್ದಿ ತು. ಅವರುಗಳು ಸಂದರ್ಭಕ್ಕೆ? 
ತಕ್ಕಂತೆ ಸಕ್ಷಗಳನ್ನು ಬದಲಾಯಿಸುತ್ತಿದ್ದರು. ಹೊಯ್ಸೆಳೆ ಸೋಮೇಶ್ವರನ ಆಳ್ವಿ ಕೆಯ! 
ಹೊಯ್ಸಳರ ರಾಜಕೀಯ ಇತಿಹಾ ಇಸದಲ್ಲಿ ಒಂದು ಪ್ರಮುಖ ಬದಲತ. | ಂಟು | 
ಮಾಡಿತು. ಕಣ್ಣಾ ನೂರಿನಲ್ಲಿ ತನ್ನ ಎರಡನೆಯ ರಾಜಧಾನಿಯನ್ನು ಸ್ಥಾಪಿಸುವುದರ. 
ಮೂಲಕ ಸೋಮೇಶ್ವರನು ತನ್ನ ಸಾಸ ನೀತಿಯನ್ನು ದ್ಧ ಢಪಡಿಸಿದನು. ತಮಿಳು 
ನಾಡಿನಲ್ಲಿ ದಿನದಿನವೂ ಬದಲಾಗುತ್ತಿ, ದ್ದ ರಾಜಕೀಯ ಪರಿಸ್ಥಿ ತಿಯು ದಕ್ಷಿಣ ಭಾರತ | 
ಇತಿಹಾಸವನ್ನು ಪುನರೂ ್ರಸಿಸುತ್ತಿತ್ತು. ಈ ಬದಲಾದ ಪರಸ್ಥಿತಿ ಹಾಗೂ ಈ ಶಕ್ತಿ 
ಬಣಗಳ ಕ್ಲಿಷ್ಟ ರಾಜಕೀಯ ನೀತಿಗಳನ್ನು ಅರಿತು ಅದಕ್ಕನುಗುಣವಾಗಿ ತನ್ನ ನೀತಿ 


ಯನ್ನು ರೂನಿ ಸುವಲ್ಲಿ ಸೋಮೇಶ್ವರನು ಪೂರ್ಣ ಯಶಸ್ವಿಯಾಗುವುದು ಅಸಾಧ್ಯ] 

ಮಾಯಿತು. ಇದರಿಂದಾಗಿ ಅವನು ನ್ನ ಹಲವಾರು. ಸ್ರೆಯತ್ನಗಳಲ್ಲಿ ಸೋಲನ ನುಭವಿಸ 

ಬೇಕಾಯಿತು. ಮುಂದೆ sini ಸಮಸ್ಯೆ ಗಳನ್ನು ಮನಗಂಡ ಸೋಮೇ ' 
ಶ್ರಕವಿ ತನ್ನ ಸಾಮಾ )ಜ್ಯವನ್ನು ತನ್ನ ಮಕ್ಸಳಾದ ಗಃ ನರಸಿಂಹ ಹಾಗೂ ' 


ido ಹಂಚಿಬಿಟ್ಟನು. phe ರಾಜಕೀಯ ಸಂದಿಗ ಸಂಸ್ಕ ತಿಯೆಲ್ಲಿ ಕ್ರಿ.ಶ. ' 
1254 ರಲ್ಲಿ ಹೊಯ್ಸ ಛ ಸಿಂಹಾಸನವನ್ನೆ ರಿದ ಮೂರನೇ ನರಸಿಂಹನು 'ಅನೇಕ ಸ ಸಮಸ್ಯೆ ' 


ಗಳನ್ನೂ ಎದುರಿಸಬೇಕಾದ್ದಿ ತು. "ಆದರೆ ಮೂಂತೇ ನರಸಿಂಹನು ತಾನು ರಾಜಕುಮಾರ : 
ನಾಗಿದ್ದಾಗಿನಿಂದಲೂ, ತನ್ನ ತಂದೆಯ ಕಾಲದಲ್ಲಿಯೇ ಈ ಸಮಸ್ಯೆಗಳನ್ನು ಎದುರಿಸು." 
ವಲ್ಲಿ ಅತ್ಯಂತ ಧೈರ್ಯ, ಚಾಣಾಕ್ಷತೆ, ಆಸಕ್ತಿಗಳನ್ನು ವ್ಯಕ್ತಗೊಳಿಸುತ್ತಿದ್ದನು. ಆತನು 
ರಾಜನಾಗುತ್ತಿದ್ದಂತೆಯೇ ಅಧಿಶ್ಚ ಯತೆ, ' ಸಂದಿಗೃತೆಗಳಿ2ದ ಕೂಡಿದ ವಿಕ್ಷಿಪ್ತ ರಾಜ 
. ಕೇಯ ಸರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ಇದು. ಉಕ್ಕೇಜನಕಾರಿಯಾಗಲಿಿ, ' 
ಉತ್ತಮ ರಾಜ್ಯನ್ಯವಸ್ಥೆಯನ್ನು ರೂಪಿಸುವಲ್ಲಿಯಾಗಲಿ ಕೂಡಿರಲಿಲ್ಲ. ಪ್ರತಿ ಹೆಜ್ಜೆಗೂ ' 
ಹೊಸ ಹೊಸ ಸಮಸ್ಯೆಗಳನ್ನು ಎದುರಿಸಬೇಕಾಗಿದ್ದಿ ತು. 

ಜೀವನ ಮತ್ತು ಸಾಧನೆ 


ನರಸಿಂಹನ ರಾಜಕೀಯ ಸಾಧನೆಗಳು ಸಮಕಾಲೀನ ಶಕ್ತಿ ಬಣಗಳೊಡನೆ ಅವನ ' 
ಯುಕ್ತಿ ಪೂರ್ಣ ಸಾಧನ, ಸಂಬಂಧಗಳು ಅತ್ಯಂತ ವೈಶಿಷ್ಟ $ಪೂರ್ಣವಾದುವಾಗಿದ್ದ ವೆ. 
ತನ್ನ ಹದಿನಾಲ್ಕನೆಯ ವೆಯಸ್ಸಿ ನಲ್ಲಿಯೇ "ಅಶಾಂತಿ ಅತೃಪ್ತಿ ಗಳಿಂದ ತುಂಬಿದ್ದ ಹೊಯ್ಸಳೆ ' 
ಸಾಮ್ರಾಜ್ಯದ ಆಡಳಿತ ಸೂತ್ರವನ್ನು ಹಿಡಿಯಬೇಕಾಗಿ ಬಂದಿತು. ಸುಗಮ ಆಡಳಿತದ ' 
ದೃಷ್ಟಿಯಿಂದ ಹೊಯ್ಸಳ ಸಾಮ್ರಾಜ್ಯವ್ರ ಸೋಮೇಶ್ವರನ ಕಾಲದಲ್ಲಿಯೇ ನಿಭಾಗಿ 


ಹೊಯ್ಸಳ ಮೂರನೇ ನರಸಿಂಹನ ಕಾಲದ ಜನಜೀವನ -- ಒಂದು ವಿವೇಚನೆ. ೬೭ 


ಸಲ್ಪಟ್ಟತ್ತು .: ವಂಶ ಪಾರೆಂಸರ್ಯವಾಗಿ ಬಂದಿದ್ದ ಸಾಮ್ರಾಜ್ಯದ ಭಾಗವೂ ಮೂರ 
ನೆಯ ನರಸಿಂಹನ ಪಾಲಿಗೂ, ಹೊಸದಾಗಿ ಸೇರ್ಪಡೆ: ಸಾಗಿದ್ದ ಮೊದಲು ಚೋಳರ 
ವಶದಲ್ಲಿದ್ದ ಕೋಲಾರ ಜಿಸ್ಲ್ನೆ ಹಾಗೂ ಈಗಿನ ತಮಿಳುನಾ ಡಿನ” ಹಲವಾರು ಭಾಗಗಳ 


ನೊ ಳಗೂಂಡಿದ್ದ ಭಾಗವು ರಾವಕನಾಥನ ಪಾಲಿಗೂ ಬಂದವು, ತ್‌್‌ ನರ 
ಸಿಂಹನ ಪಾಲಿಗೆ ಒಂದು ಶಾಶ್ವತವಾದ ಪಕ್ಟೆಯ ಮುಳ್ಳಾಗಿದ್ದನು. ತನ್ನ ಪಾಲಿಗೆ 
ಬಂದಿದ್ದ ಭಾಗದಿಂದ ಅತೃ ಪ್ರನಾಗಿದ್ದ ರಾಮನಾಥನು ಸರಜೂ ಸ ಪ್ರದೇಶ 
ಗಳನು ಕೈವಶ ಇ ಪಡಿಸಿಕೊ೭್ಳ ಲು ಸಧಾ ಪ್ರಯತ್ನಿ ಸುತ್ತಿ ದ್ದನು. A ಕಾಲದಲ್ಲಿ 


ಜನ : ಪ್ರಬಲರಾಗಿ ತಮ್ಮ ರಾಜಕೀಯೆ ಪಾ ದ ನಿಸ ರಿಸಲು ಪ್ರಯತ್ನಿಸು 
ನ ತಿದ್ದ ಸೇವೊರಿಂದಲೂ ಅನೇಕ ರೀತಿಯ ಸಮಸ್ಯೆಗಳನ  ನರಸಿ ರನು” ಎದುರಿಸ 


ಔೇಕಾಯಿತು. ಸೇವುಣ ಮಹದೇವನು: ಕ್ರಿ.ಶ. 1271 ರಲಿ ಅಫಾರ ಅಶ್ಚಗಜ ದಳ 
ವನ್ನೊಳಗೊಂಡ ಸ್ಟೆ ನ್ಯದೊಡನೆ ಹೊಯ್ಸಳ ಸಾಮಾ ತ್ರ ಜ್ಯದ ತೇ ಧಾಳಿ ಮಾಡಿಡಿ 
' ಹೊಯ್ದೆಳ ಸೇನಾಧಿಸತಿಯಾಗಿದ್ದ 3ರುಮಲಡೇವನು ಮಹದೇವನನ್ನು ಸೋಲಿಸಿ 
ಹೊಯ್ಸಳರಿಗೆ ವಿಜಯವನ್ನು ತಂದುಕೊಟ್ಟಿ ನು. ನಾಲೆ 4 ವರ್ಷಗಳ ನಂತರ ಹೊಯ್ಯ ಛೆ 
. ಸೇನ್ರೆಣರ. ನಡುವೆ. ಮತ್ತೊಂದು. ಮಹಾಯೆದ "ನಡೆಯಿತು. ರಾಮಚಂದ್ರ ಹ 
ಸೇವುಣರ ರಾಜನಾಗಿದ್ದಾಗೆ ಸಾಳ್ವ ವಿಕ್ರಮ” ಮತ್ತು ಹರಿಪಾಲರ ನೇತೃತ್ವದಲ್ಲಿ 
ಸೇವುಣರ ಮಹಾಸೇನೆಯು ಹೊಯ್ಸಳರ ರಾಜಧಾನಿಯನ್ನು ವಶಫಡಿಸಿಕೊಳ್ಳ ಬೇಕೆಂಬ 
ನಿರ್ಧಾರದೊಡನೆ ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಧಾಳಿಮಾಡಿತು. ಹೊಯ್ಸಳ 
ಸೇನಾಧಿಸತಿಗಳಾಗಿದ್ದ ಅಂಕನಾಯಕ ಮತ್ತು ಚಿಕ್ತಕೇತಯ ನಾಯಕರು ಮಹಾಪರಾ 
ಕ್ರಮದಿಂದ ಹೋರಾಡಿ ಸೇವುಣರ ಸೈನ್ಯವನ್ನು ದುಮ್ಮೆಯವರೆಗೆ ಹಿಂದೊತ್ತಿ ದ್ದ ರು. 
ನರಸಿಂಹನ ಮತ್ತೊಂದು ಮಹಾ ವಿಜಯವೆಂದರೆ ಆತನು ನಿಡುಗಲ್ಲು ಚೋಳರ ಮೇಲೆ 
ಸಾಧಿಸಿದ ನಿಜಯೆ. ಹೊಯ್ಸಳರು ಚೋಳ ಸಾಮ್ರಾಜ್ಯದ ಪ್ರತಿಸ್ಪರ್ಧಿಗಳಾಗಿದ್ದುದ 
ರಿಂದ ಸಹೆಜವಾಗಿಯೇ ನಿಡುಗಲ್ಲಿನೊಡನೆ ವೈರತ್ವವನಿದ್ದಿತು. ಕ್ರಿ.ಶ. 1285ರಲ್ಲಿ ನರ 
ಸಿಂಹನು ಸ್ವತಃ ದಂಡೆತ್ತಿ ಹೋಗಿ ನಿಡುಗಲ್ಲನ್ನು ವಶಪಡಿಸಿಕೊಂಡನು. ನರಸಿಂಹನ 
ಆಳ್ವಿ ಕೆಯ ಕೊನೆಯ ವರ್ಷಗಳು ರಾಮನಾಥನೊಡನೆ ಹೋರಾಡುವುದರಲ್ಲಿಯೇ ಕಳೆ 
ತು. ಆಗಾಗ ಒದಗುತ್ತಿ ದ್ದ ಯುದ್ಧಗಳಿಂದಾಗಿ ಹೊಯ್ಸಳರ ಪ್ರಾಬಲ್ಯವು ಎರಡೂ 
ಕಡೆಗಳಿಂದಲೂ ದುರ್ಬಲಗೊಂಡಿತ್ತು.. ಇಷ್ಟಾದರೂ 'ಸರಸಿಂಹನು ತನ್ನ ಜೀವಿತಾವಧಿ 
ಯಲ್ಲಿ ಹಲವಾರು ಪ್ರೆಬಲ ಶತ್ರು ಗಳೊಡನೆ ಗೆ ಸಮಕಾಲೀನ ರಾಜಕೀಯ ಇತಿ 


ಹಾಸದಲ್ಲಿ ಅಚ್ಚಳಿಯದ ಪ್ರಭಾವನ್ನು ಳಿಸಿ ಹೋಗಿದ್ದಾನೆ. 
ರಾಜಕ ದ ಹಾಗೂ ಸಾಂಸ್ಕೃ pe ಕ್ಷೇತ್ರ ಗಳಲ್ಲಿನ ನರಸಿಂಹನ ಸಾಧನೆಗಳಲ್ಲಿ 


ಆತನ ಮಾಂಡಲಿಕರ ಹಾಗೂ ಅಧಿಕಾ ರಿಗಳ ಪಾತ್ರ ಅತ್ಯಂತ ಮಹತ್ವದ್ದಾ ಗಿದೆ. : ನಿಡು 
ಗಲ್ಲಿನ ಜೋಳರು, ಚೆಂಗಾಳ್ತರು, ಅಳುಪರು ಹಾಗೂ ಕುಮ್ಮ ಟದ ಇನ್ನು ಡಿ ಸಿಂಘಯೆ ಸ 
ಇವರುಗಳು ಹೊಯ್ಸಳರ ಪ ರಮುಖ ಮಾಂಡಲಿಕರಾಗಿದ್ದರು. ನರಸಿಂಹನ ರಾಜ್ಯ ವಿಸ್ತ 
ರಣೆ ಹಾಗೂ ಯುದ್ಧ ಗಳಲ್ಲಿ fl ಪಾತ್ರ ಅತ್ಯಂತ ಗಣನೀಯವಾದುದಾಗಿದ್ದಿ ತು. ಆದಕಿ 


೬೮ ಮಾನವಿಕ ಕರ್ಣಾಟಕ 


4 | 
|| 


ಇವರುಗಳು ಎಲ್ಲಾ ಕಾಲದಲ್ಲೂ ಹೊಯ್ಸ ಳರಿಗೆ ನಿಸ್ಮೆಯಿಂದಿರುತ್ತಿರಲಿಲ್ಲ. ಸಂದರ್ಭಕ್ಕೆ 
ತಕ್ಕಂತೆ ಪಕ್ಷಗಳನ್ನು ಬದಲಾಯಿಸುತ್ತಿದ್ದರು. ವಿಷ್ಣುವರ್ಧನ, ವೆೊದಲನೆಯ ನರಸಿಂಹ" 


ಮತ್ತು ಎರಡನೆಯ ಬಲ್ಲಾಳರ ಕಾಲದಲ್ಲಿ ಹೊಯ್ಸಳರ ಅಧೀನದಲ್ಲಿದ್ದ ನಿಡುಗಲ್ಲಿನ 
ಚೋಳರು ಮೂರನೇ ನರಸಿಂಹನ ಕಾಲದಲ್ಲಿ ಅವನ ವಿರೋಧಿಗಳಾಗಿದ್ದ ಸೇವುಣರ 


ಜೊತೆ ಸೇರಿದಾಗ ನರಸಿಂಹನು ತಾನೇ ದಂಡೆತ್ತಿ ಹೋಗಿ ನಿಡುಗಲ್ಲಿನ ಕೋಟಿಯನ್ನು ' 


ವಶಪಡಿಸಿಕೊಂಡಿದ್ದನು. ರಾಜಕುಮಾರ ಬಲ್ಲಾಳೆನನ್ನು ಮೂಡಬಿದರೆಯಲ್ಲಿ ಮಾಂಡೆ 
ಲಿಕನನ್ನಾಗಿ ನೇಮಿಸಿ ಸೇವುಣರ, ಸಾಂತಾರರ, ಹಾಗೂ ತುಳುವರ ಪ್ರಾಬಲ್ಯವು ದಕ್ಷಿಣ 
ದತ್ತ ಹರಡದಂತೆ ಯಶಸ್ವಿಯಾಗಿ ತಡೆಗಟ್ಟಿದನು. | 

ರಾಜನಿಗೆ ರಾಜ್ಯಾಡಳಿತದಲ್ಲಿ ನೆರವಾಗಲು ಅನೇಕ ಮಂತ್ರಿಗಳು, ರಾಜ್ಯಾಧಿಕಾರಿ 
ಗಳು ಥಿಯಮಿತರಾಗಿರುತ್ತಿದ್ದರು. ಐದು ಜನ ಮಂತ್ರಿಗಳ ಮಂತ್ರಿಮಂಡಲ (ಸಂಚ 
ಪ್ರಧಾನರು) ರಾಜ್ಯಾಡಳಿತದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿತ್ತು. ಆ ಐವರು 
ಮುತ್ರಿಗಳೆಂದರೆ ಮಹಾಪ್ರಧಾನ, ಸರ್ವಪ್ರಧಾನ, ಸಂಧಿನಿಗೃಹಿ, ಸೇನಾಧಿಸತಿ ಮತ್ತು 


ಮಹಾಪಾಸಾಯತೆ; ಮಹಾಸ್ರಧಾನನಾಗಿದ್ದ “ಪೆರುಮೆದಣ್ಣಾ ಯಕ”ನು ಅತ್ಯಂತ 


ಪ್ರಮುಖ ಮಂತ್ರಿಯಾಗಿದ್ದನು. ಈತನು ಈಗಿನ ಗುಂಡ್ಲು ಪೇಟಿ ತಾಲ್ಲೂಕಿಗೆ ಸೇರಿದ 
ತೆರಕಣಾ :ಬಿಯಿಂದ ಪದಿನಾಲ್ಬು ನಾಡಿನ ಅಧಿಕಾರವನ್ನು ನೋಡಿಕೊಳ್ಳುತ್ತಿ ದ್ವನು. 
ಈತನು ಮಹಾವೀರನೂ, ಉತ್ತಮ ಸೇನಾನಿಯೂ, ಕವಿ ವಿದ್ವಾಂಸರುಗಳಿಗೆ ಆಶ್ರಯ 
ವಿತ್ತ ವಿದ್ಯಾಸಕ್ರಪಾತಿಯೂ ಅಲ್ಲದೆ ಹಲವಾರು ಸಾಧನೆಗಳನ್ನು ಸಾಧಿಸಿದ ಮಹಾವ್ಯಕ್ತಿ 
ಯಾಗಿದ್ದನು. ಮತ್ತೊಬ್ಬ ಮಹಾ ಪ್ರಧಾನನಾಗಿದ್ದ ಸೊಮಯ್ಯದಣ್ಣಾ ಯೆಕನು 
ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆ, ಧಾರ್ಮಿಕ ಕ್ಷೇತ್ರ, ವಿದ್ಯಾಕ್ಷೇತ್ರ ಹಾಗೂ ವಾಸ್ತು 
ಶಿಲ್ಪಗಳಲ್ಲಿ ಸಲ್ಲಿಸಿರುವ ಸೇವೆ ಅತ್ಯಂತ ಮಹತ್ವದಾಗಿದೆ. ಕ್ರಿ.ಶ. 1258ರಲ್ಲಿ ಆತನು 
ನಿರ್ಮಿಸಿದೆ ಸೋಮನಾಥಪುರ ಅಗ್ರಹಾರವು ಆ ಕಾಲದ ವಿದ್ಯಾ ಕೇಂದ್ರವಾಗಿದ್ದಿತು. ಆ 
ಕಾಲದ ದಾಖಗೆಗಳಲ್ಲಿ ಈ ಅಗ್ರ ಹಾರವನ್ನು ಜ್ಞಾನದ, ಕಲಿಕೆಯ ಗಣಿ ಎಂದು ಹೇಳ 


ಲಾಗಿದೆ. ಈ ಅಗ್ರಹಾರದ ಗಿಣಿಗಳೂ ಸಹ ವೇದಮಂತ್ರಗಳನ್ನು ಉಚ್ಚೆರಿಸಬಲ್ಲ. 


ಬ 
ವಾಗಿದ್ದವಂತೆ. ಅವನ ಹೆಸರಾದ “ವಿದ್ಯಾನಿಧಿ ಪ್ರಸನ್ನ ಸೋಮನಾಥ? ಎಂಬುದೇ ಆತನ 


ಇಂಡಿತ್ಯ ಪ್ರತಿಭೆಗೆ ಸಾಕ್ಷಿಯಾಈಡೆ. ಅಗ್ರಹಾರಕ್ಕೆ ಸೋಮನಾಥಪುರ ಎಂಬ ಹೆಸರು 

ಅವನಿಂದಲೇ ಬಂದಿದ್ದು. ಸೋಮಯ್ಯ ದಣ್ಣಾಯಕನು ಕಿ.ಶ. 1268ರಲ್ಲಿ ಸೋಮ 
ನಾಥಪುರದಲ್ಲಿ ಪ್ರಸಿದ್ಧ ದೇವಾಲಯವನ್ನು ನಿರ್ಮಾಣ ಮಾಡಿಸಿದನು. ಈ ದೇವಾಲ 
ಯನು ಮೂರು ಗರ್ಭಗುಡಿಗಳನ್ನೊಳಗೊಂಡೆ ಅತ್ಯಂತ ಸುಂದರ ಕೆತ್ತನೆಯ ಕೆಲಸ 
ದಿಂದ ಕೂಡಿದ ಅಪೂರ್ವ ವಾಸ್ತು ನಿರ್ಮಾಣವಾಗಿದೆ. 


ಸರ್ವಾಧಿಕಾರಿಯು ನಾಗರಿಕ ಹಾಗೂ ಸೈನಿಕ ವ್ಯವಸ್ಥೆಗಳನ್ನೊಳಗೊಂಡ 


ಅಧಿಕಾರಿಯಾಗಿರುತ್ತಿ ದ್ದನು. ಮೂರನೇ ನರಸಿಂಹನ ಕಾಲದಲ್ಲಿ ಅಲಲದೇವನು 
ಸರ್ವಾಧಿಕಾರಿಯಾಗಿದ್ದನು. ಹರಿಹರದ ಸೋವಣ್ಣನು ಸಂಧಿನಿಗ್ರಹಿಯಾಗಿದ್ದನು. 


ಹೊಯ್ಸಳ ಮೂರನೇ ನರಸಿಂಹೆನ ಕಾಲದ ಜನಜೀನನ -- ಒಂದು ವಿವೇಚನೆ ೬೯ 


ಕುಲ್ಲಣ ರಾಹುತೆ ಹೆಗ್ಗಡೆ ಹಾಗೂ ಸೋಮಣ್ಣ ಎಂಬುವರು ಮಹಾಪಾಸಾಯೆತ 
. ರಾಗಿದ್ದರು. ಈ ಹುದ್ದೆಯು ಬಹಳ ಸ್ರಮುಖವಾದುದಾಗಿದ್ದಿತು. ಮಹಾಪಾಸಾಯತರು 
ರಾಜನ ವಿಶ್ವಾಸಗಳಿಸಿ ರಾಜ್ಯ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಭಾವಶಾಲಿಖಯಾಗಿರುತ್ತಿ ದ್ದರು, 
ನಾಡು ಮತ್ತು ಹಳ್ಳಿಗಳ ಮುಖ್ಯಾಧಿಕಾರಿಗಳು ರಾಜ್ಯಾಧಿಕಾರಿಗಳು ಹಾಗೂ ಮಂತ್ರಿ 
ಮಂಡೆಲಡ ಸದಸ್ಯರುಗಳು ಸೇರಿ ರಾಜ್ಯದ ಆಡಳಿತ ವ್ಯವಸ್ಥೆ ಯನ್ನು ನೋಡಿಕೊಳು 
ತ್ತಿದ್ದರು. ಬಿರುದು ಬಾವಲಿಗಳ ಬಹುಮಾನಗಳ ಮೂಲಕ ' ರಾಜನು ಅವರನ್ನು 
ಸನ್ಮಾನಿಸುತ್ತಿ ದ್ದನು, 


ಆ ಕಾಲದ ಆಡಳಿತ ವ್ಯವಸ್ಥೆ 


ಆಡಳಿತ ವ್ಯವಸ್ಥೆಯು ಒಬ್ಬ ರಾಜನಿಂದ ಮಕ್ತೊಬ್ಬ ರಾಜನ ಕಾಲಕೆ ಹೆಚ್ಚೇನೂ 
ವ್ಯತ್ಯಾಸಗೊಳ್ಳದೆ ಸ್ಥೂಲವಾಗಿ ಒಂದೇ ರೂಪದ್ದಾಗಿರುತ್ತಿತ್ತು. ಆದರೂ ಮೂರನೇ 
ನರಸಿಂಹೆ ಹಾಗೂ ಆತನ ರಾಜ್ಯಾಧಿಕಾರಿಗಳ ರಾಜಕೀಯ ನೀತಿ, ಆಡಳಿತ ವ್ಯವಸ್ಥೆ 
ಗಳನ್ನು ಲಭ್ಯ ದಾಖಖೆಗಳ ಆಧಾರದಿಂದ ವಿವರವಾಗಿ ಅರಿಯುವ ಪ್ರಯತ್ನ. ಮಾಡ 
ಬಹುದಾಗಿದೆ. ಹೊಯ್ಸಳರು ಗಂಗರ ಹಾಗೂ ಚಾಲುಕ್ಯರನಂತರ ಅಧಿಕಾರಾರೂಢ 
ರಾದುದರಿಂದ ಈ ಎರಡೊ ವಂಶಗಳ ಆಳ್ವಿಕೆ ಆಡಳಿತ ವ್ಯವಸ್ಥೆಯ ಪ್ರಭಾವಕ್ಕೆ ನೇರ 
ವಾಗಿ ಒಳಗಾಗಿರುವ್ರದನ್ನು ಕಾಣುತ್ತೇವೆ. ಕಾಲಕಳೆದಂತೆ ಸಂಧರ್ಭಾನುಸಾರ . ಸೂಕ್ತ 
ಬದಲಾವಣೆಗಳನ್ನು ಮಾಡಿದರೂ ಮೂಲ ಸ್ವರೂಪವು ಹಾಗೆಯೇ ಉಳಿದು ಬಂದಿರು 
ವ್ರೆದನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಶಾಸನಗಳು ಮತ್ತು ಸಾಹಿತ್ಯಾಧಾರಗಳಾದ 
ಎರಡೆನೇ ಸೋಮೇ ಶ್ವರನ ಮಾನಸೋಲ್ಲಾಸ ಮತ್ತು ಮಲ್ಲಿಕಾರ್ಜುನನ "ಸೂಕ್ತಿ 
ಸುಧಾರ್ಣವ? ಗ್ರಂಥಗಳು ಆ ಕಾಲದ ಆಡಳಿತ ಕ್ರಮದ ಹಲ ಬೆಳಕು ಚೆಲ್ಲುತ್ತವೆ. 
ಆಡಳಿತ ವ್ಯವಸ್ಥೆಯು ಕೇಂದ್ರ್ರ ರಾಜ್ಯ (ನಿಭಾಗೀಯ), ಹಾಗೂ ಸ್ಥಳೀಯ ಎಂಬ 
ಮೂರುಸ್ತರಗಳಲ್ಲಿ ವಿಭಜನೆಗೊಂಡಿದ್ದಿತು. ಕೇಂದ್ರಾಡಳಿತವು ರಾಜ, ಯುವರಾಜ, 
ಮಂತ್ರಿಮಂಡಲ ಹಾಗೂ ವಿವಿಧ ಖಾತೆಗಳ ಅಧಿಕಾರಿಗಳನ್ನೊಳಗೊಂಡಿರುತ್ತಿತ್ತು. ಹಲ 
ವಾರು ಶಾಸನಗಳಲ್ಲಿ ಉತ್ತಮ ಸರ್ಕಾರ, ಉತ್ತಮ ಆಡಳಿತ ವ್ಯವಸ್ಥೆಯೇ ರಾಜನ ಪರ 
ಮೋಚ್ಛೆ ಕರ್ತವ್ಯ ಎಂಬುದಾಗಿ ಹೇಳಿರುವುದನ್ನು ಕಾಣುತ್ತೇವೆ. ರಾಜನಾದವನು 
ನಿರಂಕುಶಾಧಿಕಾರಿಯಾಗಿದ್ದು ದುಷ್ಟನಿಗ್ರಹ ಶಿಷ್ಕಸರಿಪಾಲಕನಾಗಿರಬೇಕೆಂಬುದು ಅಂದಿನ 
ವ್ಯವಸ್ಥೆ ಯಾಗಿದ್ದಿತು. ಮೂರನೇ ನರಸಿಂಹನು , ಅತ್ಯುತ್ತಮವಾದ ಸುಶಿಕ್ಷಿತ 
ಸೇನಾವ್ಯವಸ್ಥೆ ಯನ್ನು ಹೊಂದಿದ್ದನು. ರಾಜನು ಸ್ಸ ನ್ಯದ ಸರ್ವೋಚ್ಛ ಪುಟ - ಕ 
ಯುದ್ಧಗಳಲ್ಲಿ ಸೇನೆಯ ನೇತೃತ್ವವನ್ನು ತಾನೇ ವಹಿಸುತ್ತಿದ್ದನು. ಸೇನೆಯಲ್ಲಿ ಭತ 
ಅಶ್ವದಳ, ಗಜದಳೆ ಹಾಗೂ ರಥದಳ ಎಂಬ ನಾಲ್ವು ನಿಭಾಗಗಳಿರುತ್ತಿ ದವು. ಸೋಮ 
ನಾಥಪುರದ ಕೇಶವ ದೇವಾಲಯದಲ್ಲಿ ಅನೇಕ ಯುದ್ಧದ ದೃಶ್ಯಗಳನ್ನು ಕಿತ್ತಿರುದ್ದಡಿನಲ್ಲಿ 
ಕಾಣಬಹುದಾಗಿದೆ. ಯುದ್ಧಕ್ಕೆ ಸಾಗುತ್ತಿರುವ ಸೈನ್ಯದ ವಿವಿಧ ಭಾಗಗಳು, ಕತ್ತಿ, ಶೂಲ 


೭೦ ಮಾನನಿಕ ಕರ್ಣಾಟಕ 


ಬಿಲ್ಲು ಬಾಣಗಳನ್ನು ಹೊಂದಿರುನ ಪದಾತಿಗಳು, ರಣಭೇರಿಗಳನ್ನು ಹೊತ್ತ ಒಂಟಿಗಳು 4 
ಅಂಬಾರಿಯಲ್ಲಿ ಯೋಧರನ್ನು ಹೊತ್ತ ಆನೆಗಳು, ಭರ್ಜಿ ಖಡ್ಗ ಧಾರಿಗಳಾದ ರಾಹುತರು ೫ 
ಮೊದಲಾದ, ಅನೇಕ ಕೆತ್ತನೆಗಳನ್ನು ದೇವಾಲಯದ ಹೊರಗೋಡೆಗಳ ಮೇಲೆ ಕೆತ್ತಿರು 


ವುದನ್ನು ಕಾಣಬಹುದು. 


ಮೂರನೇ ನರಸಿಂಹನು ಉತ್ತಮವಾದ ಕಂದಾಯ ಇಲಾಖೆಯನ್ನು ಹೊಂದಿ ' 
ದ್ದನು. ಭೂಕಂದಾಯವ್ರ ರಾಜ್ಯದ ಪ್ರಮುಖ ಆದಾಯವಾಗಿದ್ದಿತು. ಇದಲ್ಲದೆ ಆಸ್ಥಿ 4 


ಕರ, ಜಾನುವಾರುಗಳ ಮೇಲಿನಕರ, ಉತ್ಪಾದನಾಕರ, ವೃತ್ತಿಕರ, ಕೈ ಗಾರಿಕಾಕರ, 


ವಾಣಿಜ್ಯಕರ, ಸೇನಾವಂತಿಗೆ, ಸಾಮಾಜಿಕ ಹಾಗೂ ಸಮುದಾಯಕರಗಳೇ ಮೊದ - 


ಲಾದ ಇತರ ಹಲವಾರು ತೆರಿಗೆಗಳನ್ನು ವಸೂಲಿ ಮಾಡೆಲಾಗುತ್ತಿತ್ತು. 


ಸಾಮಾಜಿಕ ಜೀವನ 
ಆ. ಕಾಲದ ಸಾಮಾಜಿಕ ಜೀವನದೆ  ರೀತಿನೀತಿಗಳನ್ನರಿಯಲು ಶಾಸನಗಳು 


ಹಾಗೂ ದೇವಾಲಯೆಗಳಲ್ಲಿನ ಕೆತ್ತನೆಗಳು ಅತ್ಯಂತ ಸಹಕಾರಿಯಾಗಿವೆ. ಅವಿಭಕ್ತ ; 
ಕುಟುಂಬ ವ್ಯವಸ್ಥೆಯು ಜನಪ್ರಿಯ ಪ್ರಧಾನ ವ್ಯವಸ್ಥೆಯಾಗಿದ್ದಿತು. ಪ್ರೀತಿ ವಿಶ್ವಾಸ 
ಗಳು ಕುಟುಂಬದ. ಮೂಲಭೂತ ಅಂಶವಾಗಿದ್ದವು. ಸುಟುಂಬದ ಸದಸ್ಯರಿಂದ ' 
ಕೊಡಲ್ಬಟ್ಟ ಕಾಣಿಕೆ, ಅನುದಾನಗಳನ್ನು ಪ್ರೀತಿಧನ ಎಂದೇ ಕರೆಯುತ್ತಿದ್ದರು. ಅಕ್ಕಿ ' 
ಜನರ ಸ್ರಮುಖ ಆಹಾರವಾಗಿದ್ದಿತು. ಹಲವಾರು ವಿಭಿನ್ನ ತಳಿಯ ಭತ್ತವನ್ನು ಆಟಿ 


ಕಾಲದಲ್ಲಿ ಬೆಳೆಯುತ್ತಿದ್ದರು. ರಕ್ತಸಾಲೆ (ಕೆಂಪಕ್ಕಿ) ಮೇಘಸಾರೆ (ದಸ್ಪಅಕ್ಕಿ), ಗಂಧ 
ಸಾಲೆ ಸುವಾಸಿತ ಅಕ್ಕಿ) ಮೊದಲಾದವು ಈ ಕಾಲದಲ್ಲಿ ಬೆಳೆಯುತ್ತಿದ್ದ ಪ್ರಮುಖ ತಳಿ 


ಗಳಾಗಿದ್ದವು. ಗೋಧಿ, ಜೋಳ ರಾಗಿ, ನವಣೆ. ಮೊದಲಾದವು ಇತರ ಪ್ರಮುಖ - 
ಧಾನ್ಯಗಳಾಗಿದ್ದವು. ಇದೆಲ್ಲದೆ ತೊಗರಿ, ಉದ್ದು. ಅವರೆ ಮೊದಲಾದ ಬೆಳೆಯ ತಳಿಗಳು ' 


ಅಥವಾ ದ್ವಿದಳ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಜೀರಿಗೆ, ಕೊತ್ತಂಬರಿ, ಮೆಣಸ್ಕು 
ಏಲಕ್ಕಿ, ಅರಿಶಿಣ, ಶುಂಠಿ ಮೊದಲಾದ ಮಸಾಶೆ ಪದಾರ್ಥಗಳನ್ನು ಉಸಯೋಗಿಸುತ್ತಿ 


ದ್ದರು. ಹಣ್ಣುಗಳಲ್ಲಿ ಬಾಳೆ, ಮಾವು, ಹಲಸು, ನಿಂಬೆ, ಕಿತ್ತಲೆ ಪ್ರಮುಖವಾದವು ' 


ಗಳಾಗಿದ್ದವು. ಬದನೆಕಾಯಿ, ಸೌತೆಕಾಯಿ, ಕುಂಬಳಕಾಯಿ, ಹಾಗಲಕಾಯಿ ಹೀರೆ 
ಕಾಯಿ ಮೊದಲಾದ ತರಕಾರಿಗಳ ಉಸ್ಲೀಖ ಶಾಸನಗಳಲ್ಲಿ ದೊರೆಯುತ್ತದೆ. 

ತತ್ಕಾಲೀನ ಜನಜೀವನದ ವರ್ಣಮಯ ರೀತಿನೀತಿಗಳನ್ನು ಹೊಯ್ಸಳರ ಶಿಲ್ಪ 
ಕಲಾಕೃತಿಗಳು ಒಳಗೊಂಡಿವೆ. ವಿವಿಧ ರೀತಿಯೆ ಪಾತ್ರೆಗಳಾದ ತಪ್ಪಲೆ, ಬೋಗುಣಿ, 
ಮಡಕೆ, ಹೂಜಿ, ತಟ್ಟಿ ಬಟ್ಟಲುಗಳ ವಿವಿಧ ಮಾದರಿಗಳ ಕೆತ್ತನೆಗಳನ್ನು ಕಾಣಬಹುದು. 
ಸಿಂಹಾಸನಗಳು, ವಿವಿಧ ಆಕಾರದ ಪೀಠೆಗಳ್ಕು, ಮಂಚಗಳು, ತೊಟ್ಟಿಲುಗಳು ವಿವಿಧ 
ರೀತಿಯ ಉಡುಪುಗಳು ಅವುಗಳನ್ನು ಧರಿಸುವ ಬೇರೆಬೇರೆ ಶೈಲಿಗಳು. ಸುಂದರವಾಗಿ 
ಸ್ಪಷ್ಟವಾಗಿ ಕೆತ್ತ ಲ್ಪಟ್ಟಿವೆ, ಸಾಮಾನ್ಯ ಮನುಷ್ಯರು ಪಂಚೆಯನ್ನುಡುತ್ತಿ ದ್ದರು. 


॥ | 
೨೩ ಯ್ಸಳ ಮೂರನೇ ನರಸಿಂಹೆನೆ ಕಾಲದ ಜನಜೀನನ -- ಒಂದು ವಿನೇಚನೆ ೭೧ 


ಸೊಂಟದ ಮೇಲ್ಭಾಗವೆ ಅನಾಚ್ಛಾದಿತವಾಗಿರುತ್ತಿತ್ತು. ಕೆಲನ, ಉಡುಪುಗಳು ದೇಹಕ್ಕೆ 
ಬಿಗಿಯಾಗಿ ಹೂಂದಿದಂತಿರುನ್ರೆದನ್ನು, ಗುಂಡಿಗಳ ವ್ಯವಸ್ಥೆ ಯಿದ್ದ ಒಂದು ರೀತಿಯ ಉದ್ದ 
ನ ನಿಲುವಂಗಿ (ಲಾಂಗ್‌ ಕೋಟ್‌)ಗಳು ಬಳಕೆಯಲ್ಲಿದ್ದವ್ರೆ. ಶರೀರದ ಮೇಲ್ಭಾಗ 
ನ್ನ್ನು ಮುಚ್ಚಲ ಅಂಗವಸ್ತಗಳನ್ನು ಬಳಸುತ್ತಿದ್ದರು. ರಾಜನ ಉಡುಪು ಪಂಚೆ ಅಂಗ 
ವಸ್ತ್ರ ಹಾಗೂ ರುಮಾಲು ಶಿರೋಭೂಷಣಗಳನ್ನು ಒಳಗೊಂಡಿರುತ್ತಿತ್ತು. ಸೀರೆ 
ಸ್ತ್ರೀಯರ ಸಾಮಾನ್ಯ ಉಡುಗೆಯಾಗಿತ್ತು. ಲಂಗಗಳು ನರ್ತಕಿಯರ ಜನಪ್ರಿಯ 
ಉಡುಗೆಯಾಗಿತ್ತು. ಹಲವಾರು ಸ್ತ್ರೀ ಪ್ರತಿಮೆಗಳು ಬಿಗಿಯಾದ ಲಂಗ ತೊಟ್ಟಿರುವಂತೆ 
ಕತ್ತಲ್ಪಟ್ಟವೆ. ದೇಹದ ಮೇಲ್ಭಾಗವು ನಗ್ನವಾಗಿದ್ದು ಆಭರಣಗಳಿಂದ ಅಲಂಕೃತ 
ಗೊಂಡಿರುತ್ತಿತ್ತು. : ವಸ್ತ್ರಗಳನ್ನು ಸೊಂಟದ ಮೇಲ್ಭಾಗದಲ್ಲಿ ನಡುನಟ್ಟ ಅಥವಾ 
ಮೇಖಶೆಗಳಿಂದ ಕಟ್ಟ ರುವುದನ್ನು ಕಾಣಬಹುದಾಗಿದೆ. ಈ ನದುಸಟ್ಟಿಗಳು ವಿಶೇಷವಾಗಿ 
ಸೂಕ್ಷ್ಮ ಕುಸುರಿಗೆಲಸದ ಕೆತ್ತನೆಗಳನ್ನೊಳಗೊಂಡಿವೆ. ಹಲವಾರು ರೀತಿಯ ಕೇಶಾ 
. ಲಂಕಾರ ಪದ್ಧತಿಗಳು ಆ ಕಾಲದಲ್ಲಿ ಬಳಕೆಯಲ್ಲಿದ್ದವೆ. ಆ ಕಾಲದಲ್ಲಿದ್ದ ನಿನಿಧ 
ರೀತಿಯೆ ಆಭರಣಗಳ ವೈವಿಧ್ಯಪೂರ್ಣ ವಿಭಿನ್ನ ಮಾದರಿಗಳನ್ನು ದೇವಾಲಯಗಳ 


2೨ 


ಕೆತ್ತನೆಗಳಲ್ಲಿ ಕಾಣಬಹುದು. ಆ ಕಾಲದ ಆಭರಣಗಳು ಸೂಕ್ಷ್ಮ ಕುಸುರಿ ಕೆಲಸಗಳಿಂದ 
ಕೂಡಿದ್ದು ಉತ್ತಮ ಕುಶಲತೆಗೆ ಸಾಕ್ತಿಖಾಗಿದ್ದವೆ. ಹಿಂದಿನ ಕಾಲಗಳಿಗಿಂತಲೂ 
ಹೆಚ್ಚಿನ ಸೂಕ್ಷ್ಮತೆ, ನಿಖರತೆ, ಸೌಂದರ್ಯ ಹಾಗೂ ವಿಭಿನ್ನ ಮಾದರಿಗಳಲ್ಲಿ ಇನು 
ರೂಪುಗೊಂಡಿರುವುದನ್ನು ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ.. ತಲೆ, ಕೊರಳು, ಕೆವಿ 
ಸೊಂಟ, ಕಾಲು, ಮುಂಗಾಲು ಮೂಗುಗಳಲ್ಲಿ ಧರಿಸುತ್ತಿ ದ್ದ ಹಲವಾರು ಬಗೆಯ ಆಭರಣ 
ಗಳೂ ಕೆತ್ತಲ್ಪಟ್ಟಿವೆ. ಸಗಡೆ, ಕೋಲಾಟ, ಆನೆಕಲ್ಲಾಟ, ಕುಸ್ತಿ, ಬೇಟೆ, ಪ್ರಾಣಿ 
ಗಳೊಡನೆ ಹೋರಾಟ ಇವೇ ಮೊದಲಾದವು ಈ ಕಾಲದ ಮನರಂಜನಾ ಕ್ರೀಡೆ 
ಗಳಾಗಿದ್ದವು. | | 
ಆರ್ಥಿಕ ಪರಿ ಸ್ಥಿತಿ | 
ಮೂರನೇ ನರಸಿಂಹೆ ಹಾಗೂ ರಾಮನಾಥನ ನಡುವೆ ನಡೆದ ನಿರಂತರ ಯುದ್ಧ 
ಗಳಿಂದಾಗಿ ರಾಜ್ಯದಲ್ಲಿ ರಾಜಕೀಯ ಅಶಾಂತಿ ಇದ್ದರೂ ಈ ಕಾಲನ ಆರ್ಥಿಕವಾಗಿ ಅಭಿ 
ವೃದ್ಧಿ ಹೂಂದಿದ್ದಿತು. ವ್ಯಾಪಾರ ವಾಣಿಜ್ಯ ಳು ಬಹಳವಾಗಿ ಅಭಿವೃದ್ಧಿ ಹೊಂದಿದ್ದವು. 
ವ್ಯಾಪಾರಿಗಳಲ್ಲಿ ಉತ್ತಮ ಮಟ್ಟದೆ ನೈತಿಕತೆ ಕಂಡು ಬರುತ್ತಿತ್ತು. ಜಮೀನಿನ ಮೇಲಿನ 
ಖಾಸಗೀ ಒಡೆತನವು ಈ ಕಾಲದ ಆರ್ಥಿಕ ವ್ಯವಸ್ಥೆಯ ಮುಖ್ಯ ಲಕ್ಷಣವಾಗಿತ್ತು. 
ರಾಜನು ಕೇವಲ ಜಮೀನಿನ ಮೇಲಿನ ತೆರಿಗೆಯನ್ನು ವಸೂಲಿ ಮಾಡಬಹುದಾಗಿದ್ದಿ ತು. 
- ರಾಜನಿಗೆ ಪ್ರತ್ಯೇಕ ಜನೀನಿರುತ್ತಿದ್ದಿ ತು. ಜಮೀನಿನ ಒಡೆತನ, ಪರಭಾರೆ, ಉಪ 
ಭಾಗಗಳಲ್ಲಿ ವಿವಿಧ ಪದ್ಧತಿಗಳು ' ಬಳೆಕೆಯಲ್ಲಿದ್ದುದು ಶಾಸನಗಳಿಂದ ತಿಳಿದುಬರುತ್ತದೆ. 
'ಭೂರಹಿತೆ ವ್ಯವಸಾಯಗಾರರಿಗೆ ಭೂಮಾಲೀಕರು ಭೂಮಿಯನ್ನು ಗುತ್ತಿ ಗೆಗೆ ಕೊಡೆಲು 


೭೨ ಮಾನವಿಕ ಕರ್ಣಾಟಕ 


ಇದ್ದ ನಿಯಮ ನಿಬಂಧನೆಗಳ ಉಸ್ಲೀಖ ಹಲವಾರು ಶಾಸನಗಳಲ್ಲಿ ದೊರೆಯುತ್ತದೆ. 
ಗುತಿ ಗೆದಾರನ ಜಮೀನಿನ ಉತ್ಪಾ ದನೆಯ ಉಸಭೋಗವನ್ನಲ್ಲದೆ ಆ ಜಮೀನನ್ನು 
ಬೇರಾವುದೇ ಉದೆ ಶೇಶಕ್ಸಾಗಿ ಬಳಸಿರಿ. ಸಂಘ ಸಂಸ್ಥೆ ಗಳ ವ್ಯವಸ್ಥಿ ತ್ರೆ ಪದ್ಧ ತಿ 
ಪಟ್ಟಣ ಸ್ರ ರೈದೇಶದ ಅರ್ಥ ವ್ಯವಸ್ಥೆ ಯ ಪ್ರಮುಖ ಲಕ್ಷಣವಾಗಿದ್ದಿ ತು. ಸೆಟ್ಚಿ ಗುಟ್ಟರು, 


ನಾನಾಜೇಶಿಗಳು, ವೀರ ಬಣಜಿಗರು, ಉಭಯ ನಾನಾನೇಶಿಗಳು ಎಂಬ ಫೋ ವಜಿಕ | 


ಸಂಘಗಳ ಉಲ್ಲೇಖಗಳು ಶಾಸನಗಳಲ್ಲಿ ದೊರೆಯುತ್ತವೆ. ಕೈಗಾರಿಕೆಗಳು ದೇಶದೆ 
ಆರ್ಥಿಕ ವ್ಯವಸ್ಥೆ ಯ ಬೆನ್ನೆಲುಬಾಗಿದ್ದು ದೇಶದ ಹೆಚ್ಚಿನ ಆದಾಯದ ಮೂಲಗಳಾಗಿದ್ದ ವು. 
ಬಟ್ಟಿ ಗಿರಣಿಗಳು, ಬೆಲ್ಲದ ಗಾಣ ಎಣ್ಣೆ ಗಿರಣಿಗಳು, ಗಣಿ ಹಾಗೂ ಲೋಹ 
a ಮುಖವಾದ ಕಗಾರಿಕೆಗಳಾಗಿದ್ದ ವೆ. 

ಆನೆ, ಕುದುರೆ, ಒಂಟಿ, ಕುದುರೆ ಸಾರೋಟು, ಎತ್ತಿನ ಗಾಡಿಗಳು ಸಾರಿಗೆ" 
ಸಂಪರ್ಕ ವ್ಯವಸ್ಥೆಯ ಮೂಲಾಧಾರಗಳಾಗಿದ್ದವು. ಈ ವಿಧದ "ಸಾರಿಗೆಗಳ ವಿವರವನ್ನು 
ಪೂರ್ಣವಾಗಿ ಸೋಮನಾಥಪುರದ ದೇವಾಲಯದ ಕೆತ್ತನೆಗಳಲ್ಲಿ ಕಾಣ 
ಇದರಿಂದಾಗಿ ಈ ಕಾಲದಲ್ಲಿ ಸುವ್ಯವಸ್ಥಿ ತವಾದ ಸಹ | ಸಂಪರ್ಕವು ಇದ್ದಿತೆಂಬುದು 
ತಿಳಿದುಬರುತ್ತದೆ. 


ಧಾರ್ಮಿಕ ಸರಿಸ್ಥಿತಿ 


ಕರ್ನಾಟಕದ ಧಾರ್ಮಿಕ ಇತಿಹಾಸದಲ್ಲಿ ಹೊಖ್ಬುಳರ ಕಾಲವ್ರೆ ಅತ್ಯಂತ 


ಪ್ರಮುಖವಾದ ಪಾತ್ರ ವಹಿಸಿವೆ. ಜೈನಧರ್ಮವ್ರ ಹೊಯ್ಸ 4 ಸಾಮ್ರಾಜ್ಯದ ಪ್ರಬ 


ಲವೂ, ಪ್ರಮುಖವೂ ರಾಜಾಶ್ರಯ ಪಡೆದ ಧರ್ಮವೂ ಅಗಿತ್ತು. ಮೂರನೆಯ ನರ" 
ಸಿಂಹನೂ ಸಹ ಜೈನ ಧರ್ಮಾಭಿಮಾನಿಯಾಗಿದ್ದು ಜೈನ ಬಸದಿಗಳಿಗೆ ಅನೇಕ ದಾನ ' 


ದತ್ತಿಗಳನ್ನು ನೀಡಿದ್ದನು. ಕ್ರಿ.ಶ. 1254ರಲ್ಲಿ ಸಿಂಹಾಸನಾರೋಹಣ ಮಾಡಿದಾಗ 


ದ್ವಾರಸಮುದ್ರದ ದಣ್ಣಾಯಕ ಬೊಪ್ಪದೇವನಿಂದ ನಿರ್ಮಿತವಾದ ವಿಜಯೆ ಪಾರ್ಕ 


ಬಸದಿಗೆ ಭೇಟಿಕೊಟ್ಟು ಕಾಣಿಕೆಗಳನ್ನು ಅರ್ಪಿಸಿದನು. ತನ್ನ ಉಸನಖಯದ ಸಂದರ್ಭ 


ದಲ್ಲಿಯೂ ಇನೇ ಬಸದಿಗೆ ಹಲವಾರು ದಾನಗಳನ್ನು ನೀಡಿದ ಬಗ್ಗೆ. ಶಾಸನಗಳಲ್ಲಿ 
ಉಸ್ಲೇಖಗಳಿವೆ. "ನೇಮಿಚಂದ್ರ ಪಂಡಿತದೇವ'ನು ಮೂರನೆಯ ನರಸಿಂಹನ ರಾಜ 
ಗುರುವಾಗಿದ್ದನು. ಈ ಕಾಲದಲ್ಲಿ ಹಲವಾರು ನೂತನ ಬಸದಿಗಳ ನಿರ್ಮಾಣವಾಯಿತು. 
ಅನೇಕ ಬಸದಿಗಳನ್ನು ಜೀರ್ಣೋದ್ಧಾರಗೊಳಿಸಲಾಯಿತು.. ಸಮಾಜದಲ್ಲಿ ಜೈನದರ್ಶೆ 
ನಕ್ಕೆ ಅತ್ಯಂತ ಪ್ರಮುಖವಾದ ಸ್ಥಾನವಿದ್ದಿತು. | 

ವೈಷ್ಣವ ಧರ್ಮವು ಸಹ ಹೊಯ್ದ ಳರ ಕಾಲದಲ್ಲಿ ಉಚ್ಛ್ರಾ ೨ಯ ಸ್ಥಿತಿಯನ್ನು 
ಮುಟ್ಟದ್ದಿತು. ಈ ಧರ್ಮದ ಜಿಸಿ ಯಕೆಯಿಂದಾಗಿ ಅನೇಕ ಅಗ್ರಹಾರಗಳೂ, 
ವಸ್ಸು ನಿನ ಹಲವಾರು ದೇವಾಲಯಗಳು ನಿರ್ಮಾಣಗೊಂಡವು. ಅವ್ರೆಗಳಲ್ಲಿ ಮುಖ್ಯ 
ವಾದುವೆಂದರೆ ತುರುವೇಕೆಕಿಯ ಚೆನ್ನಕೇಶವ ದೇವಾಲಯ, ಶೆಟ್ಟಿ ಕೆರೆಯ ಯೋಗ ಮಾಧವ 


ಹೊಯ್ಸಳ ಮೂರನೇ ನರಸಿಂಹೆನ ಕಾಲದ ಜನಜೀವನ -- ಒಂದು ವಿನೇಚನೆ ಕಿತ್ಲಿ 


ದೇವಾಲಯ, ಬೂದನೂರಿನ ಅನಂತಸದ್ಮನಾಭ ಸ್ವಾಮಿ ದೇವಾಲಯ, ವಿಘ್ನಸಂತೆಯ 
ಲಕ್ಷ್ಮಿ ನರಸಿಂಹ ದೇವಾಲಯ, ಬೆಳ್ಳೂರಿನ ಮಾಧವರಾಯೆ ಸ್ವಾಮಿ ದೇವಾಲಯ. 
ಮೂರನೆಯ ನರಸಿಂಹನು ಪ್ರಸಿದ್ಧ ತೀರ್ಥಕ್ಷೇತ್ರವಾದ ಗಯೆಯ ವಿಷ್ಣುಪಾದ ದೇವಾಲ 
ಯದ ಪೋಷಕನಾಗಿದ್ದನು. ಇದೇ ಕಾಲದಲ್ಲಿ ಹಲವಾರು ಶಿವಾಲಯಗಳೂ ನಿರ್ಮಾಣ 
ವಾದವ್ರೆ. ಹಲವಾರು ಶಿವಾಲಯೆಗಳಿಗೆ ಹೇರಳವಾಗಿ ದತ್ತಿಗಳನ್ನು ಬಿಡಲಾಗಿದೆ. 
ತುರುವೇಕೆರೆಯ ಮೂಲ ಶಂಕರ ದೇವಾಲಯ, ಆಘಲಯದ ಮಲ್ಲೇಶ್ವರ ದೇವಾಲಯ 
ಸೋಮನಾಥಪುರದ ಪಂಚಲಿಂಗೇಶ್ವರ ದೇವಾಲಯ, ಬೂದನೂರಿನ ಕಾಶೀ ವಿಶ್ವೇಶ್ವರ 
ದೇವಾಲಯ ವಿಘ್ನ ಸಂತೆಯ ಬಾಲಲಿ:ಗೇಶ್ವರ (ಭೂತಲಿಂಗೇಶ್ವರ) ದೇವಾಲಯಗಳು 
ಪ್ರಮುಖವಾದವುಗಳಾಗಿವೆ. ಧರ್ಮಸಹಿಷ್ಣು ತೆ ಈ ಕಾಲದ ಪ್ರಮುಖ ಲಕ್ಷಣವಾಗಿ 
ದ್ವಿತು. ರಾಜನೂ ಪ್ರಜೆಗಳೂ ಏಕ ರೀತಿಯಲ್ಲಿ ಧರ್ಮಸಹಿಷ್ಣ್ಯಗಳಾಗಿದ್ದರು. 


ಸಾಹಿತ್ಯ 


ಮೂರನೆಯ ನರಸಿಂಹನ ಕಾಲದಲ್ಲಿ ಅನೇಕ ಬಗೆಯ ನಿದ್ಯಾಸಂಸ್ಥೆ ಗಳು ಅಸ್ಥಿತ್ವ 
ಲ್ಲಿದ್ದವೆಂಬುದು ಶಾಸನಗಳಿಂದ ತಿಳಿದುಬರುತ್ತದೆ. ಅವ್ರೆಗಳಲ್ಲಿ ಮುಖ್ಯವಾದವು ಅಗ್ರ 
ಹಾರಗಳು, ಬ್ರಹ್ಮಪುರಿಗಳು, ಫಟಕೆಗಳು, ಮಠೆಗಳು ಮತ್ತು ದೇವಾಲಯಗಳು; ಅಗ್ರ 
ಹಾರಗಳು ಒಂದು ಸಣ್ಣ ವಿಸ್ವ ವಿದ್ಯಾನಿಲಯದ ಕಾರ್ಯವನ್ನು ನಿರ್ವಹಿಸುತ್ತಿದ್ದವೆ. 
ಬ. ನರಸೀಪುರ ತಾಲ್ಲೂಕಿನ ಸೋಮನಾಥಪುರ ಅಗ್ರಹಾರನ್ರ ವಿದ್ಯಾನಿಧಿ ಪ್ರಸನ್ನ 
ಸೋಮನಾಥಪುರ ಎಂದೇ ಪ್ರಸಿದ್ಧವಾಗಿದ್ದಿತು. ಹಾಗೂ ವೇದವಿದರಾದ ಪಂಡಿತರು 
ಗಳಿಂದ ತುಂಬಿತ್ತು. ಇಲ್ಲಿನ ಪಂಡಿತರು ಎಲ್ಲಾ ರೀತಿಯ ಶಾಸ್ತ್ರ, ಆಗನ, ಮಂತ್ರ, 
ತಂತ್ರ ಮತ್ತು ತರ್ಕವನ್ನು ಬಲ್ಲವರಾಗಿದ್ದರು. ವೇದಗಳು ಆ ಕಾಲದ ಅತ್ಯಂತ ಜನ 
ಪ್ರಿಯೆ ಅಭ್ಯಾಸದ ವಿಷಯವಾಗಿತ್ತು. ಕ್ರಿ.ಶ. 1290 ರಲ್ಲಿ ಸೆರುಮಲೆ ದಂಡನಾಯ 
ಕನು ಮೈಲಂಗಿ ಎಂಬ ಗ್ರಾಮವನ್ನು ಖುಗ್ರೇದ, ನಾಗರೀ, ಕನ್ನಡ, ತಮಿಳು, ಮರಾಠಿ 
ಗಳನ್ನು ಕಲಿಸುವ ವಿದ್ಯಾಲಯಕ್ಕೆ ದಾನ ಕೊಡುವ ಉದ್ದೇಶದಿಂದಲೇ ಕೊಂಡಿರುವು 
ದಕ್ಕೆ ದಾಖಸೆಗಳಿವೆ. 
ಕನ್ನಡ ಸಾಹಿತ್ಯದ ದೃಷ್ಟಿ ಯಿಂದಲೂ ಮೂರನೆಯ ನರಸಿಂಹನ ಕಾಲವು ಅತ್ಯಂತ 
ಮಹತ್ವದ್ದಾಗಿದೆ. ಈ ಕಾಲದಲ್ಲಿದ್ದ ಮಹಾನಂದಿಯ ಕೃತಿಗಳಾದ “ಶಾಸ್ತ್ರಸಾರ 
ಸಮುಚ,ಯೆ' ಪದಾರ್ಥಸಾರ, ಸಿದ್ಧಾಂತ ಸಾರಗಳು ಬಹೆಳ ಪ್ರಮುಖವಾದವುಗಳಾಗಿವೆ. 
ನೇಮಿನಾಥಪುರಾಣದ ಕರ್ತೃವಾದ ಮಹಾಬಲನು ಕೇತಯೆ ನಾಯಕನ ಆಶ್ರಯದಲ್ಲಿ 
ದ್ದನು. ಶಬ್ಧಮಣಿ ದರ್ಪಣದದ ಕತೃ ಕೇಶೀರಾಜನು ಈ ಕಾಲದ ಪ್ರಮುಖ 
ಕವಿ. ಶಬ್ದ ಮಣಿ ದರ್ಪಣ ಕನ್ನಡ ವ್ಯಾಕರಣಶಾಸ್ತ್ರದ ಅಪೂರ್ವ ಗ್ರಂಥವಾಗಿದೆ. ಇದು 
ಆತನನ್ನು ಉತ್ತಮ ಕವಿ ಹಾಗೂ ವ್ಯಾಕರಣಶಾಸ್ತ್ರ ಸರಿಣಿತ ಎಂಬುದನ್ನು ಹ 
ತ್ರ ದೆ. ಪಂಚಸರಮೇಸ್ಮಿಗೆಳ ಗೋಷ್ಠಿ ಕೃತಿಯ ಲೇಖಕನಾದ ಬಾಲಚಂದ್ರಪಂಡಿತನು 


‘10 


೭೪ ಮಾನನಿಕ ಕರ್ಣಾಟಕ 


ಈ ಕಾಲದ ಮತ್ತೊಬ್ಬ ಪ್ರೆ 


4 
ಖ್ಯಾತ ಕನಿ. ರಾಜಗುರುವಾಗಿದ್ದ ಕುಮುದೇಂದು ಪ್ರಸಿದ್ಧ | 


ಜೈನ ಪಂಡಿತನಾಗಿದ್ದನು. ಈತನು ಬರೆದಿರುವ ಜೈ ನರಾಮಾಯಣವು ಕುಮುದೇಂದು | 


ರಾಮಾಯಣ ಎಂದೇ ಪ್ರಸಿದ್ಧಿಯಾಗಿ ದೆ. 


ನೆಯ ನರಸಿಂಹನು ನಾಲ್ಗು ಮೆಹಾದೇವಾಲಯೆಗಳೆನ್ನು ಇತರ ಹನ್ನೊಂದು ಸಣ್ಣ ದೇವಾ ' 
ಲಯಗಳನ್ನು ನಿರ್ಮಿಸಿದನು. ಈ ಕಾಲದ ವಾಸ್ತುಶಿಲ್ಪವನ್ನು ಮೂರು ಶ್ರೇಣಿ 


ಹೊಯ್ಸಳ ಕಾಲ ವಾಸ್ತು ಶಿಲ್ಪದ ಹಿರಿಮೆಯ ಕೊನೆಯ ಹಂತವಾಗಿದ್ದಿತು. ಮೂರೆ? 


A 


ಗಳಲ್ಲಿ ಅಭ್ಯಸಿಸಬಹುದು. ನರಸಿಂಹನ ಕಾಲದಲ್ಲಿದ್ದ ಕೆಲವು ಪ್ರಖ್ಯಾತ ಶಿಲ್ಪಿಗಳು ಈ 
ದೇವಾಲಯಗಳ ಅಲಂಕರಣ ಮಾಡಿದುದಾಗಿ ಶಾಸನಗಳಿಂದ ತಿಳಿದುಬರುತ್ತ ದೆ. ಅವರು ' 


ಗಳಲ್ಲಿ ಮುಖ ರಾದವರೆಂದರೆ ಮಲ್ಲಿತಮ್ಮು ಮತ್ತು ಮಸಣಿತಮ್ಮ , 


'ಭರ್ಮಯ, ಚೌಡೋಜ, ಭರತ, ನಂಜಯ ಯಳಮಸಯ್ಯ ಮುಂತಾದವರು. 


'ಹೊಯ್ಸಳ ನರಸಿಂಹನ ಕಾಲದ ದೇವಾಲಯಗಳು 
ವೈಷ್ಣವ ದೇವಾಲಯಗಳು 


| ಚನ್ನಕೇಶವ ದೇವಾಲಯ --- ತುರುವೇಕೆರೆ, ತುಮಕೂರು ಜಿಸ್ಲ 


ಕ್ರಿ.ಶ. 1258 


2 ಯೋಗ ಮಾಧವ ದೇವಾಲಯೆ - ಶೆಟ್ಟಿಕೆರೆ, ತುಮಕೂರು ಜಿಸ್ಲಿ 


ಕ್ರಿ.ಶ. 1261 


3 ಕೇಶವ ದೇವಾಲಯ -- ಸೋಮನಾಥಪುರ, ಮೈಸೂರು ಜಿಸ್ಸೆ 


4 ಮಾಧವರಾಯ ದೇವಾಲಯ --- ಬೆಳ್ಳೂರು, ಮಂಡ್ಯ ಜಿಸ್ಲೆ 


ಕ್ರಿ.ಶ. 1268 ' 


ಎ 


ಕ್ರಿ.ಶ. 1284 


5 ಲಕ್ಷ್ಮೀನರಸಿಂಹ ದೇವಾಲಯ -- ವಿಫ್ನೆಸಂತೆ, ತುಮಕೂರು ಜಿಸ್ಲೆ 


11 ಶೈವ ದೇವಾಲಯೆಗಳು 


ಕ್ರಿ.ಶ. 1286 


] ಮೂಲ ಶಂಕರೇಶ್ವರ ದೇವಾಲಯ -- ತುರುವೇಕೆರೆ ತುಮಕೂರು ಜಿಲ್ಲೆ 


2 ಮಲ್ಲೇಶ್ವರ ದೇವಾಲಯ -- ಅಘಲಯ, ಮಂಡ್ಯ ಜಿಲ್ಲೆ 


ಕ್ರಿ.ಶ. 1260 


ಕ್ರಿ.ಶ. 1262 


3 ಸಂಚಲಿಂಗೇಶ್ವರ ದೇವಾಲಯ ಸೋಮನಾಥಪುರ, ಮೈಸೂರು ಜಿಲ್ಲೆ 


ಕ್ರಿ.ಶ. 1268 : 


ಚಾಮಯ್ಯ, 


ಲ 


ಹೊಯ್ಸಳ ಮೂರನೇ ನರಸಿಂಹನ ಕಾಲದ ಜನಜೀವನ -- ಒಂದು ವಿವೇಚನೆ ೭೫ 


111 ನರಸಿಂಹನ ಕಾಲಕ್ಕೆ ಸಂಬಂಧಿಸಿದನೆಂದು ಹೇಳಲಾದ ದೇವಾಲಯ 
ಗಳು 


ರಾವ. 


ಚನ್ನಕೇಶವ ದೇವಾಲಯೆ - - ನಾಗಲಪುರ, ತುಮಕೂರು ಜಿಲ್ಲೆ 


2 ಅನಂತೆಪದ್ದ ನಾಭಸ್ವಾಮಿ ದೇವಾಲಯ -- ಹೊಸಬಿದನೂರು, ಮಂಡ್ಯ 

| ಜಿಲ್ಲೆ 
3 ಲಕ್ಷಿ ಒನರಸಿಂಹಸ್ಥಾ ಮಿ ದೇವಾಲಯ - - ಹೊಳೆನರಸಿಪುರ, ಹಾಸನ ಜಿಲ್ಲೆ 
4 ಲಕ್ಷ್ಮೀನರಸಿಂಹ ದೇವಾಲಯ - _ ಭದ್ರಾವತಿ, ಶಿವಮೊಗ್ಗ ಜಿಕ್ಲೆ 
5 ಕೇದಾರೇಶ್ವರ ದೇವಾಲಯ --- ನಾಗಲಪುರ, ತುಮಕೂರು ಜಿಲ್ಲೆ 
6 ಕಾಶೀ ವಿಶ್ವೇಶ್ವರ ದೇವಾಲಯ -- ಹೊಸಖೂದನೂರು, ಮಂಡ್ಯ ಜಿಲ್ಲೆ. 
7 ಬಾಲಲಿಂಗೇಶ್ವರ ದೇವಾಲಯ --- ನಿಫ್ಲೆಸಂತೆ, ತುಮಕೂರು ಜಿಲ್ಲೆ 


ಮೇಲೆ ತಿಳಿಸಿರುವ ಈ ದೇವಾಲಯೆಗಳು ಕಲೆ ಮತ್ತು ವಾಸ್ತು ಶಿಲ್ಪದಲ್ಲಿ ನರಸಿಂಹ 
ನಿಗೆ ಗಣನೀಯವಾದ ಸ್ಥಾನ ಲಭಿಸುವಂತೆ ಮಾಡಿದೆ. 


ಮಧ್ಯ ಕಾಲೀನ ಭಾರತೀಯ ವಾಸ್ತು ಶಿಲ್ಪ ಕ್ಷೇತ್ರದಲ್ಲಿ 11 ರಿಂದ 13 ನೇ ಶತ" 
ಮಾನದ ಕೊನೆಯವರೆಗೆ ಅಸ್ತಿತ್ವದಲ್ಲಿದ್ದ, pres ಮನಸನ ನ್ನು ಸೆರೆಹಿಡಿದಿಡುತ್ತಿ ದ್ವ, 
ಮರೆಯಲಾಗದಂಥ ದ ಶೈಗಳನ್ನು ನಿರ್ಮಿಸುವ ಗುಣಗಳನ್ನು "ಹೊಂದಿದ್ದ, ಮಡೆ 
ವಿಶಿಷ್ಟ ವಾಸ್ತುಶಿಲ್ಪ ಪದ್ಧತಿ ಹೊಯ್ಸೆಳ ಶೈಲಿ. ಅದಕ್ಕೊ ಬಳ ಕಾಲದ ಭುವ ' 
ನೇ ರದ ಹಾ ಮಂದಿರದ ಆದ್ದ ತ ರಮ್ಯತೆ ಖಜುರಾಹೋದಲ್ಲಿರುವ ಕಂದಾ 
ರಿಯ ಮಹಾದೇವ ಮಂದಿರದಲ್ಲಿ PR, ಅಂತಸ್ಪತ್ವ, ಎಲ್ಲೊ (ರಾದ ಕೈಲಾಸ ನೀವಾ | 
ಲಯದ ಭವ್ಯತೆ- ಇವೆಲ್ಲ ಗುಣಗಳನ್ನು ಸಮನ್ವ ಯಗೊಳಿಸಿಕೊಂಡಿರುವುದರೊಂದಿಗೆ 
ವಾಸ್ತು ಮತ್ತು ಶಿಲ್ಪ ವಿಧಾನಗಳ ಸುಗಮ ಸಮ್ಮಿ 4ನವನ್ನು ಇಲ್ಲಿ ಕಾಣಬಹುದು. 

ಹೊಯ್ಸ ಳ ನೇವಾಲಯಗಳನ್ನು ಔತ 5 ಕೇಯ -ದಾಕ್ರಿಣಾತ್ಯ ಶೈಲಿಗಳ ಮಧ್ಯವರ್ತಿ 


ಎಂದು ಹೇಳಲಾಗದಿದ್ದರೂ, ಅವುಗಳಲ್ಲಿ ಔತ್ತರೇಯ “ಶೈಲಿಯ ಬ ನಿರಳವಾ ' 


ಗಿದ್ದು ವಾಸ್ತು ಆಲಂಕಂಣ ವಿಧಾನ ಮತ್ತು ಸೂ ಕೆಲವಂಶಗಳಲ್ಲಿ ಔತ್ತರೇಯ 
ಲಕ್ಷಣಗಳನ್ನು ಕಾಣಬಹುದು. ಹೊಯ್ದೆಳ. ರಾಜ್ಯದ ಪರಿಸರದಲ್ಲಿ "ರೂಢಿಯಲ್ಲಿದ್ದ 
ದಾಕ್ಷಿಣಾತ್ಯ ಶೈಲಿಯ ಪ್ರಭಾವ ಹೆಚ್ಚು ಸ್ಪಷ್ಟವಾಗಿದೆ. ಹೊಯ್ಸೆಳೆ ರೂವಾರಿಗಳು 
ಔತ್ತರೇಯ - ದಾಕ್ಷಿಣಾತ್ಯ ವಾಸ್ತು 3 ರಿಗಳ "ಪ್ರಮುಖ ಲಕ್ಷಣಗಳನ್ನು ಅಳವಡಿಸಿ 


ಕೊಂಡಿದ್ದರೂ, ಅವಕ್ಕೆ ತಮ್ಮ 'ಸ್ರತಿಭತಕ್ರಿಯ ದ್ಯೋತಕವಾಗಿ ಒಂದು ಹೊಸ 


ಲ 


ರೂಸವನ್ನು ಕೊಟ್ಟು ಶೈಲಿಯ 'ಸೊಬಗನ್ನು ದ್ವಿಗುಣಗೊಳಿಸಿದ್ದಾ ಕಿ. ಹೊಯ್ಸಳ ಶೈಲಿ ' 
ಇತರ ಶೈಲಿಗಳ ಪ್ರಧಾನ ಲಕ್ಷಣಗಳ ಹೊರೆ. ರೂಪದ ಒಗ್ಗೂ ಡಿಕೆಗೆ ಸೀಮಿತವಾಗಿ ನಿಲ್ಲದೆ? 


ಅವುಗಳ ಪ ಸಂಯೋಜನೆಯನ್ನು ಸಾಧಿಸುವುಡ್ಳರೊಂದಿಗೆ, ಕೆಲವು ಹೊಸ ವಿಶಿಷ್ಟ 


ಅಂಶಗಳನ್ನೂ ಸೃಸ್ಟಿ ಸಿತು. ಹೊಯ್ಸಳ ಶಿಲ್ಪಿಗಳು ಸರಳತೆಯನ್ನು ತಿರಸ್ಕರಿಸಿ, Ki 
ಕರಣೆಯ ಮಾಗ್‌ ತ್ಯಜಿಸಿ, ME ಶೀಲ ಸೂಕ್ಷ್ಮ ಕೆತ್ತನೆಗಳನ್ನು ಸೃಷ್ಟಿ 
ಸುವ ಮೂಲಕ ಇತರ ಶೈಲಿಗಳ ವಾಸ್ತು ರೂಪಗಳನ್ನು ಭವ್ಯ ಕಲಾ We ಪರಿ ' 


ವರ್ತಿಸಿದರು. 


ಅನ್ನಪೂರ್ಣಾ ಎಂ. ನಾಯಕ್‌ 


ಬೇಡರು 


ಸಂಸ್ತೆ ತದ "ವ್ಯಾಧ ತದ್ಭವವಾಗಿ ಕನ್ನಡದ ಬೇಡ ಆಗಿದೆ. ಬೇಡ ಎಂದರೆ ಬೇಟಿ 
ಗಾರೆ ಎಂದು. ಅರ್ಥೈಸಬಹುದು. ಹಿಂದೆ ಬೇಡೆರು ಕಾಡಿನಲ್ಲಿ ವಾಸಿಸುತ್ತ, 
ಮೃಗಗಳನ್ನು ಬೇಟಿಯಾಡಿ, ಆ ವೃತ್ತಿಯನ್ನೇ ಅವಲಂಬಿಸಿ ಪ್ರಸಿದ್ಧರಾದರು. ಕಾಡಿ 
ನಲ್ಲಿ ದುಷ್ಟ ಮೃಗಗಳನ್ನು ಹಿಂಬಾಲಿಸಿ ಹಿಡಿದು ಹೊಡೆದು, ಕೊಲ್ಲುವುದರಲ್ಲಿ ಇವರು 
ತುಂಬಾ ನಿಪುಣರು. ಅಲ್ಲದೆ ಕಾಡಿನ ಸಂಪತ್ತನ್ನೇ ತಮ್ಮ ಜೀವನದ ಮುಖ್ಯ ಆಧಾರ 
ವಾಗಿಟ್ಟು ಕೊಂಡು ಜೀವನ ಸಾಗಿಸುತ್ತಿದ್ದರು. ಒಂದು ಕಡೆ ನೆಲೆಯಾಗಿ ನಿಲ್ಲದೆ ಅಲೆ 
ವಾಾರಿಗಳಾಗಿ ಜೀವಿಸುತ್ತಿದ್ದ ಇವರು ಈಗ ಹಳ್ಳಿ ಮತ್ತು ಸಟ್ಟಿಣಗಳಲ್ಲಿ ನೆಲಸಿ ನಾಗರಿಕ 
ಜೀವನಕ್ಕೆ ಹೊಂದಿಕೊಳ್ಳುತ್ತಿ ರುವುದನ್ನು ಕಾಣಬಹುದು. ಬೆಳಗಾಂ, ಬಳ್ಳಾರಿ ಮತ್ತು 
ಚಿತ್ರದುರ್ಗದ ಕಡೆ ಇವರ ಸ್ಥಿತಿ ತೀರಾ ಕೆಳಮಟ್ಟ ದಲ್ಲಿದೆ. ಬೆಳಗಾಂ ಕಡೆ ಮಲ 
ಹೊರುವ ಪದ್ಧತಿ ಈಗಲೂ ಇವರಲ್ಲಿ ಇರುವುದು ಶೋಚನೀಯ ಸಂಗತಿ. 

ಬೇಡರು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ ; ಅದರಲ್ಲೂ ಆಂಧ್ರೆ 
ಮತ್ತು ಕರ್ನಾಟಕದಲ್ಲಿ ಜೇಡರು ನಿಶೇಷವಾಗಿದ್ದಾರೆ. ಕರ್ನಾಟಕದಲ್ಲಿ ಪ್ರತಿಯೊಂದು 
ಜಿ ಯಲ್ಲೂ ಬೇಡರು ನೆಸೆಸಿರುವೆದನ್ನು. ಕಾಣಬಹುದು. ತೆಲುಗಿನಲ್ಲಿ ಇನರನ್ನು 
*ಬೋಯಿಗಳಿೆಂದು ಕರೆಯುತ್ತಾರೆ. ` 1971 ನೇ ಜನಗಣತಿಯ ಪ್ರಕಾರ. ಇವರ ಜನ 
ಸಂಖ್ಯೆ ಕರ್ನಾಟಕದಲ್ಲಿ 19,19,621 ಅಥವಾ ರಾಜ್ಯದ ಒಟ್ಟು ಜನಸಂಖ್ಯೆಯ 
ಶೇಕಡಾ 5.06 ಎಂದು ತಿಳಿದು ಬಂದಿದೆ. ಚಿತ್ರದುರ್ಗ, ರಾಯೆಚೂರು, ಬಳ್ಳಾರಿ ಜಿಕೆ 
ಗಳಲ್ಲಿ ಇವರ ಸಂಖ್ಯೆ ಬಹಳ ಹೆಚ್ಚಾಗಿದೆ. ಬೆಳಗಾಂ, ಬಿಜಾಪುರ, ಧಾರವಾಡಗಳಲ್ಲೂ 
ಸಾಕಷ್ಟು ಜನಸಂಖ್ಯೆಯಿದೆ. 

ಮರಾಠಿಯಲ್ಲಿ ಇವರನ್ನು ರಾಮೋಶಿ (ರಣವಾಸಿ) ಎಂದು ಕಕೆಯುತ್ತಾಕೆ. 
ಮರಾಠಿಯಲ್ಲಿ ರಣವಾಸಿ ಎಂದರೆ ಕ್ಯಾಂಸಬೆಲ್‌ ಅವರ ಪ್ರಕಾರ (Bombay 
Gazetteer, Vol. ೫111, Part 1, p. 400) ವನವಾಸಿ ಅಥವಾ ಅರಣ್ಯ 
ವಾಸಿ ಎಂಬುದಾಗಿ ; ಅಲ್ಲದೆ ಇವರು ಹೆಚ್ಚಾಗಿ ಹಳ್ಳಿಯಿಂದ ಹೊರಗೆ ವಾಸನತಾಡುವ 
ವರು: ಈ ರಾಮೋಶಿಗಳು ತನ್ಮು ಹೆಸರಿನ ಮುಂದೆ ನಾಯಕ ಅಥವಾ ನಾಯಕ್‌ಲಾಕ್‌ 


೭೮ ಮಾನವಿಕೆ ಕರ್ಣಾಟಿಕೆ 


ಎಂಬ ಉನೆನಾಮವನ್ನು ಇಟ್ಟಿ ಕೊಳ್ಳುತ್ತಾರೆ. ತಮ್ಮ ಹೆಸರಿನ ಮುಂದೆ ನಾಯಕ್‌ 
ಎಂದಿಟ್ಟು ಕೊಳ್ಳು ವ್ರೆದರಿಂದ ಹ ಸ್ಯದರೆಂತೆಯೇ "ನರೋಜೆ, ಸುಲಿಗೆ ಕೆಲ ಸೆಗಳಲ್ಲಿ 
ನಿರತರ ಗಿದ್ದು 4 ಮತ್ತು ಬೆಳಗಾಂ ಕಡೆಯಿರುವ ರಾಮೋಶಿ ಗಂಡಸರ ಹೆಸರು | 
ಬೇಡರ ಹೆಸರುಗಳ ಸ್ತ್ರ ಹೋಲುವುದರಿಂದ ಬೇಡರು, ರಾಮೋಶಿಗಳು ಒಂದೇ ಎಂದು ' 
ಹೇಳಬಹ:ದು.! ಆದ ರಿಂದ ಬೇಡರನ್ನು ರಾಮೋಶಿಗಳೆಂತಲೂ ಕರೆಯುತ್ತಾ ರೆ. 
ಪೌರಾಣಿಕವ ಪ ಸ್ರ PRR ಈ ಜನಾಂಗದ ಕೆಲವು ವ್ಯಕ್ತಿಗಳು ಪ್ರ ಸ್ರಮುಖ 
ಇಗಿದ್ದುದು ಕಾಣಬರುತ್ತದೆ. ಸತ್ಯ್ಯಯುಗದ ಚಂದ್ರಹಾಸ ತ್ರೇತಾಯುಗದ ಗುಹೆ 
ಮತ್ತು ಶಬರಿ ದ್ವಾಪರಯುಗದ ಏಕಲವ್ಯ ಇವರಿಲ್ಲರೂ ಖಬೇಡೆರೆ. ಅಲ್ಲದೆ 
ಇಮಾಯಣವನ್ನು ಬರೆದ ಮಹರ್ಸಿ ವಾಲ್ಮೀಕಿ ಸಹ ಬೇಡರವನೇ ಎಂಬ ಹೇಳಿಕೆ ' 


ಇದೆ. ಇವರು ವಾಲಿ, _(ಕಿಯೇ ತಮ್ಮ ಕುಲದ ಆದಿಪುರುಷನೆಂದು ಹೇಳುತ್ತಾ ಕೆ. ಮಹರ್ಷಿ ' 


ವಾಲ್ಮೀಕಿ ಹಿಂದೆ ಒಬ್ಬ ದಕೋಡೆಕಾರನಾಗಿದ್ದನ ನು; ಪ್ರವಾಸಿಗಳನ್ನು ಆಡ್ಡೆಹಾಕೆ ಅವರ : 


ಬಳಿ ಇದ್ದುದನ್ನು ನೀಡುವುದೇ ಇವನ ಕಸುಬಾಗಿತ್ತು. ಒಂದು ಸಾರಿ. ಭಾರದ್ವಾಜ 


ವಹ ರಗಳು ಹೋಗುತ್ತಿದ್ದ ದಾರಿಗೆ ಅಡ್ಡೆ ಗಟ್ಟಿ ಅವರಲ್ಲಿದ್ದ ವಸ್ತುಗಳನ್ನು ಕೊಡಲು | 
ಕೇಳಿದಾಗ, ಭಾರದ್ದಾಜರೆ ಬಳಿ ಕೊಡಲು ಏನೂ ಇರುವದಿಲ್ಲ, ಆಗ ಭಾರದ್ವಾಜರು 
ಅವನಿಗೆ "ರೂಮ ರಾಮ? ಎಂಡು ಉಚ್ಚರಿಸಲು ಉಪದೇಶ ಮಾಡುತ್ತಾರೆ. ಆದರೆ ಅವನ 
ಬಾಯಿಂದ ರಾಮ ಎಂದು ಉಚ್ಚೆ ರಿಸಲು ಸ ಸಾಧ್ಯವಾಗದಿದ್ದಾಗ ಅವನನ್ನು ಎರಡು ಮರಗಳ 
ಪೆಕ್ಕೆವಲ್ಲಿ ಕೂರಿಸಿ ಆ ಮರ, ಈ AF ಎಂದು ಉರಿಸಲು ಹೇಳಿ ಹೊರಟು ಹೋಗು 
ತ್ತಾರೆ. ನಂತರ ಇವನು ಹೇಳುತ್ತಿದ್ದ ಆ ಮರೆ ಈ ಮರ ಎಂಬುದು ಕೊನೆಗೆ ರಾಮ 
ರಾಮ ಎಂಡು ಕೇಳಿಸುವಂತಾವಾಯಿತು, ಕೊನೆಗೆ ಎಷ್ಟೋ ವರ್ಷಗಳ ಕಾಲ 
ಅಸ್ಟೇ ಕುಳಿತು ರಾಮನನ್ನು ಧ್ಯಾನಿಸುತ್ತಿ ದ್ದು ದರಿಂದ ಅವನ ಮೇಲೆ ಹುತ್ತ (ವಲಿ ಕ) ಕ 
ಬೆಳೆದು ವಾಲ್ಮೀಕಿ ಎಂಬ ಹೆಸರಿನಿಂದ ಪ್ರಸಿದ್ಧಿ ಯಾಗುತ್ತಾ ನೆ. ಮುಂದೆ ಇವನಿಗೆ 
ಜ್ಞಾನೋದಯ ದಾಸಿ ರಾಮಾಯಣವನ್ನು "ಬರೆಯ ಒಬ್ಬ " ಮಹರ್ಷಿಯೆನಿಸಿಕೊಳ್ಳು 
ತ್ಲಾನೆ. ಇದೇ ಕಾರಣದಿಂದ ಬೇಡರು ತಾವ್ರೆ ವಾಲಿ ಕಿಗಳೆದು ಕರೆದು ಕೊಳ್ಳು ತ್ತಾರೆ. 
ಸಾಮಾನ್ಯವಾಗಿ ಕಪ್ಪು ಮೈಬಣ್ಣ » ಕಸುವುಳ್ಳ ಮ್ಜೆ ಕಟ್ಟು, ಗರಡಿ ಸಾಧನೆ; ಕುಸ್ತಿ 
ಯಲ್ಲಿ ಪ್ರೀತಿ, ಸೀಡಿಸುವಂತಹ ದೇವತೆಗಳ ಆರಾಧನೆ ಇವರೆ ಮುಖ್ಯ ಲಕ್ಷಣಗಳು; ಅಲ್ಲದೆ 
ಇನರು ಉಗ್ರಸ್ವ ಭಾವದನರು.2 ಕಾಡಿನಲ್ಲಿ ದುಷ್ಟ ಮೃಗಗಳನ್ನು ಹಿಂಬಾಲಿಸಿ ಹಿಡಿದು, 
ಹೊಡೆದು, ಕೊಲ್ಲುವುದರಲ್ಲಿ ಇವರು ತುಂಬಾ ಗಟ್ಟಿಗರು. ಹುಲಿ, ಚಿರತೆ, ಕರಡಿ ಹಿಡಿಯು ' 
ವ್ರೆಡರ್ಲಿ ಮ್ಯಾ ಸಬೇಡರು ಎತ್ತಿದ ಕೈ. ಆದ್ದ ರಿಂದಲೇ ಇವರಿಗೆ ಗುರಿಕಾರರೆಂತಲೂ 
ಕರಿಯುವ 
ಸಿ.ಬಿ. ದೇಸಾಯಿಯವರು ತಮ್ಮ “ಮಡಗಜ ಮಲ್ಲ ಎಂಬ ಪುಸ್ತಕದಲ್ಲಿ 
`ಈ ರೀತಿ ಸೂ ಯೆಪಡುತ್ತಾರೆ «ಬೇಡೆ pL ಪ್ರಾಚೀನ ಚರಿತ್ರೆ ಕನಿಷ್ಠ 
12-13 ನೇ ಶತಮಾನದಷ್ಟಾ ದರೂ ಹಿಂದಿನ ಕಾಲದವರೆಗೆ ಕೆೌಶ್ರಾಸಿವುಹು. 


ಬೇಡರು ೭೯ 


ಬೇಡರು ಮೊದಲಿನಿಂದಲೂ ದಂಡಿನ ಉಊಳಿಗಕ್ಕಾಗಿ ಮೀಸಲಾಗಿ ನಿಂತಿದ್ದ ಕ್ಪಾತ್ರ 
ವೃತ್ತಿಯ ವೀರ ಜನಾಂಗ, ವಿಜಯನಗರದ ಸ್ಮಾಳಳಿರ ನ ಪೂರ್ವ ದಲ್ಲಿ ಮಹಮ್ಮದೀ 
ಯೆರ ಧಾಳಿಯನ್ನು ಎದುರಿಸಿ, ಕೆಲಕಾಲ ತಡೆದು ನಿಲ್ಲಿಸಿ ಸ್ವರಾಜ್ಯ ಮತ್ತು ಸ್ವಧರ್ಮದ 
ರಕ್ಷಣೆಯ ಆದರ್ಶವನ್ನು ಎತ್ತಿಹಿಡಿದು ವಿಜಯುನಗರದ ತಾಗ ಮಾರ್ಗ ಶೋರಿಸಿ 
ಕೊಟ್ಟವರು ವ್ರ ಬೇಡರೇ. ವಿಜಯನಗರದ ಸ್ಪೆನ್ಯದ ಬಹುಭಾಗವ್ರೆ ಈ ಬೇಡ. ಕಾಲಾಳು 
ಗಳ ಪಡೆಯಿಂದ ವ್ಯಾಪಿಸಿದ್ಧಿತು. ತಾಳಿಕೋಟಿಯ ಯುದ್ಧದಲ್ಲಿ ವಿಜಯನಗರವ್ರೆ 
ಆನಾಥವಾದಾಗ ಪಕ್ಕದ ಗುಡ್ಡೆ ಗಾಡುಗಳಿಂದ ನಗರವನ್ನು ಕೊಳ್ಳೆ ಹೊಡೆದವರನ್ಲಿ ಈ 
ಬೇಡರು ಸೇರಿದ್ದರು.3 

ಮರಾಠೆರಿಗೂ ಔರಂಗಜೇಬನಿಗೂ ನಡೆದ ದೀರ್ಫೆಕಾಲದ ಹೋರಾಟದಲ್ಲಿ ಈ 
ಬೇಡರು ಪರ್ನತ ಶಿಖರಗಳಲ್ಲಿದ್ದ ತಮ್ಮ ದುರ್ಭೇದ್ಯ ವಸತಿಯಿಂದರೇ ಮುಸಲ್ಮಾನರಿಗೆ 
ಸಹಿಸಲಸದಳವಾದ ಉಪಟಳ ಕೊಡುತ್ತಿ ದ್ದರು. ಆದರೆ ಹಿಂದೂ ಜನಾಂಗವಾದ 
ಮರಾಠರ ಮೇಲೆ ಹೆಚ್ಚಿ ನ ನಿಷ್ಮೆಯಿದ್ದಿತು.4 ವಿಜಯೆನಗೆರದ ಅನಂತರ ಪ್ರಾಮುಖ್ಯತೆಗೆ 
- ಬಂದ ಅನೇಕ ಪಾಳೆಯಗಾರ ರಾಜ್ಯಗಳಾದ ಚಿತ್ರದುರ್ಗ, ಮಧುಗಿರಿ, ತರೀಕೆರೆ ಹರ 
ಪನ ಹಳ್ಳಿ, ಗುಮ್ಮನಾಯಕನ ಪಾಳ್ಯ, ಬಸವಾಪಟ್ಟಣ, ಹಾಗಲವಾಡಿ ಪಾಳೆಯ 
ಗಾರರು ಬೇಡೆ ಜಾತಿಗೆ ಸೇರಿದವರಾಗಿದ್ದರು. ಚಿತ್ರ ಡುರ್ಗಡ ಪಾಳೆಯೆಗಾರರು ಉಳಿದೆ 
ಇತರ ಪಾಳೆಯಗಾರರಿಗಿಂತ ಪ್ರೆಸದ್ಧ ರಾಗಿದ್ದೆರು. ಕ್ರೈೆ.ಶೆ. 1475ರಲ್ಲಿ ಜೋಯಿಗಳ 
ಮೂರು ಕುಟುಂಬಗಳು ತಿರುಪತಿ. ದೇವಾಲಯದ ಸಮಾಸದಲ್ಲಿರುವ ಜಡಿಕಲ್‌ದುರ್ಗ 
ದಿಂದ ವಲಸೆ ಬಂದು ಭರಮಸಾಗರದ ಸಮಿನದಲ್ಲಿ ನೆಲಸಿದರು. ವಿಜಯನಗರದ 
ಅರಸರು ಕ್ರಿ.ಶೆ. 1508ರಲ್ಲಿ ಆ ಕುಟುಂಬಗಳ ಯಜಮಾನನ ಮೊಮ್ಮಗನಾದ ತಿಮ್ಮಣ್ಣ 
ನಾಯೆಕನನ್ನು' ಚಿತ್ರದುರ್ಗದ ನಾಯೆನೆನನ್ಹಾಗಿ ನಿಯೋಜಿಸಿದರು. ಈ ನಾಯಕನು 
ಚಿತ್ರದುರ್ಗದ ಬೆಟ್ಟದಲ್ಲಿ ಕೋಟಿ ಕಟ್ಟಿಕೊಂಡಿದ್ದನು.5 ಈ ಮನೆತನದಲ್ಲಿ ಮುಖ್ಯ 
ರೆನಿಸಿದ ಹೆದಿನಾಲ್ದು ಜನರು ಚಿತ್ರ ದುರ್ಗವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿ 
ಕೊಂಡು ಆಳ್ವಿಕೆ ನಡೆಸಿದರು. 6 ಇತಿಹಾಸದಲ್ಲಿ ಮಡಕ ಸಾಯುಕರು ಎಂಬ ಹೆಸರಿನಿಂದ 
ಇವರು ಪ್ರಸಿದ್ಧಿ ಯಾಗಿದ್ದಾಕೆ.6 1881 ನೇ ಜನಗಣತಿಯಲ್ಲಿ ಈ ರೀತಿ ಇದೆ. 
(“Most of the Palayagars in Mysore were 8008/35?) 
“ಮೈ ಸೂರು ದೇಶದಲ್ಲಿ ಪಾಳೆಯೆಗಾರರಲ್ಲಿ ಬಹಳ. ಮಂದಿ ಬೇಡರು.” ಈ ಪಾಳೆಯ 
ಗಾರರು ತಮ್ಮ ದೇ ಆದ ಸೈನ್ಯವನ್ನು ಹೊಂದಿದ್ದರು. ವಿಜಯನಗರ ಸಾವ್ರಾಜ್ಯನ್ರೆ 
'ಬಹಳ.ವಿಸ್ತಾ ರವಾದದ್ದ ರಿಂದ ಅದಕ್ಕೆ "ಸೇರಿದ ನಾನಾ ಭಾಗಗಳ ಮೇಲೆ ತಾವೇ ನೇರ 
ವಾಗಿ ಆಳ್ವಿ ೪ ನಡೆಸುವುದು ಕಷ್ಟ ವದು, ಆಯಾ ಪ್ರದೇಶದ ಉಸ್ತುವಾರಿ ನೋಡಿ 
ಕೊಳ್ಳ ಟ್ರಕತವಾಯ ವಸೂಲಿ ತ ಶಾಂತಿ. ಸುನ್ಯವಸ್ಥೆ ಕಾಪಾಡಲು, ಯುದ್ಧ 
ಸಮಯಲ್ಲಿ ಸೈನ್ಯ ಸಹಾಯ ಮಾಡಲು ನೇಮಿಸಲ್ಪಟ್ಟ ಅಧಿಕಾರಿಗಳೇ ಈ ಪಾಳೆಯ 


"ಗಾರರು. 


೮೦ ಮಾನವಿ * ಕರ್ಣೂಹಿಕ 


ಬೇಡರಲ್ಲಿ ಎರಡು ವಿಧಗಳಿವೆ ; ಕನ್ನಡದವರು ಮತ್ತು ತೆಲುಗಿನವರು. 

ಬೇಡ, ಬೇಡರ, ಬೆಂಡಂ”, ಬಚೇರಡ್‌, pro ಪೋಯ, ನಾಯಕ, ನಾನಕ್‌ 

ನಾಯಕ ಮಕ್ಕಳು, ನಾಯಕ" "ವಾಡಿ, ಪಾಳೆಯಗಾರ, ತಳವಾರ್‌, ವಾಲ್ಮಿ ಕ್ಕಿ ಪ ” 

ವಾರ, ವಾಲ್ಮೆ 7 ಮಕ್ಕಳು, ವೇಡನ್‌, ಎಂತಲೂ ಕರೆಯುತ್ತಾ ಕೆ 

ಬೇಡರಲ್ಲಿ ಆರು ಪಂಗಡೆಗ ಳಿವೆ, ಅವ್ರೆ ; 1) ಊರು ಬೇಡ ಅಥವಾ ಚಿನ್ನ ಬೋಟಿ 

2) ಮ್ಯಾಸ ಬೆ ಬೀಡ ಅಥವಾ ಸೆದ್ದಜೋಯಿ 3) ಹಾಲು ಬೇಡ 4) ಮೊಂಡಟಿ 
5) ಮಾರಮ್ಮನ ಬೇಡ ಅಥವಾ ಮುತ್ಯಾಲಮ್ಮ ನ ಬೇಡ 6) ಗುಡಿಸಿ ಅಥವಾ : 


ಬೇಡರು. ಸ 
ಊರು ಬೇಡರು ಸಂಖ್ಯೆಯಲ್ಲಿ ಇತರ ಎಲ್ಲಾ ಪಂಗಡೆಗಳಿಗಿಂತಲೂ ಹೆಚ್ಞಾ 


ದ್ದಾರೆ. ಹಳ್ಳಿ ಪಟ್ಟಣಗಳಲ್ಲಿ ನೆಲೆಸಿರುವುದರಿಂದ ಇವರನ್ನ ಊರು ಬೇರರೆಂತ 
ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಗುಡಿಸಲುಗಳನ್ನು ಕಟ್ಟಿ ಕೊಂಡು bo ಮಾಡುವವರಿಗೆ 
ಜೇಡರಿಂತಲೂ.. ನೀರಕ್ಷಿವ ಧರ್ಮವನ್ನು ಸ್ವೀಕರಿಸಿದವರು ಸದರ ಬೇಡರೆಂದು, 
ಬೇಡುವುಸೇ ಜೀವನದ ಕಸುಬನ್ನಾಗಿ ಅವಲಂಬಿಸಿ ಅಗೆಮಾರಿಗಳಾಗಿರುವ ಗುಂಪ! 
ಮೊಂಡ ಬೇಡರೆಂದು ಕರೆಯಲಾಗುತ್ತದೆ. ಮಾರಮ್ಮನ ಬೇಡರು ಅಥವಾ ಮು 
ಲಮ್ಮನ ಬೇಡರು ಮಾರಿಪೆಟ್ಟಿಗೆಯೆನ್ನು ತರೆಯ ಮೇತಿ ಹೊತ್ತು ಬೀದಿ, ಬೀದಿ ತಿರು | 
ಭಿಕ್ಷೆ ಬೇಡುತ್ತಾರೆ. ಮ್ಯಾಸ ಬೇಡರು. ಊರ ಬೇಡರಿಗಿಂತ ಎಲ್ಲಾ ರೀತಿಯಿಂದಲು 
ವಿರುದ್ಧ ಸ್ಥಿತಿಯಲ್ಲಿರುವವರು. ಮ್ಯಾಸ ಪದ ಮ್ಲೇಚ್ಛ ಎಂಬ ಸಂಸ್ಕೃತ ' ಪದ 
ತದ್ಭವ. ಮ್ಲೇಚ್ಛ ಎಂದರೆ ಕೊಳಕ, ಮೈಲಿಗೆಯ ಜನ ಎಂದು ಅರ್ಥ, ಬಹವ 
ಷ್ಟಿ ನಕ ಫಧೀಸರಾಸಿ ಸೈನ್ಯುಗಳಲ್ಲಿ ದುಡಿದ ಮ್ಯಾಸ ನಾಯಕರು: ಮುಸ 
ಪ್ರಭಾವಕ್ಕೆ ಹೆಚ್ಚು ಒಳಗಾಗಿ ಕೆಲವೊಂದು ಮುಸ್ಲಿಂ ಆಚಾರಗಳನ್ನು ಕಲಿತಖಟ್ಟರು 
ಉದಾಹರಣೆಗೆ ಸ್ಯಾಸನಾಯೆಕರು ಹಿಂದೆ ತಮ್ಮ ಗಂಡು ಮಕ್ಕಳಿಗೆ ಮುಸಲ್ಮಾನ 
ರಂತೆಯೇ ಸುನ್ನತ್‌ (ಖತ್ನಾ) ಮಾಡಿಸುತ್ತಿದ್ದರೆಂತಲೂ, ಹೆಂಗಸರು ಕಾಲುಂಗುರ 
ಧರಿಸುತ್ತಿ ರೆನ್ನಿವನಘಾಜ ತಿಳಿದುಬರುತ್ತದೆ. ಅಲ್ಲದೆ. ಇವರು ಗೋಮಾಂಸಹಾರಿಗಳ 
ಕೆಂದು ತಿಳಿದುಬರುತ್ತದೆ. ಈಗಲೂ "ಮ್ಯಾಸಬೇತರು ಕೋಳಿ: ವಾಸ ಸನ್ನು 
ಮತ್ತು ಚಾನೆಯ ಸೋರೆ ಮಲುಗುವುದಿಲ್ಲ.” ಯಾವ ರೀತಿಯ ಮದ್ಯವನ್ನಾಗಲೀ ಇ 
ಸೇವಿಸುನೆದಿಲ್ಲ. ಮುಸ್ಥಿಮರ ಹಬ್ಬವಾದ ಬಾಬಯ್ಯನ ಹಬ್ಬವನ್ನು ಇವರು ಆ 
ರಿಸುವುದಲ್ಲದೆ, ಮಾರಿಗೆ ಬಲಿಕೊಡುವ ಪದ್ಧತಿ ಇವರಲ್ಲದೆ. ಬಲಿ ಕೊಟ್ಟ ಪ್ರಾಣಿ 
ಮಾಂಸದ ಪಾಲನ್ನು ತಮ್ಮ ಮುಸ್ಲಿಂ ಸ್ನೇಹಿತರಿಗೆ ಹಂಚುತ್ತಾಕಿ ಮುಸ್ಲಿ 
ಕೂಡ ಮಾರಿಹಬ್ಬದ ದಿನ ಮಾರಮ್ಮ "ನ ದೇವ ಸ್ಥಾನಕ್ಕೆ ಪೂಜೆ ಕೊಡುತ್ತಾ ಕೆ 
ಚಿತ್ರ ದುರ್ಗದ ಮೊಣಕಾಲ್ಮೂರು, ಚಳ್ಳಕೆರಿ ತಾಲ್ಲೂಕುಗಳಲ್ಲಿ ಮ್ಯಾಸ k 
ಹೆಚ್ಚಾ ಗಿದ್ದಾರೆ. ಹತ್ತು ಹದಿಕ್ಕೈದು. ಕುಟುಂಬಗಳ ಒಂದೊಂದು ಗುಂಪು, ಕಾಡಿ 
ಮಧ್ಯದಲ್ಲಿ ಗುಡಿಸಲುಗಳನ್ನು ಕಟ್ಟ ಕೊಂಡು ಹೊರಗಿನವರ ಸಂಪರ್ಕವನ್ನು ಹೊಂದ 


ಬೇಡರು ಸ 


' ತಮ್ಮ ದೇ ಆದ ರೀತಿಯ ಜೀವನವನ್ನು ಸಾಗಿಸುತ್ತಿರುವೆದನ್ನು ಈಗಲೂ ನೋಡ 
' ಬಹುದು. 


ಮತ ನಂಬಿಕೆ 


_ ಬೇಡರಲ್ಲಿ ವೈಷ್ಣವರು ಮತ್ತು ಶೈವರೆಂದು ಎರಡು ವಿಧಗಳಿವೆ. ಸಾಮಾನ್ಯವಾಗಿ 
'ವೈಷ್ಟ ವರು ಮೆಂಕಟರಸುಣ, ರಂಗನಾಥ, ನರಸಿಂಹ, ಮೊದಲಾದ ದೇವರುಗಳನ್ನು 
a. ಅಲ್ಲಿದೆ ಅವರೆಲ್ಲ ಶಾವ್ರ ವಾ ಲಿ ಕ ಮತದನರೆಂದು ಕರೆದುಕೊಳ್ಳು 
"ತಾರಿ. ಶ್ರ ಶೈವರನ್ನ-ಕೆನ್ನಯ್ಯೆನ ಕೆಲನವರೆಂದು ಕರೆಯುತ್ತಾ, ರಿ. ಕನ್ನಯ್ಯೆನ ಕುಲಕ್ಕೆ 
| ಹೈರದವರೆಲ್ಲರೂ ಶಿವಭಕ್ತರು. ಹಲವರಿಗೆ ನಂಜನಗೂಡಿನ ಶ್ರೀಕಂಠೇಶ್ವರ ಮನೆ 
| ದೇವರು. ಮಾರಮ್ಮ , ಮುರಿಗಮ್ಮ , ಪಾಯಮ್ಮ, ಒಡಿಸಿಲಮ್ಮ ಲಕ್ಷಮ್ಮ, ದುರ್ಗಿ 
| ಮುಂತಾದ ದೇವತೆಗಳನ್ನು ಇರು ಪೂಜಿಸುತ್ತಾರೆ. ಮಾರಿಗೆ ಕೋಣನ ಬಲಿ 
| ಕೊಡುವ ವಾಡಿಕೆ ಇವರಲ್ಲುಂಟು. 1675ರಲ್ಲಿ ಚಿತ್ರದುರ್ಗದ ಪಾಳೆಯಗಾರನಾಗಿದ್ದ 
ಚಿಸ್ಸೆಣ್ಣ ನಾಯೆಕನೂ ಮತ್ತು ಅವರ ಪರಿವಾರದವರೆಲ್ಲ ವೀರಶ್ಸೆವ ಮತವನ್ನು ಸ್ವೀಕರಿಸಿ 
ವೀರಶೈ ವರಾದರು.8 

ಒಂದೇ ಗೋತ್ರದವರಲ್ಲಿ ವಿವಾಹ ನಿಷಿದ್ಧ. ಬೇಡರಲ್ಲಿ ಎಮ್ಮೆಯವರು, ಮಂದೆಯ 

ವರು, ಚೀಮರು (ಇರುವೆಯವರು), ಹೊವಿನವರು, ವೂಸಿನವರ್ಕು, ಮಂಡೆಲದವರು, 

ಬಂಗಾರದವರು, ಜೇನಿನವರು, ನವಣಿಯೆವರು, ಏಳು ಬೆಟ್ಟ ದವರು, ಸೂರ್ಯೆ, ಚಂದ್ರ 

ಇತ್ಯಾದಿ ಆಯಾ ಚಿಹೈೆಗಳನ್ನು ಹೊಂದಿದ ಒಟ್ಟು ಜು ಗೋತ್ರಗಳಿವೆ. ಮದುಣೆ 

ಸಂಪ್ರದಾಯಗಳು ಉಳಿದ ಇತರ ಜನಗಳಲ್ಲಿರುಪಂತೆಯೇ ಇದೆ. ಕೆನ್ಯಾ ಶುಲ್ಕದ 

ಪದ್ಧತಿ ಇತಿ, ೇಚಿಗೆ ಪ್ರಾರಂಭವಾಗಿದೆ. ಒಬ್ಬನೇ ಅಕ್ಕ, ತಂಗಿ ಇಬ್ಬ ರನ್ನು ಮದುನೆ 

ಯಾಗುವ ಅವಕಾಶವಿದೆ. ದೊಡ ಕೈನ ಮಗಳನ್ನು ಚುಡುಡಿಕಣಗಲು ಮತ್ತು ಅಣ್ಣನ 


ಮಗನು ತಂಗಿಯ ಮಗಳನ್ನು ಮದುವೆಯಾಗಲು ಅನುಮತಿ ಇದೆ. 
| 
| 


ಕ ಹೆಣ್ಣು ಮಕ್ಕಳು ಮೈನೆರೆದಾಗ ಅವರು ಎಲೆಯಲ್ಲಿ ಮಾತ್ರ ಊಟ ಮಾಡೆಬೇಕು. 
ಆ ದಿನಗಳಲ್ಲಿ ತಟ್ಟಿ ಯೆಲ್ಲಿ ಊಟ ಮಾಡುವುದು ನಿಷಿದ್ಧ. ಹಹನ ಾರ ಹೆಣ್ಣು 
ಮೊರು ರಾತ್ರಿ ಹಸಿರು ಹುಲ್ಲಿನಿಂದ ಕಟ್ಟಿದ ಗುಡಿಸಿಲಿನಲ್ಲಿ ವಾಸ ಮಾಡಬೇಕು. ರಾತಿ) 
ಸಮಯದಲ್ಲಿ ಅವಳು ವಲಗುವಂತಿಲ್ಲ, "ಜೆ ಮಾತ್ರ ನಿದ್ರೆ ಮಾಡಲು ಅವಕಾಶ. 
ಏಕೆಂದರೆ, 'ಕತ್ತ ಪೆಯೆಲ್ಲಿ ಡೆವ್ವ ಭೂತಾದಿಗೆಳು ಬಂದು ಅವಳನ್ನು ಅವಳು ಪಿಸ ಮಾಡು 
' ತ್ರಿರುವಾಗ ಚತ ಹದು ಎಂಬ ನಂಬಿಕೆ. ವಿಧವಾ ವಿವಾಹಕ್ಕೆ ಇವರಲ್ಲಿ ಅಡ್ಡಿ 
ಆದರೆ ವಿಧವೆಯ ಮದುವೆಯು ಕೂಡಿಕೆ ಅಪ್ಪೆ. ಮದುವೆ ಮತ್ತು, ಕೂಡಿಕೆಗಳಲ್ಲಿ 

ಸ ಕಾಣಿಕೆ” ಕೊಡಬೇಕು. ಈ ಕಾಣಿಕೆಯನ್ನು ವಸೂಲು ಮಾಡುವ 


“ಕನ್ನ 
'ಚವಾಬ್ದಾ ರಿ ಜಾತಿಯೆ ಯೆಜಮಾನನದು. 


ಇಲ್ಲ. 
ಸತ್ತ ವರನ್ನು ಹೂಳುವ್ರೆಡು ಹೆಚ್ಚಾಗಿ ವಾಡಿಕೆಯಲ್ಲಿದೆ. ಶವ ಸಂಸ್ಕಾರ ಪದ್ಧ 
1 


3 


೮೨ ಮಾನವಿಕ ಕರ್ಣಾಬಿಕ 


ತಿಯು ಇತರ jk ಜನಾಂಗಗಳಂತೆಯೇ ಇದೆ. ತೊನ್ನು ಮೊದಲಾದ ರೋಗ. 
ಒಂದವರನ್ನು ತ್ರಮೇಲೆ ಸುಡುತ್ತಾ ಕೊ ಸಂಸ್ಕಾರನ್ರ 'ಗುರುಬೋಧನೆ ತೆಗೆದು 
ಕೊಂಡ ಗ್‌ ನೇತೃ ತ್ವದಲ್ಲಿ ನಡೆಯುತ್ತ ದೆ. 

ಬೇಡರಲ್ಲಿ ಈಗಲೂ ಸೂ ಇವರದೇ ಆದ ಗಡಿ ಮನೆ, ಕಟ್ಟಿ ಮನೆ ಎಂಬ ಘಟಕ. 
ಗಳಿವೆ. ಆ ಘಟಕಗಳಿಗೆ ಒಬ್ಬೊಬ್ಬರು ಯಜಮಾನರು (ವಾಶಪಾರಂಪರ್ಯವಾಗಿ) ಇರು ' 
ತ್ತಾರೆ. ಮದುವೆ ಮುಂತಾದ. ಸಂದರ್ಭಗಳಲ್ಲಿ ಇ ಇವರಿಗೆ ಅಗ್ರತಾಂಬೂಲ ದೊರೆಯ 


ತ್ತದೆ, ಜಾತಿಯ ಕಟ್ಟಕಟ್ಟಳೆ ಮದುವೆ, ಕೂಡಿಕೆ, ಬಸವಿ ಬಿಡುವುದು ಎಲ್ಲವೂ" 


ಅವರ ಸಮ್ಮುಖದಲ್ಲೇ ನಡೆಯಬೇಕು. ಈ ಕೆಲಸಕ್ಕಾಗಿ ಜಾತಿಯವರು ಅವನಿಗೆ 
ಮರ್ಯಾದ ಹಣವನ್ನು ಸಲ್ಲಿಸುತ್ತಾರೆ. 

ಗಂಡು ಸಂತಾನವಿಲ್ಲದವರು ಗಂಡು ಮ ದತ್ತು ತೆಗೆದುಕೊಳ್ಳುವ ಬದಲು" 
ತಮ್ಮ ಹೆಣ್ಣು ಮಕ್ಕಳನ್ನೇ ದೇವರ ಹೆಸರಿನಲ್ಲಿ ಬಸವಿ ಬಿಡುತ್ತಾರೆ. ಇ ಸರಳ 
ಸಮಾರುಭವನ್ನು ದೇವಸ್ಥಾನದಲ್ಲಿ ಏರ್ಪಡಿಸುತ್ತಾ ಕೆ. ಇದು ಎಲ್ಲಾ ರೀತಿಯಲ್ಲೂ ' 
ವಿವಾಹ ವಿಧಿಯನ್ನೇ ಹೋಲುತ್ತದಾದರೂ ಗಂಡಿನ ಬದಲು ಹೆಣ್ಣಿ ನ ಪಕ್ಕದಲ್ಲಿ ಒಂದು. 
ಕತ್ತಿಯನ್ನು ನಿಲ್ಲಿಸುತ್ತಾರೆ. ಪುರೋಹಿತನು ಅವಳಿಗೆ ತಾಳಿಯನ್ನು ಕಟ್ಟುತ್ತಾನೆ. 
ಹೀಗೆ ಐಸವಿಯಾದ ಹೆಣ್ಣು ಮಗಳಿಗೆ ಆಸ್ತಿಯ ಹಕ್ಕುಂಟು. ಅಲ್ಲದೆ ಮಾತಾಸಿತ್ಯ ಗಳ 


ಕರ್ಮಾಂತರ ಮಾಡುವ. ಜವಾಬ್ದಾರಿ ಕೂಡ ಇವಳದೇ. ಮಗನಿಗಿರುವಂತಹೆ ಎಲ್ಲ ' 


ರೀತಿಯ ಹಕ್ಕುಗಳನ್ನು ಅನುಭವಿಸುವ ಅಧಿಕಾರವಿರುತ್ತದೆ. ಒಸವಿಯಾದ ಹೆಣ್ಣು 
ಮಗಳಿಗೆ ಒಬ್ಬನ ಜೊತೆ ಮಾತ್ರ ಲೈಂಗಿಕ ಸಂಬಂಧವನ್ನು ಹೊಂದಿರಬೇಕೆಂಬ ಕಟ್ಟಳೆ: 


ಯಿಲ್ಲ. ಅವಳು ಇಷ್ಟ ಸಟ್ಟರೆ ಒಬ್ಬನ ಜೊತೆಯೇ ಇರಬಹುದು; ಇಲ್ಲದಿದ್ದರೆ ಅವಳಿಗಿಷ್ಟ 
ಒಂದಷ್ಟು ಜನರ ಹೊ. ಸಂಪ ರನ್ನು ಹೊಂದಒಹುದು. ಒಸವಿಯಾದ ಹೆಣ್ಣು 


ಮಗಳು ರೀತಯ ಸಂಬಂಧವನ್ನು ತನ್ನ ಅಥವಾ ತನ್ನ ಜಾತಿಗಿಂತ ಮೇಲಿನವರ 
ಜೊತೆ ಮಾತ್ರ ಇಟ್ಟ ಕೊಳ್ಳಬೇಕು. ಯಾರು ಮೊದಲು ಅವಳೊಟ್ಬಿಗೆ ಈ ಸಂಬಂಧ 


ವನ್ನು ಪ್ರಾರಂಭಿಸುತ್ತಾನೋ ಅವನು ಅವಳಿಗೆ ಬಸವಿ ಬಿಡುವುದಕ್ಕೆ ತಗುಲುವ : 


ಖರ್ಚನ್ನು ಕಟ್ಟಿ ಕೊಡಬೇಕು. ಅವಳನ್ನಾಗಲಿ, ಅವಳಿಗೆ ಹುಟ್ಟದ ಮಕ್ಕಳನ್ನಾಗಲಿ 
ಕೀಳಾಗಿ ಯಾರೂ ಕಾಣುವುದಿಲ್ಲ. ವಿಧವೆಯಾದ ಒಸವಿಯು ಮದುವೆ ಮುಂತಾದ 
ಸಮಾರಂಭಗಳಲ್ಲಿ ಭಾಗವಹಿಸಬಹುದು. ಯಾವ ಮಹತ್ವದ ಉಪ್ಪೀಶವನ್ನಿಟ್ಟು ಕೊಂಡು 
ಈ ಪದ್ಧತಿ ಹುಟ್ಟಿತೋ ಆ ಉದ್ದೇಶಗಳೆಲ್ಲ ಈಗ ಮರೆಯಾಗಿ ಹೋಗಿವೆ. ಈಗ ಆ. 
ಪದ್ಧತಿ ತನ್ನ ಗೌರವವನ್ನು ಕಳೆದುಕೊಂಡು ವೇಶ್ಯಾವೃತ್ತಿ ಎನ್ನುವಷ್ಟರ ಮಟ್ಟಿಗೆ ಹದ 
ಗೆಟ್ಟಿದೆ. ಧಾರವಾಡದ ಸವದತ್ತಿ ಮತ್ತು ಬಳ್ಳಾರಿಯ ಕೂಡ್ಲಿಗಿ ಚಾ. ಗಳಲ್ಲಿ, 
ನಾನು ಸಂದರ್ಶಿಸಿದ ಕೆಲವರ ಅಭಿಪ್ರಾಯದ ಪ ಸುಕ ತ್ರ ತಿಯೊಂದು ಮನೆಯಲ್ಲಿಯೂ 
ಒಬ್ಬ ಹೆಣ್ಣು ಮಗಳನ್ನು ಬಸನಿ ಬಿಡುತ್ತಾ ರೆ ಎಂ ರೀತಿಯಲ್ಲಿ ಹೆಣ್ಣು = "ಪದ್ಧತಿ 


ಹಟ ಶೋಷಿಸಲ್ಪ ಡುತ್ತಾ ಳೆ. ಕೇಸೊದಕೆ ಮೇಲು ಜಾತಿಯ ಗಂಡಸರೇ ಅವಳಲ್ಲಿ 


ಬೇಡರು | 


ಹೆಚ್ಚಾಗಿ ಬರುವ್ರೆದರಿಂದ, ಒಂದು ರೀತಿಯಲ್ಲಿ ಮೇಲ್ವರ್ಗದನರಿಂದ ಶೋಷಣೆ ಮತ್ತು 
ತನ್ನ PR NGS ಶೋಷಣೆ. ಇಂತಹ ಪದ್ಧ ತಿಯಿರುವ MONS 
ಗಂಡಸರು ಸ ಸಾಮಾನ್ಯವಾಗಿ ಸೋಮಾರಿಗಳು. ಹೇಗೂ ವಳಿಲಿಗೆ ಬರುವ ಕ 


Se ಹಟ್‌ ಕ್ಕ್‌ 


ಹಣವನ್ನು ಕೊಡಬೇಕು, ಆದ್ದರಿಂದ ಸಂಪಾದಿಸುವ ಪೂರ್ಣ ಜವಾಬ್ದಾರಿ ಇವಳ ಮೇಳೆ 
ಬೀಳುತ್ತದೆ. ಯಾವ ಕಾನೂನು, ಕಾಯ್ದೆ ಗಳು, ಈ ಪದ್ಮ ತಿಯನ್ನು ತಡೆಗಟ್ಟಲು 
ಯಶಸ್ವಿ ಯಾಗಿಲ್ಲ. 

ಮಂದ ಗಿರಿಜನರೆಂದು ಸರಿಗಣಿಸಲ್ಪಟ್ಟರುವ ಇವರು ಈಗ ತಮಗೆ ಗಿರಿಜನರಿಗೆ 


ದೊರೆಯುತ್ತಿರುವ ಸವಲತು ಗಳು ಬೇಕು ಸ ಸರ್ಕಾರವನ್ನು ಒತ್ತಾಯಿಸುತ್ತಿ ದಾ ಕ್ಷೆ 
1976ರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗಗಳ pe ಚಕ್ಕ ತಿದ್ದು ನಡಿ 


ಮೇರೆಗೆ ನಾಯಕ ಜನಾಂಗ ಮ ಎಲ್ಲಾ ಭಾಗಗಳಲ್ಲೂ ಆ ಸವಲತ್ತು, 


ಗಳನ್ನು ಪಡೆಯಬಹುಸೆಂದು ಆಜ್ಞೆ ಹೊರಡಿಸಿದ್ದುದರ ಪರಿಣಾಮವಾಗಿ ಇವರು ತಮಗೆ 


ಆ ಸವಲತ್ತುಗಳು ಸಲ್ಲಬೇಕು. ಏಕೆಂದರೆ ಕರ್ನಾಟಕದಲ್ಲಿ ನಾಯಕರೆಂದಕೆ ತಮ್ಮನ್ನಲ್ಲದೆ 


 ಬೇರಾರನ್ನೂ ಕರೆಯದಿರುವದರಿಂದ ಪರಿಶಿಷ್ಟ ಬುಡಕಟ್ಟು ಜನಾಂಗಕ್ಕಿರುವ ಸೌಲಭ್ಯ 


ವನ್ನು ಪಡೆಯಲು ತಾವು ಅರ್ಹರೆಂದು ತಮ್ಮನ್ನು ಆ ಗುಂಪಿಗೆ ಸೇರಿಸಬೇಕೆಂಬ 
ಚಳುವಳಿ ಇತ್ತೀಚಿನ ದಿನಗಳಲ್ಲಿ ಕೆಂಡು ಬರುತ್ತಿದೆ. 


ಟಪ್ಪಣಿಗಳು 


1. The tribes and castes of Bombay, Vol. 111, Bombay. 
Printedat the Government Central Press-1922, by 
R.E. Enthoven. Page. 297. 
2. ಗ್ಯಾರುಟೀಯರು ಕರ್ನಾಟಕ ಭಾಗದ್ದು. ಮೊದಲನೆಯ ಆವೃತ್ತಿ? ಗನರ್ನ 
ಮೆಂಟ್‌ ಸೆಂಟ್ರಲ್‌ ಬುಕ್‌ ಡಿಪೊ : ಬರೆದವರು ವೆಂಕಟರಂಗೋಕಟ್ಟಿ. 


ಪುಟ-199. 
ಕರ್ನಾಟಕೆ ಇತಿಹಾಸ ದರ್ಶನ : _ಎಂ.ವಿ.ಕ ಸರಾ ನ್‌-1971, ಪುಟ-458. 
ಕರ್ನಾಟಿಕ ಇತಿಹಾಸ ದರ್ಶನ . ಎಂ-ವಿ- ಕೃಷ್ಣರಾವ್‌- 1971, ಪುಟ-458. 


ಕರ್ನಾಟಕ ಇತಿಹಾಸ ದರ್ಶನ - ಎಂ-ನಿ. ಕೃಷ್ಣರಾವ್‌-1971. ಪುಟ- 467. 


೦. UN ತು. Ww 


ಚಂದ್ರವಳ್ಳಿ (ಚಿತ್ರದುರ್ಗ ಇತಿಹಾಸ ಕುರಿತ ಲೇಖನಗಳು) - ಡಾ. ಎಂ.ನಿ. 

ಶ್ರೀನಿವಾಸ್‌, ಲಕ್ಷಣ ತೆಲಗಾವಿ, ಪುಟ-78. 

4 ಚಂದ್ರೆ ವಳ್ಳಿ (ಚಿತ್ರ ದುರ್ಗ ಇತಿಹಾಸ ಕುರಿತ ಲೇಖನಗಳು) = ಜಾ ಎಂವಿ 
ಶ್ರೀನಿವಾಸ್‌- ಲಕ್ಷ್ಮಣ ತೆಲಗಾವಿ ಪುಟ-63. 

8. ಚಂದ್ರವಳ್ಳಿ (ಚಿತ್ರದುರ್ಗ ಇತಿಹಾಸ ಕುರಿತ ಲೇಖನಗಳು) - 

ಡಾ: ಎಂ ವಿ. ಶ್ರೀನಿವಾಸ್‌, ಲಕ್ಷಣ ತೆಲಗಾವಿ. ಪುಟ-80 


ಕರ್ನಾಟಕದಲ್ಲಿ ಸರಶಿಷ್ಟ ಬುಡಕಟ್ಟುಗಳ ಜನಸಂಖ್ಯೆ ಅದರ ಒಟ್ಟು ಜನ: 


ಸಂಖ್ಯೆಯ,0.7 ರಷ್ಟಾಗುತ್ತದೆ. ಅವರು ಮುಖ್ಯವಾಗಿ ಮ್ಬೆ ಸೂರು, ಕೊಡಗು ಮತ್ತು 
ದಕ್ಷಿಣ ಕನ್ನಡ ಜಿಸ್ಲೆಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಬೆಂಗಳೂರು, ಬೆಳಗಾವಿ: 
ಚಿಕ್ಕಮಗಳೂರು, ತುಮಕೂರು, ಶಿವಮೊಗ್ಗ ಮತ್ತು ಹಾಸನಗಳಲ್ಲಿ ಕೂಡಿ ತಕ್ಕಮಟ್ಟಿಗೆ 
ಇದ್ದಾರೆ. ಸಂನಿಧಾನದ ಪ್ರಕಾರ ಇಂಥ ಬುಡಕಟ್ಟುಗಳು ಸಾಂದ್ರವಾಗಿರುವ ಪ್ರದೇಶ 
ಗಳನ್ನು ಅನುಸೂಚಿತ ಪ್ರದೇಶಗಳೆಂದು ಸಾರಿ ನಿಶೇಷ ಸೌಲಭ್ಯಗಳನ್ನು ಒದಗಿಸಬಹು 


ದಾದರೂ ಕರ್ನಾಟಕದಲ್ಲಿ ಅಂಥ ಸಾಂದ್ರ ಪ್ರದೇಶಗಳು ಇಲ್ಲವಾದ್ದರಿಂದ ಯಾವ 


ಪ್ರದೇಶಗಳನ್ನು ಅನುಸೂಚಿತ ಎಂದು ಸಾರಿಲ್ಲ. 


ಪರಿಶಿಷ್ಟ ಬುಡಕಟ್ಟುಗಳು ಬಹುನ.್ಟಿಗೆ ಆದಿವಾಸಿ ಜನಾಂಗಗಳು. ಆದರೆ ' 


ಸಂವಿಧಾನದ ಉದ್ದಿ ಶೃದಿಂದ ತಯಾರಿಸಲಾದ ಪಟ್ಟಿ ಮತ್ತು ಮಾನವ ಶಾಸ್ತ್ರಜ್ಞರು" 


ತಮ್ಮ ಮಾನದಂಡಗಳ ಮೇಲೆ ಅವಲಂಬಿತವಾಗಿ ಬುಡಕಟ್ಟುಗಳೆಂದು ನಿರೂಪಿಸುವ ವರ್ಗ 
ಗಳ ಯಾದಿಯಲ್ಲಿ ಏಕತೆಯಿಲ್ಲ. ಮಾನವಶಾಸ್ತ್ರಜ್ಞರ ಪ್ರಕಾರ ಪರಿಶಿಷ್ಟ ಸಟ್ಟಿಯ 


ಸುಮಾರು 27 ಜನಾಂಗಗಳನ್ನು ಮಾತ್ರ ಬುಡಕಟ್ಟುಗಳು ಎಂದು ಪರಿಗಣಿಸಬಹುದು. 
` ಕರ್ನಾಟಕದ ಬುಡಕಟ್ಟುಗಳ ಬಗ್ಗೆ ಥರ್ಸ್ಪನ್‌, ಎಂಥೋವೆನ”, ನಂಜುಂಡಯ್ಯ ಅನಂತ ' 


ಕೃಷ್ಣ ಅಯ್ಯರ್‌ ಮತ್ತು ಲೂಯಿಸ್‌ - ಇವರು ಕೆಲನ್ರ ವಿವರಗಳನ್ನು ನೀಡಿದ್ದಾರೆ. 


ಅವರ ಬರಹಗಳ ಆಧಾರದ ಮೇಲೆ ಕೆಲವು ಮುಖ್ಯ ಬುಡಕಟ್ಟುಗಳ ಸ್ಥೂಲ ಪರಿಚಯ 1 


ವನ್ನು ಸಡೆಯಬಹುದು. 


ಕರ್ನಾಟಕ ವಿಷಯ ವಿಶ್ವಕೋಶ, ಪು. 889. 


ಯೆಮುನಾಬಾಯಿ ಆರ್‌: ರಾವ್‌ 
ಹಾಕಲೆ ್ಟಾಲ 
ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ" 


19ನೇ ಶತಮಾನದ ಉತ್ತರಾರ್ಧ ಹಾಗೂ 20 ನೇ "ಶತಮಾನದ ಪೂರ್ವಾರ್ಧ 
ಗಳಲ್ಲಿ ಜೀವಿಸಿದ ಶ್ರೀ ಹರ್ಬರ್ಟ್‌ ಜಾರ್ಜ್‌ ವೆಲ್ಸರದು ಎಂಬತ್ತು ವರ್ಷಗಳ ವರ್ಣ 
ಮಯ ತುಂಬುಜೀವನ. ತೀರಾ ಬಡತನದಲ್ಲಿ ಹುಚ್ಚಿ ಕಷ್ಟ ಸಡುತ್ತಿ ದ್ದ ಇವರು ಶಾಲಾ 
ಮುಖ್ಯೋಪಾಧ್ಯಾಯರೊಬ್ಬರ ದೃಷ್ಟಿಗೆ ಬಿದ್ದು ಸಂಜೆ ಶಾಲೆಯಲ್ಲಿ ಓದುವಂತಾಯಿತು. 
ಬಳಿಕ ವಿಶ್ವವಿದ್ಯಾಲಯದ ಕಾಲೇಜೊಂದರಲ್ಲಿ ಓದಲು ವಿದ್ಯಾರ್ಥಿವೇತನ ದೊರಕಿತು. 
ಅಲ್ಲಿ ಚಾರ್ಲ್‌ಸ್‌ ಡಾರ್ವಿನ್ನನ ಒಡನಾಡಿ ಥಾಮಸ್‌ ಹಕ್ಸ್ಲಿಯಿಂದ ಜೀವಶಾಸ್ತ್ರ 
ಕಲಿಯುವ ಸೌಭಾಗ್ಯ ಇವರದ್ದಾಯಿತು. ಜೀವಶಾಸ್ತ್ರ ಕ್ಷೇತ್ರದಲ್ಲಿ ವಿಕಾಸವಾದ 
ಮುಂದೆ ಬರುತ್ತಿದ್ದ ಕಾಲ ಅದು. ವಿಜ್ಞಾನದ ಮೇಲಿನ ಆ ಕಾಲದ ಅಪಾರ ಶ್ರದ್ಧೆ 
ಉತ್ಸಾಹಗಳು ವೆಲ್ಸರಲ್ಲೂ ಬೇರೂರಿದುವು. ಆದರೂ ಅನಾರೋಗ್ಯ ಮುಂತಾದ ನಾನಾ 
ಕಾರಣಗಳಿಂದ ವಿಜ್ಞಾ ನವನ್ನೆ « ತಮ್ಮ ವೃತ್ತಿ ಯನ್ನಾಗಿ ಮಾಡಿಕೊಳ್ಳಲು ಅನರಿಗೆ ಸಾಧ್ಯ 
ವಾಗಲಿಲ್ಲ. ಬರವಣಿಗೆ ಇವರಗೆ ತುಂಬ ಸಹಜವಾಗಿ ಕೈಗೂಡಿತ್ತು , 'ಇನರು 'ಬಕಿದ 
ದ್ವೆಲ್ಲ ಲ್ಲ ಓದುಗರಿಗೆ ಪ್ರಿಯವಾಗುತ್ತಿತ್ತು. ಕಡೆಗೆ ಅದೇ ಅವಗ ವೃತ್ತಿ ಯಾಯಿತು. 
ವೆಲ್ಸ್‌ ಸವರು ಅನೇಕ ಲೇಖನಗಳು, ಸಣ್ಣ ಕತೆಗಳು, ಕಾದಂಬರಿಗಳು ಮತ್ತು 
ಚಿತ್ತೆ ಚರಿತ ಳನ್ನು ಬರೆದಿದ್ದಾರೆ. ಇವರು ಬರೆದ ವೈಜ್ಞಾನಿಕ ಕಾದಂಬರಿಗಳಾದ 
ಗ್ರಹಗಳ ಯುದ್ಧಗಳು ಮತ್ತು ಕಾಲಯೆಂತ್ರ ಇಂದಿಗೂ ಆಕರ್ಷಕವಾದುವಾಗಿವೆ. 
ಆದರೆ ವೆಲ್ಸ್‌ರವರ ವ್ಯಕ್ತಿತ್ವದಲ್ಲಿ ಸಾಹಿತಿಯೊಬ್ಬ ನೇ ಅಡಗಿರಲಿಲ್ಲ. ವಿಜ್ಞಾನ 
ಅವರ ಪ್ರೀತಿಯ ವಿಷಯ. ಆಲಿ ಸಮಾಜದ ಬಗೆಗೆ ಅನು ತೀವ್ರವಾಗಿ ಚಿಂತಿಸುತ್ತ 
ದ್ಹರು ಹೀಗಾಗಿ ಅವರಲ್ಲಿ “ಉಪಾಧ್ಯಾಯ” ನೊಬ್ಬ ನು ವಾಸಿಸುತ್ತಿದ್ದನು. (ಸ್ವಲ್ಪ 
* ಮುನು  ಡಿಯುಲ್ಲಿ ತಿಳಿಸಿರುವಂತೆ ಸಾಧಾರಣ ಮಾನನನಿಗೆ ಜಗತ್ತಿನ ಇತಿಹಾಸ 


ವನ್ನು ಆದ್ಯಂತವಾಗಿ ಸರಳ ವಿಧಾನದಲ್ಲಿ ಹೇಳುವ ವೆಲ್ಸರ ಈ ಗ್ರಂಥನನ್ನು "ಮಾನವಿಕ 
" ಶೆಣಾಟಿಕ' ಪತ್ರಿಕೆ ಸರಣಿಯಲ್ಲಿ ಪ್ರಕಟಿಸಲು ನಿರ್ಧರಿಸಿದೆ - ಇದು ಮೊದಲ ಕಂತು. 


" ಸಂಪಾದಕ: 


೮೬ ಮಾನವಿಕೆ ಕರ್ಣಾಬಿಕ 


ಕಾಲ ಅವರು ಖಾಸಗಿ ಶಾಗೆಗಳಲ್ಲಿ ಉಪಾಧ್ಯಾ ಯರಾಗಿದ್ದು ದುಡಿದುದೂ ಉಂಟು. 
ಅಲ್ಲದೆ ಅವರಿಗೆ ತಾವ ನಿಜ್ಞಾ ನದಸ್ಗೆ ಸೇ RHE ಪ್ರಾಢ್ಯಾಪಕನಾಗಬೇಕಾಗಿತ್ತು 
ಎಂಬ ಹೆ೨ಬಲ ಕಡೆತನಕ ಇದ್ದಿತೆಂದು: ಲಾರ್ಡ್‌ ಸಿ. ಹಿ. ಸ್ಟೋ ಹೇಳುತ್ತಾ ರೆ.) ಇದರ 
ಫಲವೇ ಅವರು ಬರೆದ «ಚರಿತೆ ಯ ರೂಪರೇಷೆಗಳು? (The Outline of 
History) ಎಂಬ ಪುಸ್ತಕ ಇದರ ಶಿಕೋನಾಮೆಯ ಕೆಳೆಗೆ ಅವರೇ ಅದು “ಜೀವ 
ವರ್ಗ ಮತ್ತು ಮಾನವ ವರ್ಗದವರ ಸರಳ ಚರಿತ್ರೆ” ಯೆಂದು ತಿಳಿಸಿದ್ದಾರೆ. ಷ್‌ 
ಸಾಮಾನ್ಯರಿಗೆ ಚರಿತ್ರೆಯನ್ನು ಸುಲಭಮಾರ್ಗದಲ್ಲಿ ಆಕರ್ಷಕವಾಗಿ ವಿಚಾರಪೂರ್ಣವಾಗಿ 
ತಿಳಿಸುವ ಪ್ರಯತ್ನವಿದು. ಈ ಸರಳ ಚರಿತ್ರೆ ಸಹ ಸಾಮಾನ್ಯ ಓದುಗನಿಗೆ ದೊಡ್ಡ 
ದಾಯಿತು ಎಂದು ಅವರಿಗೆನಿಸಿರಬೇಕು. ಮುಂದೆ“ಪ್ರಪಂಚದ ಸಂಕ್ಸಿಸ್ತ ಇತ್‌ 
(A Short History of the World) ವನ್ನು ಬರೆದರು. ಇದು ಪ್ರಪಂಚದ 
ಶ್ರೇಷ್ಠ ಗ್ರಂಥಗಳಲ್ಲಿ ಒಂದೆಂದೂ ಸುಸಂಸ್ತ ತನಾದ ವ್ಯಕ್ತಿ ಓದಿರಬೇಕಾದ ಗ್ರಂಥ 


ವೆಂದೂ ಪರಿಗಣಿತವಾಗಿದೆ. ಆಗ ತಿಳಿದಿದ್ದಷ್ಟು ಚರಿತ್ರೆಯನ್ನು ಅತಿಯಾದ ವಿವರಗಳು “೬ 


ಮತ್ತು ಜಟಿಲತೆಗಳಿಲ್ಲದಂತೆ ಕಾದಂಬರಿಯ ಮಾದರಿ ನೇರವಾಗಿ ಓದಿಕೊಳ್ಳುವಂತೆ 
ಬರೆಯಬೇಕೆಂಬುದು ಅವರ ಉದ್ರೆ ೇಶವಾಗಿತ್ತು. ಮೂಲಕೃತಿ ಓದಿರುವವರಿಗೆ ಇದರಲ್ಲಿ 
ಅನರು ಸಫಲರಾಗಿರುವುದು ತಿಳಿಯುತ್ತದೆ. ಆಧುನಿಕ ಕಾಲದಲ್ಲಿ ಜನರಿಗೆ ಸಾಕಷ್ಟು 
ಸಮಯೆವಿರುವುೆದಿಲ್ಲ. ಮನುಕುಲ ನಡೆದು ಬಂದ ಸಾಹಸದ ದಾರಿಯ ವಿವಿಧ ಹಂತಗಳ 
ಸರಳ ಸರಿಚಯ ಮಾಡಿಕೊಳ್ಳಲು ಆಶಿಸುವ ಓದುಗನಿಗಾಗಿ ಈ ಪುಸ್ತಕವನ್ನು ಅವರು. 
ಬರೆದರು. ಆದರೂ ಈ ಗ್ರಂಥ ಬರಿ ಘಟನೆಗಳ ಸರಣಿಯಲ್ಲ. ಗ್ರಂಥದುದ್ದಕ್ಟೂ ಪ್ರಚೋ 
ದಕ ವಿಚಾರಧಾರೆ ಹರಿಯುತ್ತಿರುವೆದನ್ನು ಕಾಣಬಹುದು. 
ಇಲ್ಲಿ ಅನುವಾದಿಸಿರುವ ಕೃತಿ ವೆಲ್ಸರನರು ತಮ್ಮ ಮರಣಕ್ಕೆ ಅತ್ಯಲ್ಪ ಕಾಲ 
ಮುಂಚೆ ಪರಿಷ್ಟ ರಿಸಿದ್ದು ಅವರ ನಾತ 1947ರಲ್ಲಿ ಮುದ್ರೆ ಸಾರ 
ಇತಿಹಾಸ ಪೂರ್ವ ಘಟನೆಗಳ ವಿಷಯದ ಜ್ಞಾ ನ ಈಜೆಗೆ ಸಾಕಷ್ಟು ಚಿಳೆದದೆ. “ಇತಿ 
ಹಾಸದ ರೂಪರೇಷೆಗಳು? ಕ್ತ ತಿಯ 1939ನೆ ಮುದ್ರಣದ Sy ಡಿ ಯಲ್ಲಿ ವೆಲ್ಸ್‌ ರವರೇ 
“ಈ `ಖಕನಿಗೆ ಗುದ್ದಲಿ ಸಿ ಜೊತೆ ಸ್ಪರ್ಧಿಸುವುದು ಕಷ್ಟವಾಗಿದೆ? ಎಂದು ಬಕೆದಿದ್ದಾರೆ. 
ಅಂದರೆ ಉತ್ಪನನಗಳ ಮೂಲಕ ಹೊಸ ಹೊಸ ಸಂಗತಿಗಳು ಬೆಳಕಿಗೆ ಬರುತ್ತಲೇ ಇವೆ. 
ಇದಲ್ಲವೆ ವಿಜಸ ಸ್ಲಿನವೂ ಮುನ್ನಡೆದು ಅದರಿಂದ ಹೊಸ ವಿಷಯಗಳು ತಿಳಿದು ಬಂದಿವೆ. 
ಈ ಅನುವಾದಿತ ಸ ಪ್ರತಿಯಲ್ಲಿ ಸಾಧ್ಯವಿದ್ದ ಷ್ಟೂ ಇಂಥ ಅಂಶಗಳನ್ನು ಟಿಪ್ಪ ಚಿಗಳ ಮೂಲಕ 
ತುಂಬಲು ಯತಿ ಹ ಎಲ್ಲಕ್ಕಿಂತ ಮುಖ್ಯವಾಗಿ ಆನಾ ip ಚಿಂತನಶೀಲ. 
ಸಾಹಿತಿ ಸೆಲ್ಸ್‌ ರನರು ಕಂಡಂತೆ ಮನುಕುಲದ ಸಾಹಸದ ಚಿತ್ರ ಕನ್ನಡದ ಓದುಗರಿಗೆ 
ದೊರಕಿದರೆ ತಾ ರ್ರಯತ್ನ್ನ ಸಾರ್ಥಕವಾಗುನ್ರೆದು. | ಸು ಪ್ರಿಯ 


ನ 
ಕ್ರ ನಃ 
| FR 


we 9 
KE 


A 
RR 


ಫೆ: 
p 
Ww | 
A” 
® 
a 


oe PATRI A ಒಬ? 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೮೭ 


ವಿಶ್ವದಲ್ಲಿ ಭೂಮಿ : 


ಈ ನಮ್ಮ ಭೂಮಿಯ ಕಥೆ ಯಾರಿಗೂ ಸಂಪೂರ್ಣವಾಗಿ ತಿಳಿದಿಲ್ಲ. . ಈಗ 
ಸುಮಾರು ಇನ್ನೂ ರು ವರ್ಷಗಳ ಹಿಂದೆ ಸಹ ಮಾನವರಿಗೆ ಕಳೆದ ಮೂರು ಸಾವಿರ ವರ್ಷ 
ಗಳ ಮೊದಲ ಹ ವಿಷಯ ಬಹು ಸ ಲ್ಪ ಮಾತ್ರೆ ತಿಳಿದಿತ್ತು. ಆಗ ಏನೇನು ನಡೆದರೆ 
ಬಹುದೆಂಬುದನ್ನು ತಿಳಿಯಲು. ಊಹೆ ಸೂತ ದಂತಕಥೆಗಳನ್ನು ಬಿಟ್ಕರೆ ಬೇರೆ ಆಧಾರ 
ಗಳಿಗೆಲಿಲ್ಲ. , ಕ್ರಿ. ಪೂ. 4004ನೆ ಇಸವಿಯಲ್ಲಿ ಭೂಮಿ ಇದ್ದಕ್ಕಿದ್ದ ತೆಸ್ಕ ಸ್ಟಿಯಾಯಿ 

ತೆಂದು ನಾಗರಿಕ ಸ ಪ್ರಪಂಚದಲ್ಲಿನ ಅನೇಕ ಜನ ನಂಬಿದ್ದ ರಲ” ನ ಸರ ಅದೇ 
ಅಂಶವನ್ನೇ ಬೋಧಿಸುತ್ತ ದರು. ಆದರೆ ವಿದ್ವಾಂಸರಲ್ಲಿ ಮಾತ ತ್ರ, ಭೂಮಿ ಆ ವರ್ಷದ 
ವಸಂತ 'ಖುತುವಿನಲ್ಲಿ ಸೃಷ್ಟ್ರಿಯಾಯಿತೋ ಯ ಶರದೃತುನಿನಲ್ಲಿ ಆಯಿತೋ ಎಂಬ 
ವಿವಾದ ಇತ್ತು ! ಈ ವಿಚಿತ್ರವಾದ ಮೂಢನಂಬಿಕೆಗೆ ಜನ ಹೀಬ್ರೂ ಬ್ಬೆ ಬಲ್ಲನ್ನು ಪದಶಃ 
ನಂಬುತ್ತಿದ್ದುದೂ ಮತ್ತು ಸರಿಯಾದ ಆಧಾರಗಳಿಲ್ಲದೆಯೇ ಮತೀಯ ಭಾವನೆಗಳನ್ನು 
ನಿರ್ಮಿಸಿಕೊಳ್ಳು ತ್ರಿ ದ್ದು ದೂ ಕಾರಣವಾಗಿತ್ತು. ಈಗ ಅನೇಕ ವರ್ಷಗಳಿಂದ ಇಂತಹ 
ಭಾವನೆಗಳ ನ್ನು ಚ್‌ ಪ್ರಚಾರಕರು ಬಿಟ್ಟ ಬಿ ದ್ದಾ ಕೆ, ಈ ನಮ್ಮ ವಿಶ್ವ ಯುಗಯುಗ 
ಗಳಿಂದ ಇದೆ "ಮತ್ತು ಅನಂತ ay ಗೂ ಹೀಗೆಯೇ ಇರಬಹೆ) ನ ಎಂದು ಈಗ 
ಎಲ್ಲರೂ ಭಾವಿಸುತ್ತಾ ರೆ ಅದಕೆ. ಈ ಭಾವನೆಯಲ್ಲೂ ಒಂದು ವೇಳೆ ತಪ್ಪಿರಬಹುದು. 
ಯಾವ್ರದಾದರೊಂದು ಕೋಣೆಯ ಎದುರುಬದುರಿನ ಗೋಡೆಗಳು ಪೂರ್ತಿ ತನ್ನ ಡಿಯಿಂದ 
ಆಗಿದ್ದರೆ ಆ ಕೋಣೆ ಕೊನೆ ಮೊದಲು ಏನೂ ಇಲ್ಲದಂತೆ ತೋರಬಹುದು. 'ಹೀಗೆಯೇ 
ಮನುಷ್ಯರಾದ ನಮಗೆ ವಿಸ್ವಕ್ಕೆ ಆದಿ ಅಂತ್ಯವನ್ನು ತಿಳಿಯಲು ಆಗದಿರಬಹುದು. ಆದರೆ 
ವಿಶ್ವ. ಈಗ ಆರೇಳು ಸಾವಿರ ವರ್ಷಗಳಿಂದ ಮಾತ್ರ ಇದೆ ಎನ್ನುವ ಭಾವನೆ ಮಾತ್ರ 

ಪೂರ್ತಿ ಬಿದ್ದುಹೋಯಿತು ಎನ್ನ ಬಹುದು. 

ಈಗ ಎಲ್ಲರಿಗೂ ಭೂಮಿ ಒಂದು ಸಿ ಸ್ಸಿರಾಯಿಡ್‌ (Spheroid) ಎಂದು ತಿಳಿದಿದೆ. 
ಹಾಗೆಂದರೆ ಸ್ವಲ್ಪಮಟ್ಟಿ ಗೆ ಚಪ್ಸಟಿಯಾಗಿ ಒತ್ತಲ್ಪಟ್ಟ ಕಿತ್ತಿಲೆ ಹಣ್ಣಿನ ಇಕಾರದ ಗೋಳ. 
ಇದರ ವ್ಯಾಸ ಸುಮಾರು 8000 ಮ್ಫೆ ಲಿಗಳು. ಶ್‌ ಗುಂಡಾಗಿಡೆ ಎಂದು ಸುಮಾರು 
2500 ವರ್ಷಗಳಿಂದ ಬುದ್ಧಿ ನಂತರಾದ ಕೆಲವರಿಗಾದರೂ ಗೊತ್ತಿದೆ. ಅದಕ್ಕೆ ಮುಂಚೆ 
ಮಾತ್ರ ಪ್ರತಿಯೊಬ್ಬರೂ. ಭೂಮಿ ಚಸ್ಸಟಿಯಾಗಿದೆ ಎಂತಲೇ ತಿಳಿದಿದ್ದರು. ಭೂಮಿ, 
ಆಕಾಶ, ನಕ್ಷತ್ರ ಮತ್ತು ಗ್ರಹಗಳು, ಇವ್ರೆಗಳೆಲ್ಲವಕ್ಕೂ ಇರುವ ಸಂಬಂಧದ ಬಗೆಗೆ ಆಗ 
ಇದ್ದ ನಂಬಿಕೆಗಳು ಈಗ ನಮಗೆ ಅತಿನಿಚಿತ್ರವೆನಿಸುತ್ತವೆ. ..ಈಗ ಈ ಕೆಳಕಂಡ ವಿಷಯ 
ಗಳು ಖಚಿತವಾಗಿ ತಿಳಿದುಬಂದಿಸೆ. ಭೂಮಿ ತನ್ನ ಅಕ್ಷದಮೇಲೆ, 24 ಘಂಟಿಗಳಿಗೆ 
ಒಂದಾವೃ ತ್ತಿ ತಿರುಗುತ್ತದೆ. ನಿಷುನದ್ರೇಖೆ (ಸ (ಸಮಭಾಜಕ ವೃತ್ತ) ಇರುವಲ್ಲಿ ಅದರ 
ಸ ಈ 'ಅಕ್ಷಸ್ಸಿಂತ 24 ಮೈಲಿ ಹೆಚ್ಚಾ ಗಿದೆ. ಈ ತಿರುಗುನಿಕೆಯಿಂದ ಹಗಲು ರಾತ್ರಿ 
ತ್ತೆ 4 ಸ್ವಲ್ಪ ) ವಕ್ರ Ty ಮತ್ತು. ನಿಧಾನವಾಗಿ ಬದಲಾಯಿಸುವ ಅಂಡಾಕಾರದ 


} eG ಬುದ 
uh ಇತ ತು, ~ ಗ್‌ 


೮೮ ಮಾನವಿಕ ಕರ್ಕಾಟಕ 


ಪಥದಮೇತಿ ಭೂಮಿ ಸೂರ್ಯನನ್ನು ಒಂದು ವರ್ಷದಲ್ಲಿ ಒಂದು ಸಲ ಸುತ್ತುತ್ತದೆ. ಈ : 
ಪ್ರದಕ್ಷಿಣೆಯಲ್ಲಿ ಭೂಮಿ ಸೂರ್ಯನಿಗೆ ಅತ್ಯಂತ ಸಮೀಪಕ್ಕೆ ಬಂದಾಗ ಅದಕ್ಕೂ ಸೂರ್ಯ 
ನಿಗೂ ಇರುವ ದೂರ 9|] ಮಿಲಿಯ ಮೈಲಿಗಳು ; ಅತ್ಯಂತ ದೂರದಲ್ಲಿದ್ದಾಗ 94} 
ಮಿಲಿ: ನೈಲಿಗಳು. 

ಭೂಮಿಯ ಸುತ್ತಲೂ ಚಂದ್ರ ಸುತ್ತುತ್ತದೆ. ಇದು ಒಂದು ಸಣ್ಣ ಗೋಳ. 
ಭೂಮಿಗೂ ಇದಕ್ಕೂ ಸರಾಸರಿ ದೂರ 239000 ಮೈಲಿಗಳು. ಭೂಮಿ, ಚಂದ್ರ 
ಇವುಗಳಿಲ್ಲಸೆ ಸೂರ್ಯನ ಸುತ್ತಲೂ ಇತೆರ ಗ್ರಹಗಳೂ ಸುತ್ತುತ್ತವೆ. ಇವೆಗಳಲ್ಲಿ ಬುಧೈ 
ಮತ್ತು ಶುಕ್ರ ಸೂರ್ಯನಿಗೆ ಭೂಮಿಗಿಂತಲೂ ಹತ್ತಿರದಲ್ಲಿವೆ. ಸೂರ್ಯನಿಂದ ಇವು ಕ್ರಮ 

ಇಗಿ 36 ಮಿಲಿಯ ಮತ್ತು 67 ಮಿಲಿಯೆ ಮೈಲಿ ದೂರದಲ್ಲಿಕುತ್ತವೆ. ಭೂಮಿಯ 
ಪಥದಿಂದ ಆಚೆಗೆ ಅಂಗಾರಕ, ಗುರು, ಶನಿ, ಯೊರನಸ್‌ ಮತ್ತು ನೆಸ್ಪೂನ್‌ ಇವೆಗಳು 
ಕ್ರಮವಾಗಿ 141, 483, 886, 1782 ಮತ್ತು 2793 ಮಿಲಿಯ ಮೈಲಿಗಳ ದೂರ 
ದಲ್ಲಿ ಸುತ್ಮುತ್ತವೆ.! (ಇನ್ರೆಗಳಲ್ಲದೆ ಅಂಗಾರಕ ಮತ್ತು ಗುರು ಗ್ರಹಗಳ ನಡುವೆ ಕ್ಷುದ್ರ 
ಗ್ರಹಗೆಳೆ--planetoids)- ಪಟ್ಟಿ ಕೆಯೊಂದಿದೆ.) ಈ ಸಂಖ್ಯೆಗಳು ಬಹು ದೊಡ್ಡ ; 
ವಾದುದರಿಂದ ಇನ್ರೆಗಳನ್ನು ಊಹಿಸಿಕೊಳ್ಳುವುದು ಕಪ್ಪ. ಆದುದರಿಂದ ಸೂರ 
ಮತ್ತಿತರ ಗ್ರಹಗಳನ್ನು ಸಣ್ಣ ಅಳತೆಯ ವಸ್ತುಗಳಿಗೆ ಹೋಲಿಸಿಕೊಳ್ಳು ವುದು ಒಳ್ಳೆಯದು. 
ಭೂವಿಾ ಒಂದಂಗುಲ ವ್ಯಾಸದ ಪುಟ್ಟಿ ಚಂಡು ಎಂದಿಟ್ಟು ಕೊಂಡೆರೆ ಸೂರ್ಯ 
ಒಂಬತ್ತು ಅಡಿ ವ್ಯಾಸದ ನೊಡ್ಡ ಗೋಳ ಆಗುತ್ತದೆ. ಇದು ಭೂಮಿಯಿಂದ 327 ಗಜ 
ಗಳ ದೂರದಲ್ಲಿರುತ್ತದೆ. ಇದು ಸುಮಾರು 1/5 ಮೈಲಿ. ಅಂದರೆ ಕಾಲ್ನಡಿಗೆಯಲ್ಲಿ 
ನಾಲ್ಫ್ಪೆದು ನಿಮಿಷಗಳ ಹಾದಿ. ಚಂದ, ಭೂಮಿಯಿಂದ 2], ಅಡಿ ದೂರದಲ್ಲಿರುವ 
ಪುಟ್ಟ ಒಟಾಣಿ ಕಾಳು ಎನ್ನಬಹುದು. ಭೂಮಿಗೂ ಸೂರ್ಯನಿಗೂ ನಡುವೆ ಬುಧ ಶುಕ್ರೆ 
ಗ್ರಹಗಳು ಸೂರ್ಯನಿಂದ 125 ಗಜ ಮಿತ್ತು 233 ಗಜಗಳ ದೂರದಲ್ಲಿರುತ್ತವೆ. ` ಸೂರ್ಯ 
ನಿಂದ 490 ಗಜಗಳ ದೂರದಲ್ಲಿ ಮಂಗಳ, ಒಂದು ಮೈಲಿ ದೂರವಲ್ಲಿ ಒಂದು ಅಡಿ 
ವ್ಯಾಸದ ಗುರು, ಇದಕ್ಕಿಂತ ಸ್ವಲ್ಪ ಚಿಕ್ಕದಾದ ಶನಿ 2 ಮೈಲಿ ದೂರದಲ್ಲಿ ಯೂರನಸ್‌ 
ಸುಮಾರು 3 ಮೈಲಿ ಆಚ್ಕೆ ನೆಪ್ಪೂನ್‌ 5} ಮೈಲಿ ದೊರೆದಲ್ಲಿರುತ್ತೆವೆ.2 ಇವೆಗಳಾದ 
ಮೇಲೆ ಸಾನಿರಾರು ಮೈಲಿಗಳವರೆಗೂ ಕೆಲವು ಸಣ್ಣ ಕಣಗಳು ಮತ್ತು ನಿರಳವಾಡ 
ಹಬೆಯ ತುಣುಕುಗಳನ್ನು (attenuated vapour scraps) ಬಿಟ್ಟರೆ ಬರಿ 
ಶೂನ್ಯ ಇರುತ್ತದೆ. ಇದೇ ಅಳತೆಯನ್ನು ಮುಂದುವರಿಸಿದರೆ ಭೂಮಿಗೆ ಅತ್ಯಂತ ಹತ್ತಿರ 
ವಾದ ನಕ್ಷತ್ರ 50000 ಮೈಲಿ ದೂರದಲ್ಲಿರುತ್ತದೆ. 

ಈ ಅಂಕಿ ಅಂಶಗಳನ್ನು ಪರಿಶೀಲಿಸಿದರೆ ಜೀವನಾಟಕ ನಡೆಯುವ ಈ ವಿಶ್ವದಲ್ಲಿನ 
ಶೂನ್ಯ ಎಷ್ಟು ಅಗಾಧವೆದು ಗೋಚರವಾಗಬಹುದು. ನಮಗೆ ಗೊತ್ತಿರುವ ಮಟ್ಟಿಗೆ 
ಈ ನಮ್ಮ ಭೂಮಿಯ ಮೇಲ್ಮೆ ಒಂದನ್ನು ಬಿಟ್ಟರೆ. ವಿಶ್ವದಲ್ಲಿ ಉಳಿದೆಲ್ಲಿಯೂ ಜೀವ 
ಇರುವಂತೆ ತೋರುವುದಿಲ್ಲ. ಭೂಮಿಯ ತ್ರಿಜ್ಯ 4000 ಮೈಲಿಗಳು. ಇದರಲ್ಲಿ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೮೯ 


ಮೇಲ್ಭಾಗದ ಮೂರು ಮೈಲಿ ಆಳದಲ್ಲಿ ಮಾತ್ರ ಜೀವ ಇಡೆ. ಹಾಗೆಯೇ ಭೊಮಿಯ 
ಮೇಲ್ಭಾಗದಿಂದ ಐದು ಮೈಲಿ ಎತ್ತರಕ್ಕೆ ಹೋಗುವವರೆಗೂ ಇರುತ್ತದೆ. ವಿಶ್ವದಲ್ಲಿ 
ಇಷ್ಟ ಸ್ಥಳ ಬಿಟ್ಟರೆ ಉಳಿದೆಲ್ಲಿಯೊ ಜೀವ ಇಲ್ಲವೆಂದೇ ತೋರುತ್ತದೆ.3 

ಸಮುದ್ರವನ್ನು ಹೆಚ್ಚೆಂದರೆ . ಐದು ಮೈಲಿ ಆಳದವರೆಗೂ ಜಲಗಾಡಲು ಸಾಧ್ಯ 
ವಾಗಿದೆ. ಇಗೆಯೇ ಆಕಾಶದಲ್ಲಿ ಇಪ್ಪತ್ತು ಮೈಲಿಗಿಂತ ಎತ್ತರ ಹಾರಾಡಲು ಆಗುವು 
ದಿಲ್ಲನೆನಿಸುತ್ತದೆ.4 ಹಕ್ಕಿಗಳು ಯಾವುವೂ ಐದು ಮೈಲಿ ಎತ್ತರಕ್ಕೆ ಹಾರಲಾರವ್ರೆ. 
ಚಿಕ್ಕಹಕ್ಸಿಗಳನ್ನು ಮತ್ತು ಕೀಟಗಳನ್ನು ಏರೋಪ್ಲೇನ್‌ಗಳಲ್ಲಿ ತೆಗೆದುಕೊಂಡು ಹೋದರೆ 
ಐದು ಮೈಲಿಗಳಿಗೂ ಬಹಳ ಕೆಳಗೆ ಜ್ಞಾನ ತಪ್ಪಿ ಬಿದ್ದು ಬಿಡುತ್ತವೆ. 


2. ಭೂಮಿ, ಅನಂತ ಕಾಲಮಾನದಲ್ಲಿ 


ಕಳೆದ ಐವತ್ತು ವರ್ಷಗಳಲ್ಲಿ ಭೂಮಿಯ ಮೂಲ ಮತ್ತು ವಯಸ್ಸಿನ ಬಗ್ಗೆ 
ಕುತೂಹಲಜನಕ ಊಹೆ ಉತ್ತಮ ರೀತಿಯಲ್ಲಿ ಸಾಕಷ್ಟು ನಡೆದಿದೆ. ಆದರೆ ಇನ್ನೂ 
ಭೌತಶಾಸ್ತ್ರ ಮತ್ತು ಖಗೋಳಶಾಸ್ತ್ರ ಅಷ್ಟು ಮುಂದುವರಿದಿಲ್ಲವಾದುದರಿಂದ ಇವೆಲ್ಲಾ 
ಇನ್ನೂ ಊಹೆ ಮಾತ್ರ ಅಗಿದೆ. ಒಟ್ಟಿನಲ್ಲಿ ಈ ನಮ್ಮ ಭೂಗೋಳದ ವಯಸ್ಸಿನ 
ಅಂದಾಜು ಮಾತ್ರ ಹೆಚ್ಚುತ್ತಿದೆ. ಈಗಿನ ಊಹೆಯ ಪ್ರಕಾರ ಭೂಮಿ ಸೂರ್ಯನ 
ಸುತ್ತಲೂ ಸ್ವತಂತ್ರವಾದ ಗೋಳದ ರೂಪದಲ್ಲಿ 2,೧೦0,000:000 ವರ್ಷಗಳಿಗಿಂತಲೂ 
ಹೆಚ್ಚ ಕಾಲದಿಂದ ಸುತ್ತುತ್ತಿರಬೇಕು.5 ಈ ಕಾಲ ಇದಕ್ಕಿಂತ ಬಹಳ ಹೆಚ್ಚೇ ಆಗಿದ್ದರೂ 
ಇರಬಹುದು. ಈ ಕಾಲ ಪರಿಮಿತಿ ಮಾತ್ರ ಸಾಮಾನ್ಯ ಊಹೆಗೆ ಮೀರಿದುದಾಗಿದೆ. 

ಹೀಗೆ ಬೇರೆ ದೇರೆಯಾಗುವುದಕ್ಕೆಂತ ಮುಂಚೆ ಸೌರವ್ಯೂಹದ ಎಲ್ಲ ಗೃ ಹೆಗಳೂ- 
ಅಂದರೆ ಸೂರ್ಯ, ಭೂಮಿ ಮತ್ತಿತರ ಗ್ರಹಗಳು... ಆಕಾಶದಲ್ಲಿ ವಿರಳವಾಗಿ ಸೆಸರಿಸಿಕೊಂಡ 
ಭೌತದ್ರವ್ಯದ ಒಂದು ದೊಡ್ಡ ಸುಳಿ ಆಗಿದ್ದಿರಬೇಕು. ಈಗಲೂ ದೂರದರ್ಶಕದಲ್ಲಿ 
(ಬೆಲಿಸ್ಕೋಸಿನಲ್ಲಿ) ನೋಡಿದರೆ ಆಕಾಶದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸ್ಪೈರಲ”ನೆಬುಲೇ... 
ಆಂದರೆ ಒಂದು ಕೇಂದ್ರದ ಸುತ್ತಲೂ ಸುರುಳಿಯೋಪಾದಿಯಲ್ಲಿ ಸುತ್ತುತ್ತಿರುವ ಭೌತ 
ದ್ರನ್ಯದ ಮೋಡಗಳು ಕಂಡುಬರುತ್ತವೆ. ನಮ್ಮ ಸೌರವ್ಯೂಹವೂ ಮುಂಚೆ ಹೇಗೆಯೋ 
ಇದ್ದು ಆಮೇಲೆ ಆದರಕ್ಷಿದ್ದ ಭೌತದ್ರವ್ಯವೆಲ್ಲಾ ಈಗಿನ ರೂಪದಲ್ಲಿ ಅಲ್ಲಲ್ಲೇ ಒಟ್ಟುಗೂಡಿ 
ರಬೇಕು ಎಂದು ಅನೇಕ ಖಗೋಳ ಶಾಸ್ತ್ರಜ್ಞರು ಊಹಿಸುತ್ತಾರೆ. ಯುಗ ಯುಗಗಳು 
ಹೀಗೆಯೇ ಆಗುತ್ತಾ ಕಡೆಗೆ ಭೂತಕಾಲದ ಬೃಹದ್‌ ವ್ಯಾಪ್ತಿಯಲ್ಲಿ ಒಮ್ಮೆ ಭೂಮಿ 
ಮತ್ತು ಚಂದ್ರ ಬೇರೆ ಬೇರೆಯಾಗಿ ಕಾಣಲಾರಂಭಿಸಿದುವು. ಇದು ಹಿಂದೆ ತಿಳಿಸಿದಂತೆ 
7000 ಮಿಲಿಯ ವರ್ಷಗಳ ಹಿಂದೆ ನಡೆದಿರಬೇಕು.6 ಆಗ ಇವೆರಡೂ ಈಗ ಸು ವುದ 
ಕ್ಕಿಂತ ಬಹು ವೇಗವಾಗಿ ತಮ್ಮ ಅಕ್ಷದಮೇಲೆ ಲಘ ಸುತ್ತುತ್ತ ನ ಸೂರ್ಯ 
ನಿಗೆ ಈಗ ಇರುನ್ರೆದಕ್ಸಿಂತ ಹತ್ತಿರದಲ್ಲಿದ್ದು ಸೂರ್ಯನನ್ನು Lp ಬೇಗ ಸ್ರದಕ್ಷಿೆ ಹ 
ತ್ರಿದ್ದುವು. ಇನ್ರುಗಳ ಮೇಲ್ಮೆ ದ್ರವರೂಸದಲ್ಲಿದ್ದು ದಲ್ಲದೆ ಪ್ರಾಯಶಃ ಶಾಖದಿಂ 


12 


೯೦ ಮಾನವಿಕ ಕರ್ಣಾಟಕ 


ಪ್ರಜ್ವಲಿಸುತ್ತಲೂ ಇತ್ತು. ಸೂರ್ಯ ಸಹ ಈಗಿರುವುದಕ್ಕಿಂತ ಪ್ರಕಾಶಮಾನವಾಗಿತ್ತು. 


ಈಗೇನಾದರೂ ನಮಗೆ ಅಗಾಧ ಕಾಲಮಾನವನ್ನು ಹಿಂದುಮುಂದಾಗಿ ಪಯಣಿಸಿ ' 


ಅಂದಿನ ಭೂಮಿಯನ್ನು ನೋಡುವುದು ಸಾಧ್ಯವಾದರೆ ಆ ನೋಟ ನಮಗೆ ಕಬ್ಬಿಣದ 
ಕಾರ್ಲಾನೆಯ ಸಿಡಿಕುಲುಮೆಯ (ಬ್ಲಾಸ್ಟ್‌ ಫರ್ನೇಸಿನ) ಒಳಭಾಗವನ್ನೋ ಅಗ್ವಿ 


ಪರ್ವತದಿಂದ ಹರಿಯುವ ಲಾವಾ ಪ್ರವಾಹನನ್ನೋ ನೆನಪಿಗೆ ತರಬಹುದು. ಫೀರು 


ನಮ್ಮ ಕಣ್ಣಿಗೆ ಬೀಳುವುದೇ ಇಲ್ಲ. ಏಕೆಂದರೆ ಆ ಶಾಖದಲ್ಲಿ ನೀರು ದ್ರವರೂಸದಲ್ಲಿರಲು 


ಸಾಧ್ಯವೇ ಇಲ್ಲದೆ ಗಂಧಕ ಮತ್ತು ಲೋಹಗಳ ಆವಿಯ ಮಧ್ಯೆ ಅತಿಯಾಗಿ ಕಾದ" 


ಆವಿಯ ರೂಪದಲ್ಲಿ (in the form of super-heated steam) ಇರುತ್ತದೆ. 
ವಾತಾವರಣದಲ್ಲೆ ಲ್ಲಾ ಇಂತಹ ವಸ್ತುಗಳೇ ಇದ್ದು ಅದರ ಕಳಗೆ ಕರಗಿದ ಬಂಡೆಗಳ 
ಸಮುದ್ರವೇ ಮರಳುತ್ತಿರುತ್ತದೆ. ಬೆಂಕಿಯ ಮೋಡಗಳ ಮಧ್ಯೆ ಆಕಾಶದಲ್ಲಿ ಸೂರ್ಯ 
ಚಂದ್ರರು ಜ್ವಾಲೆಯ ಉಸಿರುಗಳೆಂಬಂತೆ ಸರ್ರನೆ ಹಾದುಹೋಗುತ್ತಾರೆ. 


ಹೀಗೆಯೇ ಒಂದಾದ ಮೇಬೊಂದು ಮಿಲಿಯ ವರ್ಷಗಳು ಉರುಳುತ್ತಿದ್ದಂತೆ ಈ 


ದೃಶ್ಯದ ಹೊರಚಿಮ್ಮುವ ಪ್ರಜ್ವಲನ ಹೊರಟುಹೋಯಿತು. ಅಂತರಿಕ್ಷದಲ್ಲಿ ನ ಈ ಆವಿ 


ಗಳು ದ್ರವರೂಪ ಹೊಂದಿ ಮಳೆಯಾಗಿ ಬಿದ್ದ ಆಕಾಶ ಸ್ವಲ್ಪ ತಿಳಿಯಾಯಿತು, ಶಾಖ 


ಆರಿದ್ದರಿಂದ ಗಟ್ಟಿಯಾಗುತ್ತಿರುವ ಕಲ್ಲುಬಂಡೆಗಳು ಕರಗಿದ ಪದಾರ್ಥಗಳ ಸಮುದ್ರದ 
ಮೇಲೆ ಕಬ್ಬಿಣದ ಕುಲುಮೆಯಲ್ಲಿ ಕಿಟ್ಟ ಹೇಗೋ ಹಾಗೆ ಕಾಣಿಸಿಕೊಂಡುವು. ಇವು 
ಮತ್ತೆ ಮುಳುಗಿ ಅಂತಹದ್ದೇ ಬೇರೆ ಬೇರೆ ಬಂಡೆಗಳು ಪುನಃ ತೇಲಲಾರಂಭಿಸುತ್ತಿದ್ದವ್ರೆ. 
ಸೂರ್ಯ ಚುದ್ರ ಎರಡೂ ಭೂಮಿಯಿಂದ ದೂರ ದೂರವಾಗಿ ಅವುಗಳ ಗಾತ್ರವೂ ಕಡಿಮೆ 


ಜತ್‌ 


ತ ಯ ಡಂ! Mead Av Sm: 


ಹ ಗ ಇ ವಹ ಉಗ (ಜಿ 


ಯಾಗಿ ಕಾಣಿಸುತ್ತಾ ಹೋಯಿತಲ್ಲದೆ ಆಕಾಶದಲ್ಲಿ ಅವ್ರೆ ಹಾದುಹೋಗುವ ವೇಗವೂ ' 


ಕಡಿಮೆಯಾಗುತ್ತಾ ಬಂತು. ಸಣ್ಣಗಾತ್ರದ ಚಂದ್ರ ಅಷ್ಟು ಹೊತ್ತಿ ಗಾಗಲೇ ತಣ್ಣಗಾಗಿ ' 
ಕಾಸಿ ಣ ಕ್‌ ಣ 


ಹೋಗಿ ಅದರ ಸ್ವಯಂಪ್ರಕಾಶ ಹೊರಟುಹೋಯಿತು. ಅದು ಸೂರ್ಯನ ಬೆಳಕಿಗೆ ಅಡ್ಡ 
ಬರುವುದರಿಂದ ಗ್ರಹಣಗಳೂ ಸೂರ್ಯನ ಬೆಳಕನ್ನು ಪ್ರತಿಫಲಿಸುವುದರಿಂದ ಹುಣ್ಣಿ ಮೆಗಳೂ 
ಣಾ 
ಉಂಟಾಗುವಂತಾದುವ್ರೆ. 
ಹೀಗೆ ಒಲು ನಿಧಾನವಾಗಿ ಭೂಮಿ ಆರುತ್ತಾ ಈಗಿನ ನಮ್ಮ ಭೂಮಿಯ ಆಕಾರ 


ಪಡೆಯಲಾರಂಭಿಸಿತುು. ಭೂಮಿಯ ಮೇಲ್ಪದರವಾದ ವಾತಾವರಣ ಸಾಕಷ್ಟು ಆರು: 


ತ್ತಲೂ ಅದರಲ್ಲಿನ ಆವಿ ನೀರಿನ ರೂಪಕ್ಕೆ ಒಂದು ಮೋದೆಗಳು ಉಂಟಾಗಿ ಮೊಟ್ಟ 
ಮೊದಲನೆ ನೀರಿನ ಮಳೆ ಕೆಳಗಿದ್ದ ಕಾದ ಬಂಡೆಗಳ ಮೇಲೆ ಸುರಿಯಿತು ; ಆದರೆ ಮೊದ 
ಮೊದಲು ಈ ನೀರಿನ ಬಹುಭಾಗ ಭುಸೈೆಂದು ತಿರುಗಿ ಆವಿಯಾಗಿ ಹೋಗಿರಬೇಕು. 
ಅನೇಕ ಸಾವಿರ ವರ್ಷ ಹೀಗೆಯೇ ಆಗುತ್ತಿ ದ್ವಿರಬೇಕು. ಅಂತೂ ಕೊನೆಗೆ ಹೆಪು ಗೆಟ್ಟು 
ತ್ತಿರುವ ಬಂಡೆಗಳ ಮೇಲೆ ಬಿಸಿನೀರಿನ ಹೊಳೆಗಳು ಹರಿಯಲಾರಂಭಿಸಿದುವು. ಇನು 
ಅಲ್ಲರ್ಲಿದ್ದ ಹಳ್ಳ ಸರೋವರಗಳಿಗೆ ಕಲ್ಲುಗಳನ್ನು ಸಮೆಸಿಬಂದ ಪುಡಿಮಣ್ಣು ಮೊದಲಾದು 
ವನ್ನು ತಂದು ಹಾಕುತ್ತಿ ದ್ವವು. 


RR: 


SN ಫೂ, ತಿ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೯೧ 


ಕೊನೆಗೆ ಮನುಷ್ಯನೂ ಸೇರಿದಂತೆ ಜೀವ ಹಿಡಿದುಕೊಂಡಿರಬಹುದಾದಂತಹ 
ಸ್ಥಿತಿಗೆ ಭೂಮಿ ಬಂದಿತು. ನಾವೇನಾದರೂ ಆ ಕಾಲದ ಭೂಮಿಯನ್ನು ನೋಡಬಹು 
ದಾಗಿದ್ದರೆ ಬಿರುಗಾಳಿಗಳಿಂದ ಛಿದ್ರವಾಗುತಿ ತಿದೆಯೆನಿಸುತ್ತಿ ದ್ದ ಆಕಾಶದ ಕೆಳಗೆ ಮಣ್ಣು 
ಸಹ ಇಲ್ಲದ ಸಸ್ಯವರ್ಗದ ಸುಳಿವೇ ಇಲ್ಲದ ಲಾವಾ ಪ್ರವಾಹದಂತೆ ಕಾಣುವ ರ ದೊಡ್ಡೆ 
ದೊಡ್ಡ ಕಲ್ಲುಗಳು ನಮಗೆ ಕಂಡುಬರುತ್ತಿದ್ದುವು. ಇಂದಿನ ನಿಧಾನ ಗತಿಯ ಸಮಾಧಾನ 
ಸ್ಥಿತಿಯ ಭೂಮಿಯಲ್ಲಿರುವ ನಮಗೆ ಗೊತಿ ರಲು ಸಾಧ್ಯವೇ ಇಲ್ಲದಂಥ ಈಗ ಅತ್ಯಂತ 
ಭಯಂಕರವೆನಿಸುವ ಟೊರ್ನಾದೋಗಿಂತ ಬಿರಸೂ ಬಿಸಿಯೊ ಆದ ಬಿರ:ಗಾಳಿಗಳೂ 
ರಭಸದ ಮಳೆಯೂ ನಮ್ಮನ್ನು ಎದುರಿಸುತ್ತಿದ್ದವು, ಈ ಮಳೆಯ ನೀರು ಅತಿ ರಭಸದಿಂದ 
ಬಂಡೆಗಳನ್ನು ಕೊರೆದುಕೊಂಡು ನುಗ್ಗಿ ಅಲ್ಲಸ್ಲೀ ಒಂದುಗೂಡಿ ದೊಡ್ಡೆ ಪ್ರವಾಹಗಳ 
ನಂಟು ಮಾಡುತ್ತಿತ್ತು. ಈ ಪ ರ್ರವಾಹಗಳು ಆಳವಾದ ಕೊರಕಲು ಕಮರಿಗಳನ್ನು ಟು 


' ಮಾಡಿ ವೇಗವಾಗಿ >. ಕ ಬಂಡೆಗಳನ್ನು ಕತ್ತ ರಿಸಿದಾಗ ಉಂಟಾದ ಮಣ್ಣು 


' ನಮಗೆ ಈಗ ತಿಳಿದಿರುವ ವಿಷ 


ಮುಂತಾದುವನ್ನು ಕಡೆಗೆ ಅಂದಿನ ಸಮುದ್ರಗಳಲ್ಲಿ ಹಾಕುತ್ತಿದ್ದುನ್ರೆ. ಮೋಡಗಳ 
ಮಧ್ಯೆ ದೊಡ್ಡ ಸೂರ್ಯ ನಾನೆ ನೋಡುತ್ತಿದ್ದಂತೆಯೇ ಚಲಸುತಿ ರುವದು ಕಾಣುತ್ತಿತ್ತು. 

ಪ್ರತಿನಿತ್ಯ ಸೂರ್ಯಚಂದ್ರರು ಬಂದಂತೆ ಭೂಕಂಪ ಮತ್ತು ನೆಲದುಬ್ಬರ ಆಗುತ್ತಿದ್ದು ವೆ, 
ಈಗ ತನ್ನ ಅಕ್ಷದ ಮೇಲೆ ತಿರುಗುವುದನ್ನು ನಿಲ್ಲಿಸಿರುವ ಚಂದ್ರ ಆಗ ಬ ತಿರುಗುತ್ತ, ದ್ದು 
ದರಿಂದ ಈಗ ನಮ್ಮಿಂದ ಕಣ್ಮರೆಯಾಗಿರುವ ಚಂದ್ರನ ಇನ್ನೊ ೦ದು ಮುಖವೂ ನಮಗೆ 
ಕಾಣಬರುತ್ತಿತ್ತು. 

ಭೂಮಿಗೆ ವಯಸ್ಸು ಹೆಚ್ಚುತ್ತಾ ಬಂತು ; ದಿನ ಉದ್ದವಾಯಿತು ; ಸೂರ್ಯ ದೂರ 

ಸರಿಯುತ್ತಾ ಮತ್ತು ಕು ಗುತ್ತಾ ಬಂತು. ಚಂದ್ರ ಆಕಾಶದಲ್ಲಿ ಸಂಚರಿಸುವ 
ವೇಗ ಕಡಿಮೆಯಾಯಿತು. ಮಳೆ ಗಾಳಿಗಳ ಅಬ್ಬರ ಕಡಿಮೆಯಾಯಿತು. ಆ ಮೊದಲ 
ಸಮುದ್ರಗಳಲ್ಲಿ ನೀರು ಹೆಚ್ಚಿ ಅವುಗಳು ಒಂದಕ್ಟೊಂದು ಸೇರಿ ಈಗಿರುವಂತಹ ಸಾಗರ 
ಗಳು ಆಗಿ ನಮ್ಮ ಭೂಮಿಗೆ ನೀರಿನ ಉಡಿಗೆಯನ್ನು ಉಡಿಸಿದುವೆ. 
`` ಆದರೊ ಭೂಮಿಯ ಮೇಲೆ ಇನ್ನೂ ಜೀವ ಹುಟ್ಟಿರಲಿಲ್ಲ, ಸಮುದ್ರಗಳು ಜೀವ 
ರಹಿತವಾಗಿದ್ದುವು. ನೆಲ ಬರಡಾಗಿತ್ತು. 


ತಿ. ಜೀವದ ಆರೆಂಭೆ 
ಮನುಷ್ಯಸಿಗೆ ನೆನಸಿನಕ್ಲಿರುವೆದಕ್ಕೂ ಮುಂಚಿನ ಕಾಲದಲ್ಲಿದ್ದೆ ಜೀವಗಳ ಬಗ್ಗೆ 
ವೆಲ್ಲಾ ಪದರವೆಳ್ಳ ಬಂಡೆಗಳಲ್ಲಿ ಸಿಕ್ಕಿರುವ ಗುರುತುಗಳು 
ಮತ್ತು ಜೀವಾನಶೇಷಗಳಿಂದ ಗೊತ್ತಾ ಗಿದೆ. ಷೇಲ್‌-ಮತ್ತು ಸ್ಲೇಟ್‌ಕಲ್ಲು, ಸುಣ್ಣ 
ಕಲ್ಲು ಮತ್ತು ಮರಳು ಕಲ್ಲುಗಳಲ್ಲಿ ಮೂಳೆಗಳು, ಚಿಪ್ಪುಗಳು (shells) ನಾರು, ಗಿಡದ 
ಕಾಂಡ, ಹಣ್ಣುಗಳು, ಹೆಜ್ಜೆ ಗುರುತು, ಗೀಚು ಗುರುತು ಮುಂತಾದುವುಗಳೂ, ಇವು 
ಗಳೊಡನೆ ಆ "ಕಾಲದ ಸಮುದ್ರದ ಉಬ್ಬರವಿಳಿತಗಳ, ಅಲೆಗಳ ಗುರುತುಗಳೂ, ಮಳೆ 


€ಿರ 
ನಲಿರ 
೧೧ 
ಯೆ 
ಕಿ 


೯೨ ಮಾನಪಿಕೆ ಕರ್ಣೂಚಿಕ 


ಬಿದ್ದುದರಿಂದ ಆದ ಗುಂಡಿಗಳೂ, ಈಗಲೂ ಕಂಡುಬರುತ್ತವೆ. ಭೂಮಿಯ. ಹಿಂದಿನ ತ್ವ 
ಚರಿಕೆಯೆಲ್ಲಾ ಇಂತಹ ಬಂಡೆಗಳ ಒಳಗಿನ ದಾಖಲೆಗಳನ್ನು ತೀವ್ರ ಆಸಕ್ತಿಯಿಂದ * 

ಇ [ee & 
ಶ್ರೈಮಪೊರ್ವಕವಾಗಿ ಪರಿಶೀಲಿಸಿ ಜೋಡಿಸಿದುದರಿಂದ ಸ್ವಲ್ಪ ಸ್ವಲ್ಪವಾಗಿ ತಿಳಿಯುತ್ತಾ 


ಬಂದಿದೆಯೆಂದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರಬಹುದು, ಈ ಜಲಜ ಶಿಲೆಗಳು 
(Sedimentary Rocks) ಅಚ್ಚುಕಟ್ಟಾಗಿ ಪದರದ ಮೇಲೆ ಪದರದಂತೆ ಇರು 


ವದಿಲ್ಲ. ಯಾವದಾದರೂ ಪುಸ್ತಕಾಲಯವನ್ನು ಮೇಲಿಂದಮೇಲೆ ಲಊಟ ಮಾಡಿ 
ಸುಡುತ್ತಿವ್ಹರೆ ಅದರ ಪುಸ್ತಕಗಳ ಹಾಳೆಗಳು ಯಾನ ಸ್ಥಿತಿಯಲ್ಲಿ ರಬಹುದೋ ಹಾಗೆಯೇ 
ಈ ಜಲಜ ಶಿಲೆಗಳೂ ಕೆಲವು ಕಡೆ ಪುಡಿಯಾಗಿ ಕೆಲವ್ರು ಕಡೆ ಒಗ್ಗಿ, ಎಸೆದಂತಾಗಿ ಬೆರಸಿ 
ಹೋಗಿವೆ. ಈ ದಾಖಲೆಗಳನ್ನು ಪರಿಶೀಲಿಸಲು ಎಷ್ಟೋಜನ ತಮ್ಮ ಜೀವಮಾನವನ್ನೇ 
ವಿನಿಯೋಗಿಸಿದ್ದರಿಂದ ಅವುಗಳನ್ನು ಕ್ರಮವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿದೆ 
ಅಸ್ಟೆ. 

ಭೂಗರ್ಭದ ದಾಖಸೆಯಲ್ಲಿ ಮೊಟ್ಟಮೊದಲಿನ ಶಿಲೆಗಳನ್ನು ಭೂಗರ್ಭ ಶಾಸ್ತ್ರಜ್ಞ ರು 
ಜೀವಿರಹಿತ ತಿಬೆಗಳು (azoic rocks) ಎನ್ನುತ್ತಾರೆ. ಏಕೆಂದರೆ ಇವುಗಳಲ್ಲಿ ಜೀವಕ್ಕೆ 
ಸಂಬಂಧಿಸಿದ ಯಾವದರ ಕುರುಹೂ ಇಲ್ಲ. ಉತ್ತರ ಅಮೇರಿಕದಲ್ಲಿ ಇಂತಹ ಬಂಡೆಗಳು 
ಬೇರಾವ ಮಣ್ಣು ಹೊದಿಕೆಯೂ ಇಲ್ಲದೆ ಭೂಮಿಯ ಮೇಲ್ಭಾಗದಲ್ಲಿಯೇ ವಿಸ್ತಾರವಾಗಿ 
ಹೆರಡಿರುವುದು ಕಂಡುಬರುತ್ತದೆ; ಇವುಗಳು ಎಷ್ಟು ದಪ್ಪವಾಗಿದೆಯೆಂದರೆ ಭೂಗರ್ಭದ 
ದಾಖಗೆಗಳಲ್ಲಿ ಅರ್ಧಭಾಗದ ಚರಿತ್ರೆಯನ್ನು ಇವುಗಳಿಂದಲೇ ತಿಳಿಯಬಹುದೆಂದು 
ಭೂಗರ್ಭ ಶಾಸ್ತ್ರಜ್ಞರು ಹೇಳುತ್ತಾರೆ. ಇದು ಬಹು ಮುಖ್ಯವಾದ ವಿಷಯ. ಭೂಮಿಯ 
ಮೇಶೆ ನೆಲ ಮತ್ತು ನೀರು ಬೇರೆ ಬೇಕೆಯಾಗಿ ಕಾಣ ತೊಡಗಿದಮೇನೆ ಇದುವರೆಗೂ 
ಕಳೆದ ಕಾಲಾವಕಾಶದಲ್ಲಿ ಮೊದಲರ್ಧ ಕಾಲದ ಬಂಡೆಗಳಲ್ಲಿ ಜೀವದ ಗುರುತೇ ಇಲ್ಲ. 
ಆದರೆ ಇವುಗಳಲ್ಲಿ ಅಲೆಗಳ ಗುರುತು ಮತ್ತು ಮಳೆಯ ಗುರುತು ಕಾಣಿಸುತ್ತವೆ. 


ಈ ಬಂಡೆಗಳಲ್ಲಿ ನಾವು ಮೇಲೆ ಮೇಲೆ ಬಂದುತೆ ಪುರಾತನ ಜೀವಿಗಳ ಚಿಹ್ನೆಗಳು. 


ತೋರಿಬಂದು ಹಾಗೆಯೇ ಹೆಚ್ಚುತ್ತಾ ಹೋಗುತ್ತವೆ. ಭೂ ಚರಿತ್ರೆಯಲ್ಲಿ ಈ ಹಳೆಯ 


ಸ ತ "ಸ್ಥ ಗಜ. (ಚೀ ಎ ಜಟ. . 


4 WGN: 


ಗುರುತುಗಳು ಕಾಣಬರುವ ಈ ಕಾಲಕ್ಕೆ ಭೂಗರ್ಭ ಶಾಸ್ತ್ರಜ್ಞರು ಪ್ರಾಚೀನ ಜೀನಿಕಲ್ಪ ' 


(Lower 2818002010 age) ಎನ್ನುತ್ತಾರೆ. ಈ ಬಂಡೆಗಳಲ್ಲಿ ಮೊದಮೊದಲು 


ಚಿಕ್ಕ ಚಿಕ್ಕ ಚಿಪ್ಪುಮೀನುಗಳು (shell fish) ಜ್ಯೂ ಫೈಟ್‌ (200 )8)16) ' 


ಗಳ ಕಾಂಡಗಳು ಮತ್ತು ಹೂಗಳಂತಿರುವ ತಲೆಗಳು, ಸಮುದ್ರದ ಜೊಂಡುಗಳು -_- 
ಇಂತಹ ಸರಳ ಸುಂದರ ವಸ್ತುಗಳ ಅವಶೇಷಗಳೂ, ಸಮುದ್ರದ ಹುಳಗಳು ಮತ್ತು 
ಚಿನ್ಸಿನ ಪ್ರಾಣಿಗಳ ಚಲನೆಯ ಜಾಡುಗಳೂ ಕಾಣುತ್ತವೆ. ಭೂಮಿಯಲ್ಲಿ ಜೀವ- 
ಚಟುವಬಓಕೆಯ ಪ್ರಥಮ ಸೂಚನೆಗಳಿವು.. ತೆವಳುವ ಮತ್ತು ಚೆಂಡಿನಾಕಾರದಲ್ಲಿ ಸುತ್ತಿ 
ಕೊಳ್ಳುವ ಗಿಡ ಹೇನಿನಂತಹ ಟ್ರಿಲೋಚೈೆಟ್ಸ್‌ (Trilobites) ಗಳೆಂಬ ಪ್ರಾಣಿ 


ಗಳು ಈ ಬಂಡೆಗಳಲ್ಲಿ ಬಹುಮುಂಚೆಯೆೇ ಕಾಣಿಸಿಕೊಳ್ಳುತ್ತ ವೆ. ಕೆಲವು ಮಿಲಿಯ ವರ್ಷ : 


"ಬೆ. ಆಳಿ ತ: - ೪: ೬ 


ಗಳ ನಂತರ ಸಮುದ್ರದ ಜೇಳುಗಳು ಕಂಡುಬರುತ್ತವೆ. ಇನುಗಳು ಆಗಿನವರೆಗಿದ್ದ ಎಲ್ಲ 
ಪ್ರಾಣಿಗಳಿಗಂತ ಹೆಚ್ಚು ಶಕ್ತಿಯುಳ್ಳವೂ, ಹೆಚ್ಚು ಚಟುವಔಕೆಯಿಂದ ಸಂಚರಿಸಬಲ್ಲವೂ 
ಆಗಿದು ವು. 

"ಆದರೆ ಈ ಯಾವ ಪ್ರಾಣಿಗಳೂ ದೊಡ್ಡ ಗಾತ್ರ ವುಳ್ಳ ವಾಗಿರಲಿಲ್ಲ. ಒಂಬತ್ತು 
ಅಡಿಗಳಷ್ಟು ಉದ್ದ ವಿದ್ದ ಕೆಲನ್ರ ಬಗೆಯ ಸಮುದ, ದ ಚೇಳುಗಳು ಆ ಕಾಲದ ದೊಡ್ಡ 
ಪ್ರಾ ಚಿಗಳಿ ದಾಗಿದ್ದ ವು. ನೆಲದಮೇಲೆ ಜೀವಿಸುವ ಪ್ರಾಣಿಗಳು ಸಸ್ಯಗಳು 
ಯಾವುದರ. le ಅಲ್ಲಿರಲಿಲ್ಲ. ನೀನುಗಳ ಮತ್ತಿ ತರ ಬೆನ್ನುಮೂಳೆಯುಳ್ಳ 
ಪ್ರಾಣಿಗಳ ಸುಳಿವೂ ಆ ಕಾಲದ ಬಂಡೆಗಳಲ್ಲಿರಲಿಲ್ಲ. ಒಟ್ಟಿನಲ್ಲಿ ಹೇಳುವುದಾದರೆ 
ಅಂದಿನ ಬಂಡೆಗಳಲ್ಲಿ ತಮ್ಮ ಗುರುತನ್ನು ಉಳಿಸಿರುವ ಜೀನಿಗಳೆಲ್ಲ ಆಳವಿಲ್ಲದ ಜಲಭಾಗ 
ಗಳಲ್ಲಿ ಮತ್ತು ಸಮುದ್ರದ ಅಂಚಿನಲ್ಲಿ ಉಬ್ಬರವಿಳಿತಗಳು ನಡೆಯುವಲ್ಲಿ ಜೀವಿಸು 
ತ್ತಿದ್ದ  ಂತಹತ್ವೆ. ಈ ಪ್ರಾಚೀನ ಜೀವಿಕಲ್ಪ ದ ಜೀವವರ್ಗಕ್ಕೆ ಇದ್ದಿದ್ದ ರಲ್ಲಿ ಸಮಾನ 
ನೆನಿಸುವ ಜೀನಿವರ್ಗ ಈಗಿನ ಕೊಳಕು ಚರಂಡಿ ಅಥವಾ ಹೊಂಡಗಳ ನೀರಿನಲ್ಲಿರುತ್ತ. ವೆ. 
ಗಾತ್ರದಲ್ಲಿ ಮಾತ್ರ ಇವ್ರ ಅನ್ರೆಗಳಿಗಿಂತೆ ಬಹುಸಣ ವ್ರ ಆಷ್ಟೆ, ಕೊಳಚೆ ನೀರಿನ ಒಂದು 
ಹನಿಯನ್ನು ಸೂಕ್ಷ್ಮದರ್ಶಕದಲ್ಲಿ ಪರೀಕ್ಷಿಸಿದರೆ ಅಲ್ಲಿ ಕಾಸೂ ಪುಟ್ಟ ಅಳತೆಯ ಚಿಪ್ಪಿನ 
ಪ್ರಾಣಿಗಳು, ಚಿಪ್ಪು ಮೀನುಗಳು, ಜ್ಯೂ ಫ್ಲೈಟ್‌ ಗಳು, ಶೈವಲಿಗಳು (81೩೦) ಆ 
ದೊಡ್ಡ ಗಾತ್ರದ ಜೀವಿಗಳನ್ನು ಬಹುಮಟ್ಟಿಗೆ ಹೋಲುವ್ರನೆಂದು ತಿಳಿದುಬರುತ್ತದೆ. 
ಒಂದಾನೊಂದು ಕಾಲದಲ್ಲಿ ಆ ಜೀವಿಗಳೇ ಭೂಮಿಯ ಅತ್ಯುತ್ತಮ ಜೀವವರ್ಗಕ್ಕೆ 
ಸೇರಿದವೆನಿಸಿದ್ದು ವೆ. 

ಅದರೆ ಪ್ರಾಚೀನ ಜೀವಕಲ್ಪದ ಕೆಳಗಣ ಬಂಡೆಗಳಲ್ಲಿ ಭೂಮಿಯ : ಮೇಲೆ ಜೀವ 


ಆರಂಭವಾಗಿದ್ದು ಹೇಗೆಂದು ಸ್ವಲ್ಪವು ಸೂಚನೆ ಸಿಗುನ್ರೆದಿಲ್ಲ. ಯಾವ ಪ್ರಾಣಿಯೇ ಆಗಲಿ 
ತನ್ನ ಜೀವಾನಶೇಷವನ್ನು ಉಳಿಸಬೇಕಾಗಿದ್ದಲ್ಲಿ ಅದಕ್ಕೆ ಗಟ್ಟಿ ಚಿಪ್ಪೋ ಮೂಳೆಗಳೋ 
ಇನ್ರೆಂಥವಾದರೂ ಗಟ್ಟಿ ಅಂಗಗಳೋ ಇದ್ದಿರಬೇಕು ; ಇಲ್ಲವೇ ತನ್ನದೇ ವಿಶಿಷ್ಟವಾದ 


ಹೆಜ್ಜೆ ಗುರುತನ್ಹಾಗಲೀ, ನಡಿಗೆಯ ಜಾಡನ್ನಾಗಲೀ ಮಣ್ಣಿ ನಲ್ಲಿ ಇಳಿಸುವಷ್ಟೇ ಗಾತ್ರ 


"ತೂಕ ಅದಕ್ಕಿರಬೇಕು. ಈಗ ನಮ್ಮ ಭೂಮಿಯಲ್ಲಿ ಲಕ್ಷಗಟ್ಟಳೆ ಸಣ್ಣ ಅಳತೆಯ 


ಮೃದ್ವಂಗಿ ಪ್ರಾಣಿಗಳಿವೆ. ಭವಿಷ್ಯತ್ತಿನ ಭೂಗರ್ಭ ಶಾಸ್ತ್ರಜ್ಞರಿಗೆ ಇವುಗಳ ಪಳೆಯುಳಿಕೆ 
ಗಳು ಸಿಗುವುದು ಖಂಡಿತ ಸಾಧ್ಯವಿಲ್ಲ. ಕೋಟ್ಯಾನುಕೋಟಿ ಅಂತಹ ಪ್ರಾಣಿಗಳು 
ಹಿಂದಿನ ಕಾಲದಲ್ಲಿ ಬಾಳಿ ಬದುಕಿ ಯಾವ ಗುರುತನ್ನು ಉಳಿಸದೆ ಅಳಿದು ಹೋಗಿರ 
ಬಹುದು. ಈಗ ನಾವು ಜೀವರಹಿತ(ಗಿ7010) ಎನ್ನು ವ ಕಾಲದಲ್ಲೂ ಮೂಳೆ ಚಿಪ್ಪು 
ಏನೂ ಇಲ್ಲದ ಜೆಲ್ಲಿಯೆಂತಪ ಪ್ರಾ ಣಿಗಳು ಸೂರ್ಯ ನ ಬೆಳಕು ಬೀಳುತ್ತಿ ದ್ದ ಸಮುದ್ರ ತೀರ 
ಪ್ರದೇಶದ ನೀರಿನ /ತಳದಲ್ಲೂ, ಹಸುರು ಬಣ್ಣ ದ ಟೆ ರಿನಂತಹ ಸಸ್ಯಗಳು. ಸಮುದ್ರ ws; 
ಬಾಡೆಗಳ ಮೇಲೂ ಮರಳಿನ ಮೇಲೂ ಜೀವಿಸುತಿ, ದ್ಹಿರಬಹುದು. ಬ್ಯಾಂಕಿನ ಪುಸ 

ಗಳಿಂದ ಆ ಬ್ಯಾಂಕಿನ ಸುತ್ತ ಇರುವ ಜನರ ಹೆಸರುಗಳು ಹೇಗೆ bos 


೯೪ ಮಾನವಿಕ ಕರ್ಣೂಟಿಕೆ 


ಹಾಗೆಯೇ ಈ ಬಂಡೆಗಳ ದಾಖಸೆಗಳು ಸಹ ಆ ಕಾಲದ ಜೀವಿಗಳೆಲ್ಲದರ ದಾಖಕೆಯನ್ನೂ } 
ತೋರ್ಪಡಿಸುವುದಿಲ್ಲ ಬ್ಯಾಂಕು ಪುಸ್ತ ಸ.ಕಗಳಲ್ಲಿ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡುವವರ 3 
ಹೆಸರು ಮಾತ್ರ ಇರುತ್ತ ಡಿ. ಯಾನ್ರಶೇ ಜಾತಿ ಪ್ರಭೇದದ ಪ್ರಾಣಿಗಳಲ್ಲಿ ಮೇಲ್ಟಿಪ್ಪು 
ಗಬ್ಬ ಮು ಳ್ಳಿ ನಂತಹ ಆಂಗ (57೦೦೪1೮) ಅಥವಾ ಸುಣ ಕಲ್ಲಿನಿಂದ ಕೂಡಿದೆ ಕಾ 

ಫಾ ಲಾಡ ಉತ್ಪತ್ತಿಯಾಗಿ ಅಭಿವೃ ೈದ್ಧಿ ಯಾದರೆ ಹ ಬಂಡೆಗಳಲ್ಲಿ ಅದರದೆ ಸನಾ 
ದರೂ ಗುರುತು ಜಿಯುತ.ದೆ: ಆದರೆ ಜೀವಾವಶೇಷಗಳಿರುವ ಶಿೆಗಳಿಗಿಂತ ಹಳೆಯ ಲ 
ದಾದ ಶಿಸೆಗಳಲ್ಲೂ ಕೆಲವು ಸಲ ಗ್ರಾಫೈಟ್‌ (ಇದು ಬಿಡಿ ಇಂಗಾಲದ ಒಂದು ರೂಪ) | 
ಕಂಡುಬರುತ್ತದೆ. ಈಗ ನಮಗೆ ಗೊತಿ ತಿ.ಲದಿರುವ ಜೀವ ಜಾತಿಗಳು ತಮ್ಮ ಜೀವಕ್ರಿಯೆ ' 
ಗಳನ್ನು ನಡೆಸುವಾಗ ಇಂಗಾಲ ಸಂಯುಕ್ತ ಗಳಿಂದ ಇದನ ಸ್ನ ಬೇ ರ್ಷಡಿಸಿಹಸಾಣಿ [ತೆ 
ಕೆಲವರು ವಿಜ್ಞ ನಿಗಳು ಹೇಳುತ್ತಾರೆ. ಕ 


4. ಮೀನುಗಳ ಕಾಲ 


ಪ್ರಪಂಚ ಸೃಷ್ಟಿಯಾಗಿ ಕೆಲನೆ ಸಾವಿರ ವರ್ಷಗಳು ಮಾತ್ರ ಆಗಿವೆಯೆಂದು ನಂಬಿ 
ದ್ದಾಗ ಈಗ ಇತತ ಪ್ರಾಣಿ ಸಸ್ಯ ಜಾತಿಗಳೆಲ್ಲಾ ತೊದಲಲು ಹಾಗೆಯೇ ಇದ್ದುವು 
ಇನ್ನುಮುಂದೆಯೂ ಹಾಗೆಯೇ ಇರುತ್ತವೆ ಎಂದು ಎಲ್ಲರೂ ತಿಳಿದಿದ್ದರು, ಆದರೆ ಬಂಡೆ 
ಗಳ ದಾಖಸೆ ಮನುಷ್ಯರ ಕಣ್ಣಿಗೆ ಬಿದ್ದು ಅದರ ಅಧ್ಯಯನ ಮೊದಲಾದ ಮೇಲೆ ಈ 
ನಂಬಿಕೆ ಹೋಗಿ ಅನೇಕ ಜಾತಿಯೆ ಪ್ರಾಣಿಗಳು ಕಾಲಾನುಕಾಲದಲ್ಲಿ ನಿಧಾನವಾಗಿ ಬದ 
ಲಾಯಿಸುತ್ತಾ ಬಂದಿವೆ ಎಂದು ಸಂಶಯ ಬಂದಿತು. ಈ ಸಂಶಯೆದಿಂದಲೇ ವಿಕಾಸ 
ವಾದ ಹುಟ್ಟಿ ತು. ಬಹಳ ಹಿಂದೆ ಜೀವಿರಹಿತ ಸಮುದ್ರ ಗಳಲ್ಲಿ ಅತಿ ಸರಳವಾದ ಆಕಾರ 
ರಹಿತ ಜೀವ ಜಾತಿಯೊಂದು ಹುಚ್ಚಿ ತು ; ಅದು ನಿಧಾನವಾಗಿ ಅಭಿವೃ ದ ಯಾಗುತ್ತಾ 
ಬೇರೆ ಬೇಕೆ ರೂಸ ಗುಣಗಳನು ಳ್ಳ ಸಿ! ಜಾತಿಗಳಿಗೆ ಜನ ಒವಿಕ್ಕಿತು ; ಟಃ ಇರುವ 
ಪ್ರಾಣಿ ಸ ಸಸ್ಯಗಳೆಲ್ಲಾ ಅದರದ್ದೇ ಸಂತತಿ ಎಂದು ಈ ವಾದ ಹೇಳುತ್ತದೆ. 

ಭೂಮಿಯ ಮಯೆಸೆ ನಷ್ಟು ಎಂಬ ಪ ರ್ರಶ್ನೆ ಯಂತೆ ಈ ವಾದವೂ ಅನೇಕ ಚರ್ಚೆ 
ವಿವಾದಗಳಿಗೆ ai ಕ್ರೈಸೃ, en ಮತು, ಮುಸ್ಲಿವತ್‌ ಮತ 
ಸಿದ್ಧಾಂತಗಳಿಗೆ ಇದು ಹೊಂದುವುಸೇ ಇಲ್ಲ ಎಂದುಕೊಂಡಿದ್ದ. ಕಾಲವೂ ಒಂದಿತ್ತು. 
ಈಗ ಶ ಶ್ರದ್ಧಾ ಮತ ಕಾ ಥೊಲಿಕ್‌, ಪ್ರಾಟಿಸ್ಟಂಟ್‌, ಯಹೂದಿ ಮತ್ತು ಮುಸ್ಲಿ ಮರ 
ಸಹ ಎಲ್ಲ” Mailer ಮೂಲ ಜೀನ ಬಸ ಎಂಬ ಈ ಹೊಸ ವಿಶಾಲ ವ್ಯಾಪ್ತಿಯ 
ಅಭಿಸ್ರಾ ಯವವ; ೩ ಒಪ್ಪಿ ಕೊಳ್ಳು ತ್ತಾರೆ.? ಯಾವುದೇ ಪ್ರಾಣಿಯಾಗಲೀ ಸಸ್ಯವಾಗಲೀ 
ಇದ್ದಕ್ಕಿದ್ದಂತೆ ty ಮೇಕೆ ಹುಬ್ಬ ತು ಎನ್ನಿಸುವುದಿಲ್ಲ. ಜೀವ ಬೆಳೆದಿದೆ, ಇನ್ನೂ 
ಬೆಳೆಯುತ್ತ « ರೇ ಇದೆ, ಸಮುದ್ರ ತೀರದಲ್ಲ ಉಬ್ಬರವಿಳಿತಗಳಿಂದಾದ ಕೊಚ್ಚೆ ಯ ನೀರಿನಲ್ಲಿ 
ಮೊದಲಬಾರಿ ಮೇಸೆದ್ದ ಜೀವ ನಮ್ಮ ಊಹೆಗೆ ಎಟುಕದ ಅಗಾಧ ಕಾಲಾಂತರದಲ್ಲಿ. 
ಅಭಿನೃದ್ದಿಯಾಗುತ್ತಾ ಸ್ವಾತಂತ್ರ್ಯಶಕ್ತಿ ಜ್ಞಾ ನಗಳೆಡೆ ಸಾಗಿದೆ. 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೯೫ 


ಸ್ಟಾ ವ್ಯುಕ್ತಿಗಳಿಂದಾಗಿದೆ. ಇಂತಹ ವ್ಯಕ್ತಿ ಒಂದೊಂದಕ್ಕೂ ಜೀಕೆ 

ತ್ವ ಇದೆ. ಇವ್ರ ನಿರ್ಜೀವ ಜಗತ್ತಿನ ಜಡದ್ರವ್ಯದ ಆಕಾರರಹಿತ ಮುಡ್ದೆಗಳು, 
ಹತ (lumps and masses) ಅಸಂಖಾ ಕ್ಯಾತ ಹರಳುಗಳ: 
ಅಲ್ಲ. ನಿರ್ಜೀವ ವಸ್ತು ಯಾವುದಕ್ಕೂ ಇಲ್ಲದ ಎರಡು ಗುಣಗಳು ಪ್ರತಿ ಜೀವಿಗೂ 
ಇವೆ. ಒಂದು, ಬೇರ ಸದಾರ್ಥಗಳ ನ್ನ್ನ ಜೀರ್ಣಿಸಿಕೊಂಡು ತಮ್ಮ ದೇ ಭಾಗವಾಗಿ 
ಮಾಡಿಕೊಳ್ಳು ವುದು ; ಎರಡು, ಸಂತಾನೋತ್ಸ ತ ಪೂ ಚೇನಿಯೂ ಬಹುಮಟ್ಟಿಗೆ 
ತನ್ನ ಂತೆಯೇ ಇದ್ದ ಹ ಕೆಲವೆ ಮಾತ್ರ ಶಿಷ್ಟ. ಸತ ನು ಸಡೆದಿರುವ ಮತ್ತೊ ಬತ 
ಗೆ ಜನ್ಮ ಕೊಡಬಲ್ಲುದು. ಈ ಸಂತಾನಕ್ಕೂ ಅದರ ಮಾತಾಸಿತ್ಯ ಗಳಿಗೂ ವಂಶಾನು 
ಗತ ಹೋಲಿಕೆ ಇದ್ದ ರೂ ಜೊತೆಯಲ್ಲಿಯೇ ವ್ಯ ತ ವ್ಯಕ್ತಿಗಳಿಗಿರುವ "ವ್ಯತ್ಯಾಸವೂ ಇರ್ದ 
ತ್ತದೆ... ಜೀವದ “ಬೆಳವಣಿಗೆಯ ಪ್ರತಿ ಹ. ಪ್ರತಿಜೀವ ಜಾತಿಯಲ್ಲಿಯೂ 
ಆಗುತ್ತಾ ನಡೆದಿದೆ. 

ಹೀಗೆ ತಂದೆ ತಾಯಿ ಮತ್ತು ಮಕ್ಕಳಲ್ಲಿ ಹೋಲಿಕೆ ಮತ್ತು ವ್ಯತ್ಯಾಸ ಏಕಿರುತ್ತವೆ 
ಎಂದು ವಿಜ್ಞಾ ನಿಗಳು ಇನ್ನೂ ವಿವರಿಸಲು ಶಕ್ಕರಾಗಿಲ್ಲ ಆದರೆ ಸಾಮಾನ್ಯ ವ್ಯ ವಹಾರ 
ಜ್ಞಾನವನ್ನುನ ಸಧೋಗಿಸಿದರೆ ಈ ಕೆಳಕಂಡ ಅಂಶ ವ್ಯಕ್ತವಾಗುತ್ತದೆ. ಯಾಪುಜಾದರನಿ 
ಜಾತಿಯ ಪ್ರಾಣಿ ಮತ್ತು ಸಸ್ಯಗಳ ಸುತಣ ವಸ್ತು ಸರಿಸ್ಥಿ ತಿ ಬನಲಾಯಿಸಿದರೆ ಆಗ ಈ 
ಹೋಲಿಕೆ ವ್ಯತ್ಯಾಸಗಳ ಫಲವಾಗಿ ಆ ಜೀನ ಜಾತಿಯಲ್ಲೂ ಬದಲಾವಣೆಗಳಾಗುತ್ತವೆ. 
ಹೇಗೆಂದರೆ, ವಸ್ತು ಪರಿಸ್ಥಿತಿಯ ಬದಲಾವಣೆಯ ಪ್ರಭಾವ ಅ ಜೀವ ಜಾತಿಯ ಪ್ರಾ ಡೆ 
ಗಳೆಲ್ಲದರ ಮೆಲೂ ಒಂದೇ ರೀತಿಯಾಗಿರುವುದಿಲ್ಲ. ` ಕೆಲವ್ರೆ ಪ್ರಾಣಿಗಳಿಗೆ ಹೊಸ 
ಸ್ಥಿತಿ ಚೆನ್ನಾಗಿ ಹೊಂದಬಹುದು ಕೆಲವಕ್ಕೆ ತೊಂದರೆಯೇ ಆಗಬಹುದು. ತ 
ಜೀವಿಗಳು ಚೆನ್ನಾಗಿ ಬೆಳೆದು ಹೆಚ್ಚು ದಿನ ಬದುಕಿದ್ದು ಎರಡನೇ ಗುಂಪಿನ ಜೀವಿಗಳಿಗಿಂತ 
ಹೆಚ್ಚು ಸಂತಾನೋತೃತ್ತಿ ಮಾಡುತ್ತವೆ. ಹೀಗೆ ಪ್ರತಿ ತಲೆಮಾರಿಗೂ ಮೊದಲನೆ ಬಗೆ 
ಜೀನಿಗಳ ಸಂಖ್ಯೆ ಹೆಚ್ಚು ತ್ತಾ ಹೋಗುತ್ತ ದೆ. ಇದರ ಸತ ಏನೆಂದರೆ ಆ ಜಾತಿಯ 
ಜೀವಿಗಳ ಸಾಮಾನ್ಯ ಗಣಗಳ ತೊಡಲನೆ ಗುಂಪಿನ ಜೀನಿಗಳ ಗುಣಗಳನ್ನೇ ಹೆಚ್ಚು 
ಹೆಚ್ಚುಗಿ ಹೋಲುತ್ತದೆ. ಪ್ರಕ್ರಿಯೆಗೆ ಸ ಪ್ರೆಕ್ಟ ತಿಯ ಆಯ್ಕೆ (Natural ತ್‌ 
tion) ಎನ್ನುತ್ತಾ ರೆ. ಟ್ಟ ವೈಜ್ಞಾ ಸವ ಸಿದ್ಧಾ ೧ತವೆನ್ನು ವ್ರೆದಕ್ಕಿ ಸ್ವಂತ ಹೆಚ್ಚು ಗಿ 
ಕಣ್ಣಿಗೆ ಕಂಡೆ ಸತ್ಯಾಂಶಗಳನ್ನು ಗಮನಿಸಿ ಅದರಿಂದ ನಿೂಪಿಸಿಕೆ ಸಂಡೆ ಒಂದು ಆಸ 
ಎನ್ನಬಹುದು. ಇದನ್ನು ತಿಳಿಯಲು ವಿಶೇಷ ಜ್ಞಾನ ಏನೂ ಬೇಕಿಲ್ಲ. ಜೀನಜಾತಿ 
ಗಳನ್ನು ಬದಲಾಯಿಸುವ, ವಿನಾಶ ಮಾಡುವ, ರ ಕ್ಲಿಸುವ ಶಕ್ತಿಗಳು ಪ್ರಸಂಚವಲ್ಲಿ 
ಏನೇನಿನೆಯೋ ಎಲ್ಲಾ ' ನಿಜ್ಜಾನಿಗಳಿಗೆ ಇನ್ನೂ ತಿಳಿಯೆಸೆ ಇರಬಹುದು ; ಆದರೆ 
“ಸ್‌ ಶ್ರಕ್ಸ ತಿಯೆ ಆಯ್ಕೆ? ₹ ನಡೆಯುತ್ತ ದೆಯೆಂದು ಒಪ್ಪದ ಮನುಷ್ಯನಿಗೆ ಜೀವನದ ಸರಳ ಸತ್ಯ 
ಗಳು ಕೊತ್ತಿ ಲವೆಂಯೋ ಅಥವಾ ಅವನಿಗೆ ಸಾಮಾನ್ಯ ಚಿಂತನೆ ಮಾಡುವ ಶಕ್ತಿ ಸಹ 


ಇಲ್ಲನೆಯೋ ಹೇಳಬೇಕಾಗುತ್ತದೆ. 


೯೬ ಮಾನವಿಕ ಕರ್ಣಾಬಿಕ 


ಭೂಮಿಯಲ್ಲಿ ಜೀನ ಮೊದಲು ಹೇಗೆ ಹುಟ್ಟಿತು ಎಂದು ನಿಜ್ಞಾನಿಗಳನೇಕರು. 
ನಿಚಾರ ಮಾಡಿದ್ದಾರೆ ಕಿ ಈ ಊಹೆಗಳು ಸ್ಥಾ ಎರಸ್ಯವಾಗಿದ್ದರೂ ಜೀನ ಹುಟ್ಟಿದ್ದು ಜೆ 
ಹೀಗೆಯೇ ಎಂದು ಹೇಳಲು ಇನ್ನೂ ಸಾಧ್ಯವಾಗಿಲ್ಲ. ಸೂರ್ಯನ ಬೆಳಕಿನಲ್ಲಿದ್ದ ಆಳನಿಲ್ಲದೆ ತೆ 
ಚೌಳು ನೀರಿನಲ್ಲಿದ್ದ. ಮಣ್ಣು ಅಥವಾ ಮತ id ಹುಟ್ಟಿ ಅಲ್ಲಿಂದ ಸಮುದ್ರದ 1 


ಅಭಿಪ್ರಾಯ. ಕ 
ಟಿ ಆ ಕಾಲದಲ್ಲಿ ಸಮುದ್ರದ ಉಬ್ಬ ರವಿಳಿತಗಳೂ ಪ್ರಾಸಗಳ ಬಹಳ ಜೋರಾಗಿ ' 
ದ್ಲುವು." ಉಬ್ಬ ರದ ಜೊತೆಗೆ ಸಮುದ್ರದ ಆಚೆಗೆ ಎಸಯಲ್ಪ ಟ್ಟು ಉಬ್ಬ ರವಿಳಿದಮೇಲೆ ' F; 
ಗೊ | ಇಲ್ಲ ಸಮುದ್ರದ ಕಡೆಗೆ ನೀರಿನೊಂದಿಗೆ ಸ್‌ ಹೋಗಿ ಅಲ್ಲಿ ಗಾಳಿ ' 
ಬೆಳಕು ಸಿಗದಂತೆ ಮುಳುಗಿಹೋಗಿಯೋ ಮೊದಮೊದಲು ಎಷ್ಟೋ ಜೀವಿಗಳು ಸತ್ತು 3 
ಹೋಗಿರಬೇಕು. ಇಂತಹ ಸಂದರ್ಭಗಳಲ್ಲಿ ಪ್ರಾಣರಕ್ಷಣೆಯ ಸಲುವಾಗಿ ಗಟ್ಟಿಯಾಗಿ | 
ಇದ್ದಲ್ಲಿ ನಿಲ್ಲುವುದಕ್ಕೆ ಸಹಾಯವಾಗಿ ಬೇರುಗಳೂ, ಒಣಗಿ ಹೋಗದಿರುನಂತೆ ಹೊರಗಣ ' 
ಚರ್ವ ಮತ್ತು ಚಿಪ್ಪು ಹುಟ್ಟಿದುವೆ. ಹೊರಗಿನ ಪರಿಸ್ಥಿತಿಗನುಸಾರವಾಗಿ ಈ ಬಗೆಯ 
ಬೆಳವಣಿಗೆ: ಗಳೆ ಪ್ರೋತ್ಸಾಹ ದೊರಕುತ್ತದೆ. ಬಹು ಮೊದಲಿನಿಂದಲೂ ರುಚಿಗ್ರಹಣ ' 
ಶಕ್ತಿ, ಬೆಳಕಿನಿಂದ ಉಪ್ರೇಕಗೊಳ್ಳುವ ಶಕ್ತಿ ಜೀವಿಗಳಿಗೆ ಉಸಯೋಗಕರವಃ ಗಡೆ. ಸ್ನ 
ರುಚಿಗ್ರಹಣ ಶಕ್ತಿ ಜೀನಿ ಆಹಾರದತ್ತ ತಿರುಗಲು ಸಹಾಯವಾಗಿದೆ. ಬೆಳಕಿನಿಂದ" 
ಉದ್ರೇಕಗೊಳ್ಳುವ ಶಕ್ತಿ ಇದ್ದರೆ ಸಮುದ್ರದ ಒಳಭಾಗದಲ್ಲಿ ಕತ್ತಲೆ ಗವಿಗಳಲ್ಲಿ ಸಿಕ್ಕಿ 
ಬಿದ್ದಾಗ ಬೆಳಕಿನ ಕಡೆ ಬರುವುದಕ್ಕಾಗಿ ಹೆಣಗಾಡುನ ಶಕ್ತಿ ಬರುತ್ತದೆ. ಅತಿ ಬಿಸಿಲು 
ಬೆಳಕು ಇರುವ ಆಳವಿಲ್ಲದ ಸಮುದ್ರ ಭಾಗಗಳಲ್ಲಿ ಸಿಕ್ಕಿಬಿದ್ದಾಗ ಅಲ್ಲಿಂದ ಒದ್ದಾಡುತ್ತಾ ' 
ಹೊರಳುತ್ತಾ ಹಿಂದಿರುಗಿ ತನಗೆ ಸರಿಯೆಫಿಸುವ ಸ್ಥಳಕ್ಕೆ ಬರುವ ಶಕ್ತಿ ಬರುತ್ತದೆ. ಹೀಗೆ 
ಮೊದಲಿನಿಂದಲೂ ಪ್ರಾಣಿಗಳಲ್ಲಿ ಇಂತಹ ಪ್ರವೃತ್ತಿಗಳು ಅಭಿವೃದ್ಧಿಯಾಗಲು ಉತ್ತೇ 
ಜನವಿದೆ, | ಇ 
ಜೀವಿಗಳ ಚಿಪ್ಪುಗಳು ಮತ್ತು ಮೇಲ್ಲವಚ ಮೊದಮೊದಲು ಜೀನಿಯನ್ನು ಒಣಗೆ ' 
ದಂತೆ ಇಟ್ಟಿರಲು- ಉತ್ಪತಿಯಾಗಿರಬೇಕು. ಬೇರೆ ಪ್ರಾಣಿಗಳಿಂದ ರಕ್ಷಣೆ ಪಡೆಯಲು. 
ಇರಲಾರದು. ಆದರೆ: ಹಲ್ಲುಗಳು ಮತ್ತು ಪಂಜಗಳು (ಕಾಲಿನ ಮೊನೆಯುಗುರುಗಳು)' 
ಬಹು ಮೊದಲಿನಿಂದಲೂ ನಮ್ಮ ಪ್ರಸಂಚದ ಕತೆಯಲ್ಲಿ ಕಂಡುಬರುತ್ತ ನೆ. | 
ಪ್ರಾಚೀನ ಕಾಲದ ಸನ್ನ ಚೇಳುಗಳು ಎಷ್ಟು ದೊಡ್ಡವಾಗಿದ್ದು ವೆಂದು 
ಮೊದಲೇ ನೋಡಿದ್ದೇನೆ. ಬಹುಕಾಲ ಅಂತಹ ಪ್ರಾ ಣಿಗಳೇ ಜೀವ ಪ್ರಸಂಚದ ರಾಜ ' 
ರಾಗಿದ್ದುವು. ಆ ಬಳಿಕೆ ಪ್ರಾಚೀನ ಜೀವಕಲ್ಪದ ಒಂದು ವಿಭಾಗವಾದ ಸೈಲ್ಯೂರಿಯನ” ' 
ವಿಭಾಗದ ಬಂಡೆಗಳಲ್ಲಿ ಒಂದು ಹೊಸ ಘಾಡ ಪ್ರಾ ಣಿ ಕಂಡುಬರುತ್ತ ದೆ. ಈ ಬಂಡೆ' 
ಗಳು ಸುಮಾರು 500 ಮಿಲಿಯ ವರ್ಷಗಳ ಹಿಂದಿನವೆಂದು ಭೂಗರ್ಭ ಶಾಸ್ತ್ರ ಜ್ಞರು 
ಹೇಳುತ್ತಾ ರೆ. ಹಲ್ಲು ಮತ್ತು ಕಣ್ಣು ಗಳನ್ನು ಪಡೆದಿದ್ದ ಈ ಪ್ರಾಣಿಗೆ ಅವುಗಳಗ | 


ಪ್ರಪಂಚದ ಸಂಕ್ಷಿಸ್ತ ಇತಿಹಾಸ ೯೭ 


ಇ 


'೫ೌಚ್ಚ ಬಲವಾಗಿ ಈಜುವ ಶಕ್ತಿಯೂ ಇತ್ತು. ಇದೇ ಮೊತ್ತ ಮೊದಲ ಮೀನು ; 
lle ಕಶೇರುಕ (ಬೆನ್ನು ಮೂಳೆಯುಳ್ಳ ಪ್ರಾಣಿ)ಗಳಲ್ಲಿ ಮೊತ ಮೊದಲ 
| ಮೂ ಹೌದು a 

ಮುಂದಿನ ಶಿಲಾ ವಿಭಾಗವಾದ ಡೆವೊಸಿಯನ” ಯುಗದಲ್ಲಿ (Devonian 
System) ಈ ಪ್ರಾಣಿಗಳ ಸಂಖ್ಯೆ ಬಹಳವಾಗಿ ಹೆಚ್ಚೆ ತ್ತಾ ಹೋಗುತ್ತದೆ. ಇದೆ 
ರಿಂದಲೇ ಬಂಡೆಗಳ ದಾಖರೆಗಳಲ್ಲಿ ಈ ಭಾಗವನ್ನು ಮೀನುಗಳ ಯುಗ ಎಂತಲೇ ಕರೆಯು 
ತಾರೆ ಈಗ ಲುಪ್ತೆವಾಗಿ ಹೋಗಿರುವ ಮಾದರಿಯ ಮೀನುಗಳೂ, ಈಗಿನ ಷಾರ್ಕ್‌, 
ಸ್ಟರ್ಜನ್ನಂತಹ ಮೀನುಗಳೂ ಆಗ ಜೀವಿಸುತ್ತಿದ್ದುವು. ರಭಸದಿಂದ ಈಜುತಾ 
ನಡುವೆ ಗಾಳಿಯಲ್ಲಿ ಹಾರುತ್ತಾ, ಸಮುದ್ರದ ಜೊಂಡೆಗಳ ನಡುವೆ ವಿಹರಿಸುತಾ ಒಂಜಿ 
೯ ನೊಂದು ಬೇಟಿಯಾಡುತ್ತಿ ದ್ದ ಇನು ಒಳ್ಳನಲ್ಲಿ ಭೂಮಿಯೆ ಜಲ ವಿಭಾಗಗಳಿಗೆ. ಹೊಸ 
| ದೊಂದು ಜೀವ ಕಳೆಯನ್ನು ತಂದಿತುವ್ರೆ. ಇಂದಿನ ಜೀವಿಗಳ ಪ್ರಮಾಣವನ್ನು ತೆಗೆದು 
| ಕೊಂಡರೆ ಇವು ಯಾವುವು ಅಷ್ಟು ದೊಡ್ಡೆ ಗಾತ್ರದನಲ್ಲ ; ಕೆಲವನ್ನು ಬಿಟ್ಟರೆ ಉಳಿದ 
ಮೀನುಗಳು ಯಾವುವೂ ಎರಡು ಮೂರಡಿಗಳಿಗಿಂತ ಹೆಚ್ಚು ಉದ್ದನಿರುತ್ತಿರಲಿಲ್ಲ. ಆಡಕಿ 

ಕೆಲವು ಮಾತ್ರೆ ಅಪರೂಪವಾಗಿ ಇಸ್ಸತ್ತು ಅಡಿ ಉದ್ದ ಇರುತ್ತಿದ್ದುದೂ ಉಂಟು, 

ಸ ಈ ಪ್ರಾಣಿಗಳ ಪೂರ್ವಜರ ವಿಷಯ ಭೂಗರ್ಭಶಾಸ್ತ್ರದಿಂದ ಏನೇನೂ ತಿಳಿಯ 
ಬರುವುದಿಲ್ಲ ಇವುಗಳ ಹಿಂದೆ: ಕಂಡು ಬರುವ ಪ್ರಾಣಿಗಳಿಗೂ ಇವುಗಳಿಗೂ ಏನೂ 
ಸಂಬಂಧ ಕಾಣುವದಿಲ್ಲ. ಪ್ರಾಣಿಶಾಸ ೈಜ್ಞರು ಮೀನುಗಳ ಪಿತೃಪೆರ್ಗದ ಬಗ್ಗೆ ಸ್ವಾರಸ್ಯ 
ವಾದ ಅಭಿಪ್ರಾಯಗಳನ್ನು ಪಡೆದುಕೊಂಡಿದ್ದಾರೆ. ಆದರೆ ಈ ಅಭಿಪ್ರಾಯೆಗಳಿಗೆ ಇನೆ, 

| ಗಳಿಗೆ ಸಂಬಂಧಿಸಿದ ಈಗಲೂ ಇರುವ ಮತ್ತು ಪ್ರಾಣಿಗಳ ತತ್ತಿಗಳ ಬೆಳವಣಿಗೆಯ ಅಧ್ಯ 

ಯನ ಮತ್ತು ಇತರೆ ಸಂಗತಿಗಳೇ ಮೂಲ. ಬಹುಶಃ ಕಶೇರುಕಗಳ ಪೂರ್ನ-ಪ್ರಾಣಿ 

ಗಳು ಪುಟ್ಟಿ ಗಾತ್ರಡ' ಈಜುವ ಮೈದ್ವಂಗಿಗಳಾಗಿದ್ದಿರಬೇಕು. ಇನೆಗಳಲ್ಲಿ ಮೊದಲು 
ವ್ಯಕ್ತವಾದ ಗಚ್ಛ ಭಾಗಗಳೆಂದರೆ ಬಾಯೊಳಗೆ ಮತ್ತು ಅದರ ಹತ್ತಿರ ಉಂಟಾದ ಹಳ್ಲು 
 ಗಳಿರಬೇಕು. ಈಗಲೂ ಸ್ಪೇಟ್‌ ಮತ್ತು ಡಾಗ್‌ ಮೀನಿನ ಹಲ್ಲುಗಳು. ಅದರ ಬಾಯಿಯ 

' ಅಂಗಗಳು ಮತ್ತು ತಳಭಾಗವನ್ನು ಪೂರ್ತಿ ಆವರಿಸಿದ್ದು ತುಟಿಯ ಹತ್ತಿರ ಚನ್ಚಟಿಯಾವ 

'ಹರಿನಂತೆಹುದೇ ಹುರುಪೆಗಳ ರೊಪ ಸಜಿದಿರುತ್ತೆದೆ. ಅದರ ಮೈಯ ಬಹುಭಾಗ 

ಇಂತಹುದೇ ಹುರುಪೆಗಳಿಂದ ಮುಚ್ಚಿರುತ್ತದೆ. ಅಂತು ಇಂತಹ ಗಟ್ಟಿ ಹಲ್ಲು ಹುರುನೆ 

ಗಳನ್ನು ಪಡೆಯುತ್ತಲೂ ಮೀನುಗಳು ಭೂಗರ್ಭದ ದಾಖಲೆಗಳಲ್ಲಿ ಗೋಚರವಾಗಲು 
ಆರಂಭವಾಗುತ್ತದೆ. ಅದರಲ್ಲಿ ಕಂಡುಬರುವ ಪ್ರಥಮ ಕಶೀರುಕಗಳು ಇವೇ. 

5. ಕಲ್ಲಿದ್ದಿಲು ಇೌಗುಗಳು ಸ 

ಮೀನುಗಳ ಯುಗದಲ್ಲಿ ಬಹುಶೆಃ ಭೂಖಂಡೆಗಳಲ್ಲಿ ಯಾನ ಚೀನವೂ . ಇರಲಿಲ್ಲ. 

| 'ಭೂಖಂಡಗಳಲ್ಲಿ ಬರಿ ಎರದು ಬಂಡೆ ಕಲ್ಲುಗಳಿದ್ದು ಬಿಸಿಲು ಮಳೆಗಳನ್ನು ಎದುರುಗೊಳ್ಳು 
ತಿದ್ದುವ. ಈಗ ಇರುವಂತಹ ಮಣ್ಣಿನ ಮೇಲ್ಪದರ ಆಗ ಇರಲೇ ಇಲ್ಲ- ಎಕೆ 


13 


0 
ಫೆ 


ಟಟ ಲೀ ಾ್‌ 


೯೮ ಮಾನವಿಕ ಕರ್ಣಾಟಕ 


ಬಂಡೆಗಳು ಮಣ್ಣಾಗುವುದು, ಮಣ್ಣು ಹುಳುಗಳು ಮತ್ತು ಸಸ್ಯಗಳು ಇವುಗಳ ಚಟು 
ವಟಕೆಯೆ ಫಲವಾಗಿ ಆಗ ಪಾಚಿ ಕಲ್ಲುಹೂಗಳ ಸುಳಿವು ಸಹ ಭೂಭಾಗಗಳನ್ಲರಲಿಲ್ಲ. 1 
ಜೀವ? ಸಮುದ್ರದಲ್ಲಿ ಮಾತ್ರ ಇತ್ತು. 
ಆ ಕಾಲದಲ್ಲಿ ಹವಾಮಾನದಲ್ಲಿ ಬಹಳ ವ್ಯತ್ಯಾಸಗಳಾಗುತ್ತಿ ದ್ಹುವ್ತೆ. ಹವಾಮಾನ 
ಆಗ ಅದೇಕೆ ಅಷ್ಟು ಬದಲಾಗುತ್ತಿತ್ತು ಎಂದು ಇನ ನ್ನೂ ಸ್ಪಷ್ಟವಾಗಿ ತಿಳಿದಿಲ್ಲ. ಭೂಮಿಯ ' 
ಸಥ, ಧ್ರುವಗಳು (ಅ6ದರೆ ಭೂಮಿಯ ದೆ ನಂದಿನ pbs ಅಕ್ಷ) "ಭೂಖಂಡೆಗಳ ' 
ಆಕಾರಗಳು, ಪ್ರಾಯಶಃ ಸೂರ್ಯನಿಂದ ಹೊರಬೀಳುತಿ, ದ್ದ ಶಾಖ ಸಹ ಒಂದೇ ಸಮ 
ಇಗಿರಸೆ ಬದಲಾಯಿಸುತ್ತಿದ್ದವುೆ. ಇದರ ಫಲವಾಗಿ ಭೊಮಿಯ ಮೇಲೆ ಆಯೆ ವಿಸ್ತಾ ರ 
ವಾದ ಭಾಗಗಳು ಬಹುಕಾಲ. ಹಿಮದಿಂದ ಮುಚ್ಚಲ್ಪ ಟ್ವರುತ್ತಿ ದ್ದುವ್ರೆ. ತಿರುಗಿ ಮಿಲಿಯ ' 
ವರ್ಷಗಟ್ಟಶೆ ಬೆಚ್ಚನೆ ಹಿತಕರ ವಾಯುಗುಣನನ್ನು ಪ "ನಡೆಯುತ್ತಿ ದ್ದುವು. ಭೂಮಿಯ 
ಚರಿತ್ರೆ ಯನ್ನು ಸಂತೀಲಿಸಿದರೆ ನ 'ಡುನಡುವೆ ಭೂಗರ್ಭದ ಚಟುವಟಿಕೆಗಳು ಕೆಲವು ಕಾಲ 
ಗಳಲ್ಲಿ ಅತಿ ಹೆಚ್ಚಾ ಗಿದ್ದ ಂತೆ ಕಂಡುಬರುತ್ತವೆ. ಇಂತಹ ಚಟುವಟಿಕೆಗಳು ಕೆಲವು 
ಮಿಲಿಯ ವರ್ಷಗ ಳು ಒಳಗೇ ನಡೆದು ಕೂಡಿ ಹಾಕಿಕೊಂಡು ಒಂದಾವೃತ್ತಿ ಹೊರಗೆ... 
ತೋರಿಸಿಕೊಳ್ಳುತ್ತಿದ್ದುವು. ಆಗ ಸಾಲುಸಾಲಾಗಿ ಜ್ವಾ eS ಸೊ ಟಿಸಿ. 
ಭೂಕಂಸಗಳಾಗಿ ಬೆಟ್ಟ ಗಳು ಮತ್ತು ಭೂಭಾಗಗಳ ಎ ಗಳು ಬದಲಾಗುತ್ತಿ ತ ಜಾ 
ಸಮುದ್ರಗಳ ಆಳ, ಪರ್ವತಗಳ ಎತ್ತ y ಹೆಚ್ಚಾಗುತ್ತಿತ್ತು. ಹೆವಾಮಾನದಲ್ಲೂ ಪೈಸ 
ರೀತ್ಯಗಳು ಹೆಚ್ಚಾ ಗುತ್ತಿದ್ದುವು. ಇಂತಹ ಒಂದು ಕಾಲಮಾನ ಕಳೆದ ಮೇಳೆ 
ಅನೇಕಾನೇಕ ವರ್ಷಗಳು ಇಂತಹ ವೈಪರೀತ್ಯಗಳು ಇಲ್ಲದೆ ಇವುಗಳಿಗೆ ಹೋಲಿಸಿದರೆ 
ಸೌಮ್ಯವೆನ್ನ ಬಹುದಾದ ಕಾಲ ಬರುತ್ತಿತ್ತು. ಆಗ ಹಿಮ್ಮ ಮಳೆ ಮತ್ತು ನದಿಗಳು 
ಪರ್ವತಗಳನ್ನು ಸವೆಯಿಸಿ ಮೆಕ್ಟಲನ್ನು ಸಮುದ್ರಗಳಲ್ಲಿ ತಂದು ಹಾಕುತ್ತಿದ್ದ ವ್ರ. ಇದ' 
ರಿಂದ ಸಮುದ್ರದ ಆಳ ಕಡಿಮೆಯಾಗಿ ಅಗಲ ಹೆಚ್ಚುತ್ತಿತ್ತು. ಹೀಗೆ ಭೂಮಿಯ ಚರಿತೆ 3 
ಯಲ್ಲಿ “ಎತ್ತರ ಮತ್ತು ಆಳ? ಹೆಚ್ಚಾ ಗಿದ್ದ ಬಾನ “ತಗ್ಗು ಮತ್ತು ಸಮತಲದ? ' 
ಕಾಲಗಳೂ ಇವೆ. ಭೂಮಿಯ ಮೇಲ್ಪ ದರ ಹೆಪ್ಪುಗಟ್ಟಿ ದಂದಿನಿಂದ ಅದರ ಮೇಃ ಸ್ನ 
ಒಂದೇ ಸಮನೆ ತಣ್ಣಗಾಗುತ್ತಾ ನಡೆದಿನೆಯೆಂದು ಇಟ ತಿಳಿಯಬಾರದು. ಮೇಲ್ಪ 
ದರ ಹೆಪ್ಪುಗಟ್ಟು ವಷ್ಟು ಆರಿದ ಮೇಲೆ ಭೂಮಿಯ ಒಳಗಿನ ಶಾಖದಿಂದ; ಮೇಲ್ಮೆ ಹಯ. 
ಮೇಲೆ ಸಂತಾನ ಟಂ ನಿಂತುಹೋಯಿತು. ಜೀವಿರಹಿತ ಯುಗದಲ್ಲಿ ಸಹ ಭೂಪ 
ಹಿಮದಿಂದ ಮುಚ್ಚಲ್ಪಟ್ಟಿ ಕಾಲಗಳಿದು ವು ಎಂಬುದಕ್ಕೆ ಗುರುತುಗಳಿವೆ. 
ಮೀನುಗಳ ಯುಗ ಮುಗಿಯ ಟುವುದಕ್ಕೆ ಮುಂಚೆ ಸಮುದ್ರ ಗಳು ಆಳವಿಲ್ಲದೆ ವಿಸ್ತಾರ 
ವಾಗಿದ್ದ ಕಾಲವೊಂದಿತ್ತು. ಆಗಲೇ ಜೀವ ನೀರಿನಿಂದ ನೆಲಕ್ಕೆ ಹರಡಿದ್ದು. ಆಗ ಸಲ 
ದಲ್ಲಿ ವೃ ದ್ಧ ಯಾಗಕೊಡೆಗಿದ ಜೀವಜಾತಿಗಳಂತಹುದೇ ಜೀವಿಗಳು ಅದಕ್ಕೆ "ಮುಂಜಿಯೇ.' 
ಜಿ ಮಿಲಿಯ ವರ್ಷಗಳಿಂದಲೂ ಬೆಳೆಯುತ್ತಿದ್ದಿರಬೇಕು. ಅವುಗಳಿಗೆ ಈ ಸಮಯ 
ದಲ್ಲಿ ವೃದ್ಧಿಯಾಗಲು ಒಳ್ಳೆ ಅವಕಾಶ ದೊರೆಯಿತು. 1 | 


wes ಆರ್‌ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೪೯ 


ಬಹುಶಃ ಸಸ್ಕೃಗಳೇ ಪ್ರಾಣಿಗಳಿಗಿಂತ ಮೊದಲು ನೀರಿನಿಂದ ನೆಲಕ್ಕೆ ಹರಡಿರಬೇಕು. 

ಅದರೆ ಪ್ರಾಣಿಗಳೂ ಇವುಗಳನ್ನೂ ಬಹುಬೇಗ ಹಿಂಬಾಲಿಸಿದವು. ತೇಲುವುದಕ್ಕೆ ಅವ 
ಕಾಶ ಕೊಟ್ಟು ಎಲೆಗಳನ್ನು ಸೂರ್ಯನ ಬೆಳಕಿಗೆ ಎತ್ತಿ ಹಿಡಿಯುತ್ತಿದ್ದ ನೀರಿನ ಅಧಾರ 
ತಪ್ಪಿ ದನಿ ಎಲ್ಲಕ್ಕೂ ಮುಂಚೆ ಈ ಸ ಸಸ್ಯಗಳಿಗೆ ಎಲೆಗಳನ್ನು ಎತಿ "ಹಿಡಿಯುವಂತಹ 
SN ಭಾಗಗಳ ಅವಶ್ಯಕತೆ ಉಂಟಾಯಿತು. ಆಮೇಲೆ ಗಿಡದ ಎಲ್ಲಾ ಭಾಗಗಳಿಗೂ 
ರು ಒದಗಲು ಏರ್ಪಾಟಾಗಬೇಕಾಯಿತು. ಇವೆರಡು ಸಮಸ್ಯೆಗಳೂ ಸಸ್ಯಗಳ 
“ದಾರು ಅಂಗಾಂಶ” (“ಕಾಷ್ಠ ಭಾಗ?) ದಿಂದ ಸರಿಹಾರವಾದುವು(w ೦೦ - 


x tissue). ಮ ಘಟ್ಟ ದಲ್ಲಿ ಬಂಡೆಗಳ ದಾಖಲೆಗಳಲ್ಲಿ ಇದ ಕದ್ದ ಂತೆ ಜೌಗಿನಲ್ಲಿ ಬೆಳೆಯುವ 


ಅನೇಕ ದೊಡ್ಡ ದೊಡ್ಡ್‌ ಕಾಸ್ಕ ಭಾಗವಿರುವ ಸಸ್ಯಗಳು ಕಂಡುಬರಲು ಮೊದಲಾಗುತ್ತದೆ. 
ಉದಾ. ದೊಡ್ಡ ಘರ ಚಿಗಳು (tree mosses); ಮರದಂತೆ ದೊಡ್ಡ ದಾಗಿ 
ಬೆಳೆಯುತ್ತಿ ದ್ದೆ ಗಜಗಳ (tree ferns), ಭಾರಿ ಗಾತ್ರದ ಅಶ್ವ ೈಪ್ರುಚ್ಛೆ ಸಸ್ಯಗಳು 
(Horse tails) ಇತ್ಯಾದಿ. ಕಾಲ ಕಳೆದಂತೆ ಅನೇಕ ಪ್ರಾಣಿ i ನೀರನ್ನು 
ಬಿಟ್ಟು ಈ 000ಸಿದುವು : ಶತಪದಿಗಳು (0೦೮01100608) ಸ ಸಹಸ್ರನದಿಗಳು 
(771111೧0065), ಪ್ರಪ್ರಥಮ ಕೀಟಿಗಳು, ಇದಕ್ಕೂ ಹಿಂದಿನ ಯುಗದ ರಾಜ ಏಡಿ 
ಗಳಿಗೂ ಸಮುದ್ರ ಜೇಳುಗಳಿಗೂ (king crabs & sea scorpions) ಸಂಬಂಧಿ 
ಸಿದ ಪ್ರಾಣಿಗಳು- (ಇವುಗಳೇ ಮೊದಲಿನ ಜೇಡರ ಹುಳುಗಳು ಚೇಳುಗಳಾದವು)-, 
ಕೊನೆಗೆ ಬೆನ್ನು ಮೂಳೆಯುಳ್ಳ ಪ್ರಾಣಿಗಳೂ ನೀರಿನಿಂದ ಹೊರಬಿದ್ದವು. 

ಪ್ರಾಚೀನ ಕಾಲದ ಕೆಲವು ಕೇಟಗಳು ಬಹಳ ದೊಡ್ಡವಾಗಿದ್ದವು. ಅಂದಿನ 
ಕೆಲವ್ರೆ ರಾಕ್ಷಸಾಕೃತಿಯ ಸೊಳ್ಳೆ (ಡ್ರಾಗನ್‌ ಫ್ಲೈ) ಗಳ ಅಗಲ ಈ ರೆಕ್ಕೆಯ ತುದಿಯಿಂದ 
ಆ ರೆಕ್ಕೆ ಯ ತುದಿಯವರೆಗೂ ಇಸ್ಪತ್ತೊ ೦ಬತ್ಮು ಅಂಗುಲ ಇರುತ್ತಿತ್ತು. 

ನ ಪ್ರಾಣಿಗಳೆಲ್ಲ ನಳನನ್ನು ಉಸಿರಾಡುವ ಸಲುವಾಗಿ ನಾನಾ ಪ್ರಕಾರವಾದ 
ಬದಲಾವಣೆಗಳನ್ನು ಹೊಂದಿದುವು. ಇದಕ್ಕೆ ಹಿಂದಿದ್ದ ಎಲ್ಲಾ ಪ್ರಾ Ht ನೀರಿನಲ್ಲಿ 
ಕರಗಿದ್ದ KS € ಉಸಿರಾಡುತ್ತಿದ್ದು ವು. ಹಾಗಿ ನೋಡಿದರೆ ಈಗಲೂ ಸಹ 
ಎಲ್ಲಾ ಪ್ರಾ ಣಿಗಳೂ ನೀರಿನೊಡಗೂಡಿದ. ಗಾಳಿಯನ್ನೆ ( ಉಸಿರಾಡುವುದು. ಶ್ವಾಸ 
ಕೋಶಗಳು ಪೂರ್ತಿ ಒಣಗಿಹೋದರೆ ಮನುಷ್ಯ ಉಸಿರುಗಟ್ಟಿ ಸಾಯುತ್ತಾನೆ ಅಷ್ಟೆ. 
ಶ್ವಾಸಕೋಶಗಳ “ces ಮೇಲೆ 4 ಒದ್ದೆ ಯಾಗಿದ್ದ ಕ್ಟ ಮಾತ್ರ ಗಾಳಿ ಅದರ 
ಮೂಲಕ ರಕ್ತ ವನ್ನು ಪ ವೇಶಿಸಬಲ್ಲುದು. ಚಿಟಕಿ ಈಗ ಪ್ರಾ ಣಗಳು ತಮ್ಮ ಅಂಗಗಳಿಗೆ 


" ತಾವೇ ತೇವವನ್ನು ತೌಸಬಲ್ಲವಾಡವು. ಪ್ರಾಣಿಗಳ ಶ್ವಾ ಸಾಂಗರಚನೆ ಈ ಉದ್ದೇಶ 


ಕ್ಕೋಸ್ಟರ ಎರಡು ವಿಧದಲ್ಲಿ ಬದಲಾಯಿತು. ಕೆಲವು ಪ್ರಾ ಸಲ್ಲ ಹಳೆಯ ಶ್ವಾಸಾಂಗ 
ಗಳಾದ ಕಿವಿರುಗಳಿಗೇ ಒಂದು ಮುಚ್ಚಳ ಬೆಳೆಯಿತು. ಆಗ ಕಿವಿರುಗಳಿಂದ ನೀರು ಆನಿ 


ಯಾಗಿ ಹೋಗಿ ಒಣಗಿಹೋಗಲು "58 ಉಂಟಾಯಿತು. ಬೇರೆ ಕೆಲನ ಪ್ರಾಣಿಗಳಲ್ಲಿ 


ಶರೀರದ ಒಳಭಾಗಗಳಲ್ಲಿ ಕೂಳವೆಗಳಂತಹ ಅಥವಾ ಬೆರೇ ವಿಧದ ಹೂಸ ಶ್ವಾ ಸಾಂಗಗಳು 


೧೦೦ ಮಾನವಿಕ ಕರ್ಣಾಟಕ 


ಬೆಳೆದುವು. ಇವುಗಳನ್ನು. ಶರೀರದಲ್ಲಿ ಸ್ರವಿಸುವ ದ್ರನ ಒದ್ದೆ ಯಾಗಿಟ್ಟಿರುತ್ತದೆ. 


ಕಠೇರುಕ ಭೂ ಪ್ರಾಣಿಗಳ ಪೂರ್ವಜರಾದ ಮೀನುಗಳ ಕೆನಿರುಗಳು ಇಲದ ಮೇಣಿ ಉಷ' p; 


ಯೋಗಕ್ಕೆ ಇ ಶ್ವಾ ಸಾಂಗೆಗಳಾಗಿ ಬದಲಾಯಿಸಲು ತಕ್ಕುಡಾ ಇಗಿರಲಿಲ್ಲವಾದುದರಿಂಡ ' 


ಅವುಗಳಲ್ಲಿದ್ದ RR ಛು (swimming bladders) ಶರೀರದ ಒಳಭಾಗ p 


p 
ತಿ 
ಜೂ 
೫ 
4 
8 

ಕ 


ವಿ ಲಿ ಆಳದಲ್ಲಿರುವ ಹೊಸಬಗೆಯ ಶ್ವಾಸಾವಯನಗಳಾದುವು ; ಇವೇ ಶ್ವಾಸಕೋಶಗಳು, 


ಈಗಲೂ ಕಪ್ಪೆಯಂತಹೆ ದ್ವಿಚರ ಪ್ರಾಣಿಗಳು ತಮ್ಮ ಜೀವನದ ಮೊದಲ ಭಾಗವನ್ನು 


ನೀರಿನಲ್ಲಿ ಕಳೆಯುತ್ತವೆ. "ಆಗ ಅವ PR. ಕಿವಿರುಗಳಿಂದ. ಅದರೆ ಅವ್ರ ' 


ಬೆಳೆಯುತ್ತಾ ಬಂದಹಾಗೆ ಗಂಟಲಿನಿಂದ ಚೀಲದ ಹಾಗೆ ಹೊರಟುಕೊಂದೆ ಅವಯವ ' 
ವೊಂದು (ಮೀನಿನ ಈಜುಬುರುಡೆಗಳು ಹೀಗೆಯೇ ಹುಚ್ಚಿಕೊಳ್ಳುವುವೆ) ಶ್ವಾ ಸಕೋಶ ' 
ವಾಗ್ಮಿ ಉಚ್ಛಾ ಸ ನಿಶ್ರಾಸಗಳನ್ನು ನಡೆಸಲು Fs: a. ಆಗತೇ ಆ 
ಪ್ರಾಣಿ ನೀರಿನಿಂದ ಹೊರಗೆ ಬರುತ್ತ ಡೆ. ಕವಿರುಗಳು ನಶಿಸಿಹೋಗಿ ಕೆವಿರಿನ ರಂಧ್ರಗಳು 
ಕಾಣಿಸದಂತಾಗುತ್ತವೆ . (ಒಂದು ಅಂತಹ ರಂಧೆ) ಮಾತ್ರ ಕಿವಿ ಅಂದರೆ ಶ್ರ ರ)ವನಣೇಂದ್ರಿಯ 
ವಾಗುತ್ತದೆ. ) ಈಗಆ ಪ್ರಾ ಣಿ ಸೆಲದ ಮೇಳೆ ಮಾತ್ರ ಜೀವಿಸಬಲ್ಲ, ವಾತಾವರಣದ 
ಗಾಳಿಯನ್ನು ಮಾತ್ರ ಉಸಿರಾಡಬಲ್ಲ ಜೀವಿಖಾಯಿತು. ಆದರೆ ಮೊಟ್ಟಿ ಯಿಟ್ಟು 
ಸಂತಾನ ನಡೆಯಲು ತಿರುಗಿ ಅದು ನೀರಿನ ಹತಿರ ಬರಶೇಬೇಕು. 

ಹೀಗೆ ಗಾಳಿಯನ್ನು ಉಸಿರಾಡಲಾರಂ ಭಿಸಿದ ಅಂದಿನ ಕಶೇರುಕಗಳೆಲ್ಲಾ ತೆ! 


ಪ್ರಾಣಿಗಳೇ (Amphibians). ಇವುಗಳಲ್ಲಿ ಅಧಿಕ ಭಾಗವೆಲ್ಲಾ ಈಗಿನ ನ್ಯೂಟ್‌ | 


ಶ್ಯ 


| 


ಶ್ಚ 


| 


3 

3 
ಡ್ಡ 
> 


ಪ್ರಾಣಿಯಂತಹನ್ಸ. ಇವುಗಳಲ್ಲಿ ಕೆಲವು ಸಾಕಷ್ಟು ಜೊಡ್ಡವಾಗಿಯೂ ಇದ್ದುವು. ' 


ಇವುಗಳು ಭೂಚರ ಪ್ರಾಣಿಗಳೆನ್ನುವುದೇನೋ ನಿಜ ; ಆದರೂ ತೇವನ್ಸಳ್ಳ ಜೌಗು 


ಈ 
ಆ 


ಪ್ರದೇಶಗಳಿಂದ ದೂರ ಜೀವಿಸಲು ಇವುಗಳಿಗೆ ಆಗುತಿ ಲಿಲ್ಲ. ಅಂದಿನ ಗಿಡೆಗಳೂ ' 


ಹೀಗೆಯೇ ನೀರಿನ ಹತ್ತಿರ ಮಾತ್ರ ಬದುಕಬಲ್ಲವಾಗಿದ್ದುವು. ಅವ್ರಗಳನ್ನೂ ದ್ವಿಚರೆ , 


' ಗಳೆಂದೇ ಹೆಸರಿಸಬೇಕು. ನೆಲನ ಮೇಲೆ ಬೀಳುವ ಮಳೆ, ಇಬ್ಬನಿ, ಹಿಮ ಇವ್ರೆಗಳಿಂದ . 


ಸಿಗುವ ತೇವದಿಂದಜೇ ಮೊಳೆತು ಬೆಳೆಯುವ ಬೀಜಗಳು ಆ ಸಸ್ಯ ಜಾತಿಗಳಲ್ಲಿ ಇನ್ನೂ 
ಇರಲಿಲ್ಲ. ನೀರಿನಲ್ಲಿ ಬಿದ್ದಲ್ಲಸೆ ಆ ಸಸ್ಯ ಬೀಜಗಳು ಮೊಳೆಯುತ್ತಿರಲಿಲ್ಲ. 

ಜೀವಿಗಳು ಗಾಳಿಯಲ್ಲಿ ಬದುಕುವ ಸಲುವಾಗಿ ಅದೆಷ್ಟು ಆಸ್ಚರ್ಯಕರ ಬದಲಾವಣೆ 
ಗಳನ್ನೂ ಹೊಂದಿದುವು ಎಂದು ಪತ್ತೆ ಹಚ್ಚು ವ್ರದು ತುಲನ ಶರೀರ ಶಾಸ್ತ್ರ 
( Anatomy) ಅತ್ಯಂತ ಸ್ಥಾ ಸರಸ್ಯಕರ ಭಾಗ. ಜೀವಿಗಳೆಲ್ಲವೂ ಮೊದಲಿಗೆ ಜಬ 
ಗಳೇ. ಉದಾಹರಣೆಗೆ ಮೀನಿಗಿಂತ ಮೇಲ್ಮಟ್ಟದ ಪ್ರಾ ಣಿ ಯಾವುದೇ ಆಗಿರಲಿ 
ಮನುಷ್ಯನೂ ಸಹ ಮೊಟ್ಟೆಯೊಡೆದು Rh ಮುನ್ನ ಅಥವಾ ಹುಟ್ಟುವ ಮುನ್ನ 


ಭ್ರೂಣಾವಸ್ಥೆ ಯಲ್ಲಿ We ro ಹಂತದಲ್ಲಿ ತಾನ ರಂಧ್ರ ಗಳನ್ನು ನು | 


ತ್ತದೆ. ಪ್ರಾ "ಜಿ ಹುಟ್ಟು ವ ಮುಂಚೆ ಇವು ಗುರುತಿಲ್ಲದಂತಾಗುತ್ತದೆ. Wes ಕಣ್ಣು 


ಗಳಿಗೆ ಮುಚ್ಛಳಗಳಿಲ್ಲ... ಏಕೆಂದರೆ ಅವುಗಳ ಮೇಲೆ ಯಾವಾಗಲೂ ನೀರಿದ್ದೇ ಇರುತ್ತದೆ. ; 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೦೧ 


ಅದೇ ಅದಕ್ಕಿಂತ 8: ಪ್ರಾಣಿಗಳಲ್ಲಿ ಕಣ್ಣು ಒಣಗಿ ಹೋಗದಂತೆ ರಕ್ಷಿಸಲು 
ಕಣ್ಣು ಪ್ಟೈಗಳೂ, ದ್ರವವನ್ನು ಸ್ರವಿಸುವ. ಗ್ರಂಧಿಗಳೂ ಉಂಟಾದವು. ಗಾಳಿಯಲ್ಲಿ 
ಶಬ್ದದ ದ ಅಲೆಗಳು ಗ ರಲ ಈ ಪ್ರಾಣಿಗಳಿಗೆ ಕಿವಿಯ ತಮಟಿ ಬೇಕಾ 
ಯಿತು. ಹೇಗೆ ಮೇಲ್ದರ್ಜೆಯ ಪ್ರಾಣಿಗಳಲ್ಲಿ ಪ್ರತಿ 'ಅಂಗದಲ್ಲೂ ಏನಾದರೊಂದು 
ಮಾರ್ಪಾಟು ತೇಸೆಕೆಲಸ ಕಾಣಸಿಗುತ್ತದೆ. ನೀರಿನಲ್ಲಿಯೇ ಇರುತ್ತಿದ್ದ ಪ್ರಾಣಿವರ್ಗ 
ನೆಲದ ಮೇಲೆ ಜೀವಿಸಲು ಬಂದಿದ್ದರೆ ಗುರುತುಗಳಿವು. 

ಅಂತು ಇಂಗಾಲಯುಗ, ದ್ವಿಚರ ಪ್ರಾಣಿಗಳ ಯುಗ ಎಂದು ಕರೆಯುವ ಈ 
ಯುಗದಲ್ಲಿ ಜೀವವರ್ಗ ಜೌಗು ಪ್ರದೇಶಗಳಲ್ಲಿ, ಆಳೆನಿಲ್ಲದ ಲಗೂನ”ಗಳಲ್ಲಿ 
(Lagoon) ಮತ್ತು ನದಿ, ಸರೋವರ, ಸಮುದ್ರಗಳ ತಗ್ಗಾದ ತೀರಗಳಲ್ಲಿ ಮಾತ್ರ 
ಇರುತ್ತಿತ್ತು. ಜೀವ ಅಷ್ಟರವರೆಗೆ ಮಾತ್ರ ಹರಡಿತ್ತು. ಎತ್ತರದ ಪ್ರದೇಶಗಳು ಇನ್ನೂ 
ಬಂಜರಾಗಿಯೇ ಇದ್ದುವು. ಜೀವವರ್ಗ ಗಾಳಿಯನ್ನು ಉಸಿರಾಡಲು ಕಲಿತಿದ್ದರೂ ಅದರ 
ಮೂಲ ಆಧಾರ ಇನ್ನೂ ನೀರಿನಲ್ಲಿಯೇ ಇತ್ತು. ಸಂತಾನೋತ್ಪತ್ತಿಗೆ ಸಸ್ಯ ಪ್ರಾಣಿ 
ಗಳೆಲ್ಲಾ ನೀರನ್ನೇ ಆಶ್ರಯಿಸಬೇಕಾಗಿತ್ತು. 


0. ಸರೀಸೃಪಗಳ ಯುಗ 


ಇಂಗಾಲದೆ ಯುಗದಲ್ಲಿ ಜೀವವರ್ಗ ಹುಲುಸಾಗಿ ಬೆಳೆದು ಭೂಮಿ ಸಸ್ಯಪ್ರಾ ಣಿ 
ಗಳಿಂದ ತುಂಬಿತ್ತು. ಆದರೆ ಆಮೇಲೆ ಭೂಮಿಯ ಮೇಲ್ಮೆ ) ಸರಿಸ್ಥಿತಿ ಬಹಳವಾಗಿ 
ವ್ಯತ್ಯಾಸಗೊಳ್ಳು 'ಭಾರಂಭಿಸಿತು. ಭೂಮಿಯ ಮೇಲ್ಪ ದರದ ಉಷ್ಣ ಂಶದಲ್ಲ ವೆ ,ಸರೀತ್ಯ 
ಗಳು ತೋರಿ ಬಂದುವು. ಮಧ್ಯೆ ಮಧ್ಯೆ ಬಹುಕಾಲ ER ನೀರ್ಗ ಲ್ಲಿನಿಂದ ಮುಚ್ಚಿ ರು 
ತ್ರಿತ್ತು. ಅನೇಕ ಪ್ರ ಜೀಶಗಳಲ್ಲಿ ಹುಲುಸಾಗಿ ಬೆಳೆದಿದ್ದ ಜೌಗಿನ ಸಸ್ಯವ ವರ್ಗ ಇ 
ಹೋಯಿತು. ಈ ಕಾಲ ಬಂಡೆಗಳ ದಾಖಸೆಗಳಲ್ಲಿ ಮ ರಳುಗಲ್ಲು ಮತ್ತು ಅಂಥದೇ ಜೀಕೆ 
_ ಕಲ್ಲುಗಳ ದಸ್ಸೃ ಸೆದರಗಳನ್ನು ತೋರಿಸುತ್ತದೆ. ಈ ಸದರಗಳಲ್ಲಿ ಎಲ್ಲೋ ಕೆಲವೇ ಕೆಲವ್ರು 
` ಜೀವ್ಯವತೇವೆಗಳಿವೆ ಇಂಗಾಲ ಯುಗದ ಸಸ್ಯ ಗೆಳ ಮೇಲೆ ಇಂತಹ ಹೊಸಸದರೆಗಳು 
ಬಿದ್ದು ಆ ಒತ್ತ ಡದಿಂದ ಆ ಸಸ್ಯಗಳ  ಕೆಲ್ಲಿದ್ದಿ ಆ. ಬದಲಾಯಿಸಲು ಆರಂಭವಾಯಿತು. 
ಈಗ “ನಮಗೆ ಸಿಗುವೆ ಕಲ್ಲಿದ್ದಿಲೆಲ್ಲಾ ಹೀಗೆ ಆಗಿದ್ದೆ . 
ಆದರೆ ಜೀವ ತೆ ರಿತಗತಿಯಲ್ಲಿ ಹೊಸರೂಸೆಗಳನ್ನು ಪಡೆಯುವುದು ಇಂತಹೆ 
ಸಮಯಗಳ ೇ. ಲೆ ಆಗಲಿ ಕಷ್ಟ ಎದುರಾದರೇ "ಹೊಸ ಪಾಠೆ ಕಲಿಯುವುದು. 
ತಿರುಗಿ ಭೂಮಿಯ ಮೇಲೆ fg ಪರಿಸ್ಥಿತಿ ಉಂಬಾಗುತ್ಮಲೂ ಹೊಸಬಗೆಯ 
ಪ್ರಾಣಿ ಸಸ್ಯಗಳ ಸ ಸಾಲುಸಾಲುಗಳೇ ಅಭಿವೃದ್ಧಿ ಯಾದುದನ್ನು ನಾವು ನೋಡುತ್ತೇವೆ. 
ಶಿಲೆಗಳ ದಾಖಜಿಗಳಲ್ಲಿ ಈಗ ಹೊಸಬಗೆಯ ಕಕ್ಕರುಳಗಳು ಕಾಣಿಸಿಕೊಳ್ಳು ತ್ರ ನೆ, ಇನು 
ಗಳೂ ದ್ವಿಚರ ಪ್ರಾ ಣಿಗಳಂತೆಯೇ ಮೊಟ್ಟೆ ಯಿಡುತ್ತಿದ್ದರೂ ಅದು ಒಡೆದು. ಹೊರಬೀಳುವ 
ಮರಿ ತಕ್ಷಣವೇ ಗಾಳಿಯಲ್ಲಿ ಜೀವಿಸು ಶಕ್ತಿ ಯುಳ್ಳ ದಾಗಿರುತ್ತಿತ್ತು. ಗೊದಮೊಟ್ಟಿ 


೧೦೨ ಮಾನವಿಕ ಕರ್ಣಾಟಿಕೆ 


ಮುಂತಾದ ದ್ರಿ ಚರ ಜೀವಿಗಳ ಮರಿಗಳೆಂತೆ ನೀರಿ: ನಲ್ಲಿಯೇ ಸ್ವ ಲೃಕಾಲ ಕಳೆಯಬೇಕಾದ : 


ಅವಶ್ಯಕತೆ ಇವಕ್ಕೆ ಇರುತ್ತಿರಲಿಲ್ಲ, ಏಕೆಂದರೆ ರ ಭ್ರೂಣವು ಹೆಚ್ಚು ಕಡಿಮೆ 
ಧೃತಿ ವಯಸ್ತ ಪ್ರಾ ಣಿಮಂತೆ ಆಗಿ ಗಾಳಿ ಉಸಿರಾಡುವಂತೆ ಅಗುವವರೆಗೂ. ಮೊಟ್ಟೆ 
ಒಡೆದು ಮರಿ ಹೊರಬೀಳುತ್ತಿರಲಿಲ್ಲ. ಕಿವಿರಿನ ರಂಧ್ರಗಳು ಭ್ರೂಣಾವಸ್ಥೆ ಯಲ್ಲಿ ವೂ 
ಇರುತ್ತಿ ದ್ದು ವೆ 

 ಗೊದಮೊಟ್ಟಿ ಅವಸ್ಥೆ (Tadpole Stage) ಇಲ್ಲದಿದ್ದ ಈ ಪ್ರಾಣಿಗಳೇ ಸರೀ 
ಸೃಸಗಳು. ಈ ಹೊತ್ತಿ ಗ ಜೌಗು ಅಥವಾ ನೀರಿನ ಸಹಾಯವಿಲ್ಲಜೆಯೇ ಮೊಳಕೆ 
ಒಡೆಯಬಲ್ಲ ಬೀಜಗಳನ್ನು ೪ ಳ್ಳ ಮರಗಳೂ ಬೆಳೆಯುತ್ತಿದ್ದವು. ಹೂ ಬಿಡುವ ಸಸ್ಯಗಳು 
ಮತ್ತು ಹುಲ್ಲುಗಳು ಇನ್ನೂ ಅಭಿವೃದ್ಧಿ ಯಾಗಿಲ್ಲದಿದ್ದ ಕ ತಾಳೆಮರದಂತೆ ಇರುವ 
ಸ್ಫೆಕಾಡ್‌ (Cycad) ಗಳೂ, ಉಷ್ಣ ಸ ನಿತ್ಯ ಹಸುರು ಬಣ್ಣ ದ ಶಂಕುಫಲಿಗಳೂ 
(Tropical evergreen unifeis) ಜೇ ದ್ಹುವ್ಪೆ. ” ಅನೇಕ ಜರಿಗಳೂ 
ಇದ್ದು ವ್ರ. ಅನೇಕ ಬಗೆಯೆ ಕೀಟಿಗಳೂ ಕಾಣಿಸಿ ವು. ದುಂಬಿ ಚಿಟ್ಟೆ ಗಳಿಲ್ಲ 
ದಿದ್ದರೂ, ಜೀರುಂಡೆ ಜಾತಿಯ ಕೀಟಿಗಳಿದ್ದುವು. ಜಲಪ್ಪಾ ್ರಾಣಿಗಳೆಲ್ಲವೇ ಅಲ್ಲ ಎನ್ನ 
ಬಹುದಾದ ಈ ಪ್ರಾಣಿಗಳ ಮತ್ತು ಸಸ್ಯ? 4. ಆಕ ಕಷ್ಟ ಸರಿಸ್ಥಿತಿಯಿದ್ದ ಆ 
ದೀರ್ಫಕಾಲದಲ್ಲಿಯೇ ಜನ್ಮನೆತ್ತಿರಬೇಕು. ಇವು ಭದ್ರವಾಗಿ ನೆಲೆಯೂರಿ ಪ್ರವರ್ಧ 
ಮಾನಕ್ಕೆ ಬರಲು ಸುತ್ತಣ ವಸ್ತುಸ್ಥಿತಿ ಅನುಕೂಲವಾಗಬೇಕಿತ್ತು ಅಸ್ಟೆ. 

ಯುಗ ಯುಗಗಳು ಕಳೆದಂತೆ ಅಂತಹ ಪರಿಸ್ಥಿತಿಯೊ ಬಂದೊದಗಿತು. ಹೀಗೆ 
ಎಂದು ಊಹಿಸಲಾಗದಂತೆ ಭೂಮಿಯ ಮೇಲ್ಪದರ ಬದೆಲಾಯಿಸುತ್ತಿ ದ್ಹುದು, ಭೂಮಿಯ 
ಪಥದಲ್ಲಿ ಮಾರ್ಪಾಡು, ಈ ಪಥ ಮತ್ತು ಸ್ರಿ ವರೇಖೆಗಳ ನಡುವಿನ ಕೋನ ಹೆಚ್ಚು 
ಕಡಿಮೆಯಾಗುವುದು ಇವೆಲ್ಲಾ ಕಾರಣಗಳಿಂದ ಭೂಮಿಯೆ ಮೇಲಿನ ಅನೇಕ ಭಾಸೆ 
ಬಹುಕಾಲ ಬೆಚ್ಚನೆಯ ವಾಯುಗುಣವನ್ನು ಪಡೆದುವು. ಸುಮಾರು 200 ಮಿಲಿಯ 
ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಇದೇ ರೀತಿ ಇತ್ತೆಂದು ಊಹಿಸಲಾಗಿದೆ. ಇದಕ್ಕೆ 
ವಧ್ಯ ಜೀವಕಲ್ಪ ಜ್‌ period) ಎನ್ನುತ್ತಾ ರೆ... 'ಜೀವಿರಹಿತ ಯುಗ 
(೩7010 ೩೬೦) ಮತ್ತು ಪ್ರಾಚೀನ ಜೀನಿಕಲ್ಪ (೧218002010 period) ಗಳಿಗೂ 
(ಇನ್ರೆಗಳು ಒಟ್ಟು 1400 ಮಿಲಿಯ ವರ್ಷ. ನಡೆದುವು) ಈ ನಮ್ಮ ಕಾಲದವರೆಗಿನ 
ಆಧುನಿಕ ಜೀವಕಲ್ಪಕ್ಕೂ (Cainozoic age) ಮಧ್ಯೆಕಾಲವಾದುದರಿಂದ ಇದಕ್ಕೆ 
ಈ ಹೆಸರು ಬಂದಿತು. ಆ ಕಾಲದಲ್ಲಿ ಸರೀಸೃಪಗಳೇ ಪ್ರಮುಖ ಪ್ರಾಣಿಗಳಾಗಿದ್ದು 
ಆಸ್ಚರ್ಯಕರ ಉಚ್ಛಾ ಯ ಸ್ಮಿ ಸಿ ತಿಯನ್ನು. ಪಡೆದಿದ್ದು ದರಿಂದ ಅದಕ್ಕೆ ಸರೀಸ್ಫಪಗಳ ಜುಗ 
ಎಂತಲೂ ಕೆಕಿಯುಪ್ರದುಂಟು, ಈಗ್ಗೆ ಎಂಬತ್ತು ಮಿಲಿಯ ವರ್ಷಗಳ ಹಿಂ ದೆ ಈ ಯುಗ 
ಮುಗಿಯಿತು. 

ಈಗ ಸರೀಸೃಪಗಳು ಭೂಮಿಯ ಕೆಲವೆಡೆಗಳಲ್ಲಿ ಮಾತ್ರ ವಾಸಿಸುತ್ತವೆ. ಇನ್ರೆ 
ಗಳಲ್ಲಿ ಜಾತಿ ಪ್ರಭೇಧಗಳೂ ಅಷ್ಟೇನೂ ಹೆಚ್ಚಾಗಿಲ್ಲ. ' "ಅದರೂ ಇಂದು' ಜೀವಿಸುತ್ತಿರುವ 


ತ್‌ 


ಮೊತ್ತ ಸ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ: ೧೦೩, 


ಇಂಗಾಲ ಯುಗದ ದ್ವಿಚರ ಪ್ರಾಣಿಗಳ ಸಂತತಿಯ ಪ್ರಾಣಿಗಳಿಗಿಂತ ಇವುಗಳಲ್ಲಿ ವೈನಿಧ್ಯ 
ಹೆಚ್ಚಾಗಿದೆಯೆಂದು ಒಪ್ಪಬೇಕು. ಹಾನ್ರಗಳು, ಹಲ್ಲಿಗಳು, ಆಮೆಗಳು, ಮೊಸಳೆಗಳು 
ಮತ್ತು ಮೊಸಳೆ ಜಾತಿಯವು ಹೀಗೆ ಇವುಗಳಲ್ಲಿ ಬೇರೆ ಬೇರೆ ವಿಧದ ಪ್ರಾಣಿಗಳಿವೆ. ಆದರೆ 
ಇವೆಲ್ಲಕ್ಕೂ ವರ್ಷ ಪೂರ್ತಿ ಹೊರಗಿನಿಂದ ಶಾಖ ಒದಗಬೇಕು. .: ಅತಿ ಚಳಿಯಾದರೆ 
ಅದನ್ನು ಇವು ತಡೆದುಕೊಳ್ಳ ಲಾರ. ಮಧ್ಯ ಜೀವಕೆಲ್ಪದ ಸರೀಸೃಪಗಳದ್ದೂ ಇದೇ 
ಪಾಡಾಗಿರಬೇಕು. ಈಗಿನ ಉಷ್ಣವಲಯದ ಜೀನಿಗಳಂತೆ ಅವ್ವಗಳಿಗೆ ಹಿಮವನ್ನು ತಡೆ 
ಯಲು ಆಗುತ್ತಿರಲಿಲ್ಲ. ಈಗ ಉದ್ಯಾನವನಗಳಲ್ಲಿ “ಶಾಖದ ಮನೆ? ಗಳಲ್ಲಿ ಬೆಳೆಸುವ 
ಜೀನಿವರ್ಗದಂತಿದ್ದುವೆ ಇವು. ಆದರೂ ಇವೆ ಇಂಗಾಲ ಯುಗದ ಸಸ್ಯಪ್ರಾಣಿಗಳಿಗಿಂತ 
ಒಂದು ಹೆಜ್ಜೆ ಮುಂದಿದ್ದುವು. ಅವ್ರುಗಳಂತೆ ಇವು ನೀರು ಜೌಗುಗಳನ್ನೇ ಅಶ್ರೆಯಿಸ 
ಬೇಕಾಗಿರಲಿಲ್ಲ... ಇವುಗಳನ್ನು ನಿಜವಾಗಿಯೂ ಭೂಚರ ಪ್ರಾಣಿಗಳೆನ್ನ ಬಹುದು. 

ಈಗ ನಾನೆ ನೋಡುವ ಸರೀಸ್ಕಸಗಳೆಲ್ಲಾ ಆಗ ಸಾಕಸ್ಟಿದ್ದು ವೆ. ದೊಡ್ಡ 
ದೊಡ್ಡ ಮೊಸಳೆಗಳು, ಆಮೆಗಳು ಮತ್ತು ಅನೇಕ ವಿಧದ ಹಲ್ಲಿ ಹಾನೆಗಳಲ್ಲದೆ ಈಗ 
ಸಂಪೂರ್ಣ ಲುಸ್ತವಾಗಿ ಹೋಗಿರುವ ಅನೇಕ ಆಶ್ಚರ್ಯಕರ ಪ್ರಾಣಿಗಳೂ ಇದ್ದುವು. 
ಡಿನೋಸಾರ್‌ಗಳೆಂದು : ಕರೆಯುವ. ಅಗಾಧ ವೈವಿಧ್ಯದ ಪ್ರಾಣಿಗಳು ಆಗ ಜೀನಿಸು 
ತ್ತಿದ್ದುವು. ಅಷ್ಟುಹೊತ್ತಿಗೆ ಭೂಖಂಡಗಳಲ್ಲಿ ತಗ್ಗಿ ನಲ್ಲಿದ್ದ ಪುದೇಶಗಳಲ್ಲಿಲ್ಲಾ ಸಸ್ಯ ॥ 
ವರ್ಗ ಪಸರಿಸಿತ್ತು. ಹೀಗೆ ಬೆಳೆದಿದ್ದ  ಜೊಂಡುಗಳು, ಮತು, ಜರೀ ಗಿಡಗಳನ್ನು 
ಮೇಯುತ್ತಾ ಅನೇಕ ವಿಧದ ಸಸ್ಯಾಹಾರಿ ಸರೀಸ್ಪಸಗಳು ಅಭಿವೃದ್ಧಿಯಾದುವ್ರೆ. ಮಧ್ಯೆ 
ಜೀವಕಲ್ಪದ ಉಚ್ಛ್ರಾಯ ಕಾಲದ ಹೊತ್ತಿಗೆ ಇವು ಅದ್ಭು ತಾಕಾರವನ್ನು ಸಡೆದಿದ್ದುನ್ರೆ. 
ಉದಾಹರಣೆಗೆ ಡೈಪ್ಲೊಡೋಕಸ್‌ ಕಾರ್ನೆಗ್ಗೆ ಎಂಬ ಪ್ರಾಣಿ ಮೂತಿಯ ತುದಿಯಿಂದ 
ಬಾಲದ ತುದಿವರೆಗೆ ಒಟ್ಟು ಎಂಬತ್ತು ನಾಲ್ಪು ಅಡಿ ಉದ್ದ ಇತ್ತು! ಜೆ ಗಾಂಟೋ 
ಸೋರಸ್‌ ಎಂಬುದು ಇನ್ನೂ ದೊಡ್ಡದು. ಇದು ನೂರಡಿ ಉದ್ದ ಇರುತ್ತಿತ್ತು! 
ಇಂತಹ ಭೂತಾಕೃತಿಯ ಪ್ರಾಣಿಗಳನ್ನು ತಿಂದು ಜೀವಿಸುತ್ತಿದ್ದ ಅಷ್ಟೇ ದೊಡ್ಡ ವಾದ 
ಮಾಂಸಾಹಾರಿ ಡಿನೋಸಾರ”ಗಳೂ ಇದ್ದುವು. ಇವ್ರೆಗಳಲ್ಲಿ ಒಂದಾದ ಬರಾನೋ 
ಸಾರಸ್‌ ಎಂಬುದು ಅತ್ಯಂತ ಭೀಕರ ರೂಪ ಹೊಂದಿತು, ಎಂದು ಹೇಳುತ್ತಾರೆ. 

ಇದೇ ಸಮಯೆದಸ್ಲೀ ಇನ್ನೂ ಬೇರೆ ವಿಧದ ಸರೀಸೃಪಗಳು... ಇವುಗಳೂ ಈಗ 
ಲುಪ್ತವಾಗಿ ಹೋಗಿವೆ. ಕಾಣಬರುತ್ತಿದ್ದುನು. ಇವುಗಳ ಮುಂಗಾಲುಗಳು ಬಾವಲಿ 
(ಕಣ್ಣು ಕೆಪಟಿ) ಯ ಮುಂಗಾಲುಗಳಂತೆ ಪರಿವರ್ತನೆ ಹೊಂದಿದ್ದುವು. ಇನು ಕೀಟ 
ಗಳನ್ನು ಹಿಡಿಯುತ್ತಿದ್ದುನೆ. ಹೀಗೆಯೇ ಇನು ಎಗರುನ್ಹದು, ಪ್ಯಾರಾಚೂಟ್‌'ನಂತೆ 
ಇಳಿಯುವುದು ಕಲಿತು ಕಡೆಗೆ ಅದ್ಭು ತಾಕಾರದ ಡೈನೋಸಾರ”ಗಳು ಅಂದಿನ ಕಾಡುಗಳ 
ದೊಡ್ಡ ಡೊಡ್ಡ ಜರಿಗಿಡೆಗಳು ಮತ್ತು ನಿತ್ಯ ಹಸುರು ಬಣ್ಣದ ಮರಗಳ ನಡುವೆ ಅವ್ರ 
ಗಳನ್ನು. ಮೇಯುತ್ತಾ ಒಂದನ್ನೊಂದು ಹಿಡಿಯುತ್ತಾ, ತಿರುಗುತ್ತಿದ್ದಾಗಲೇ ಆ ಮರಗಳ 
ನಡುವೆ ಹಾರುವುದಕ್ಕೂ ಮೊದಲಿಟ್ಟ ವ್ರ. ಇವ್ರೆಗಳಿಗೆ ಸ್ಟೆರೋ ಡಾಕ್ಟೈೈಲ್‌ಗಳೆನ್ನು 


೧೦೪ ವರಾನನಿಕ ಕರ್ಣಾಟಕ 


ತ್ಮಾರೆ (೧೦೦ ಹಚು ಬೆನ್ನು ಮೂಳೆಯುಳ್ಳ ಪ್ರಾಣಿಗಳಲ್ಲಿ ಇವುಗಳೇ ಮೊದಲು 
ಹಾರಲು ಕಲಿತಿದ್ದು. ಕಶೇರುಕಗಳ ಅಭಿನೃದ್ಧಿಯಲ್ಲಿ ಇದು ಒಂದು ಹೊಸ ಸಾಧನೆ. 
ಇಷ್ಟೇ ಅಲ್ಲಸೆ ಕೆಲವು ಸರೀಸೃ ನಗಳು ಸಮುದ್ರದಲ್ಲಿ ವಾಸಿಸಲು ಆರಂಭಿಸಿದ.ವ್ರೆ. 
ಮೆಸೊಸಾರ”, ಇಕ್ಕಿಯೋಸಾರ್‌ ಮತ್ತು ಫ್ಲೀಸಿಯೊಸಾರ”ಗಳಂಬ ಮೂರು ವಿಧದ 
ಪ್ರಾಣಿಗಳು ಹೀಗೆ ಸಮುದ್ರಕ್ಕೆ ಹಿಂತಿರೆಗಿದುವು. ಇವೆಗಳಲ್ಲಿ ಕೆಲವೆ ಇಂದಿನ ತಿಮಿಂಗಿಲ 


ಗಳಷ್ಟು ದೊಡೆ ಶೈ ವಾದುವು. ಇಕ್ಲಿಯೋಸಾರ್‌ ಪೂರ್ಣವಾಗಿ ಸಮುದ್ರದಲ್ಲಿ ವಾಸಿಸು 
ತ್ತಿದ್ದಿರಬೇಕು.  ಪ್ಲೀಸಿಯೋಸಾರ”ನಂತಹ ಪ್ರಾ ಣಿ ಈಗ ಯಾವುದೂ ಇಲ್ಲ. ಅದರ 


ದೇಹ ದೆಸ್ಪ್‌ನಾಗಿ ಅದಕ್ಕೆ ದೋಣಿಯೆ ಜರ ಗಳಂಥ ಅಂಗಗಳಿದ್ದು ವ್ರ. ನೀರಿನಲ್ಲ 
ಈಜಲ) ಅ ಆಳವಿಲ್ಲದ ಜಲಭಾಗಗಳಲ್ಲಿ ಧಡ ಕೆಸರಿನಲ್ಲಿ ಮೆಲ್ಲನೆ. ಚಲಿಸಲು ಇವೆ 
ಅನುಕೂಲವಾಗಿದ್ದುವು. ದೇಹದ ಗಾತ್ರಕ್ಕೆ ಚಿಕ್ಕದೆನಿಸುವ ತ ತಿ ಬಹು ಉದ್ದವಾದ 
ಹಾನಿನಂತಹ ಕತ್ತು » (ಹಂಸದ ಕತ್ತಿಗೂ ಇದಕ್ಕೂ ಹೋಲಿಕೆಯೇ ಇಲ್ಲ, ಇದು ಅಷ್ಟು 
ಉದ್ದವಾಗಿರುತ್ತಿತ್ತು) ಇದಕ್ಕೆ ಇದ್ದುವು ಈ ಪ್ರಾಣಿ ಈಜುತ್ತಾ ಹಂಸಗಳಂಕೆ ಥ್ರ 
ನೊಳಗೆ ತನ್ನ ಆಹಾರವನ್ನು ಹುಡುಕುತ್ತಿದ್ದಿರಬೇಕು, ಇಲ್ಲವೇ ನೀರಿನಲ್ಲಿ ಹೊಂಚು 
ಹಾಕುತ್ತಿದ್ದು ಹತ್ತಿರ ಹಾದುಹೋಗುವ ಮೀನು ಮತ್ತಿತ್ತರ ಪ್ರಾಣಿಗಳನ್ನು ಗಕ್ಕನೆ 
ಹಿಡಿಯುತ್ತಿದ್ದಿರಬೇಕು. 

ಈ ನಿಧವಾಗಿತ್ತು ಮಧ್ಯ ಜೀವಕಲ್ಪದ ಜೀವರಾಶಿ. ಇವೆಗಳಲ್ಲಿ ಭೂಚರಗಳೇ 
ಪ್ರಮುಖವಾಗಿದ್ದುವೆ. ಅದುವರೆಗಿದ್ದ ಎಲ್ಲಾ ಜೀನ ಮಾದರಿಗಳಿಗಿಂತ ಇವೆ ಬಹ 
ಕೂ ಇನ ಅದುವರೆಗೂ ನಮ್ಮ ಭೂಮಿ ಕಂಡಿದ್ದ ಎಲ್ಲಾ ಪ್ರಾ ಡೆಗಳನ್ನೂ ಮೀರಿಸು 
ತ್ತಿದ್ದುವೆ.. ಒಟ್ಟಿನಲ್ಲಿ ಹೇಳುವುದಾದರೆ ಇವ್ರಗಳಲ್ಲಿ ಅವುಗಳೆಲ್ಲನಕ್ಕಿಂತ "ಜೀವಶಕ್ತಿ 
Citak? ಸಮುದ್ರ ಸಾಗರಗಳ ಜೀವನರ್ಗದಲ್ಲಿ ಈ ತೆರದ ಮುನ್ನಡೆ ಇರ 
ಲಿಲ್ಲ. ಅಲ್ಲಿ ಹೊಸ ಹೊಸ ವಿಧೆದ ಜೀವಿಗಳ ಸಂಖ್ಯೆ ಹೆಚ್ಚತ್ತಿತ್ತು ಅಷ್ಟೆ. ಆಳವಿಲ್ಲದ 
ಸಮುದ್ರ ಸ ದೇಶಗಳಲ್ಲಿ ಅಮೊನೈ ಓ”ಗಳೆಂಬ (Ammonites) A 33° (Squid) 
ನಂತಹ ಪ್ರಾಣಿಗಳು ಕಾಣಿಸಿಕೊಂಡಿದ್ದುವು. ಇವ್ರೆಗಳಲ್ಲಿ ಬೇರೆ ಬೇರೆ ಕೋಣೆಗಳಾಗಿ 
ವಿ:ಗಡಿಸಲ್ಪಟ್ಟಿ ಮುಕ್ಕಾಲು - ಭಾಗವೆಲ್ಲಾ ಸುರುಳಿ ಸುತ್ತಿಕೊಂಡಿರುತ್ತಿದ್ದ ಮೈ ಚಿಪ್ಪು 
ಇರುತ್ತಿತ್ತು. ಪ್ರಾಚೀನ ಜೀವಕಲ್ಪದಲ್ಲಿಯೊ ಇನ್ರೆಗಳ ಪೂರ್ವಜ ಪ್ರಾಣಿಗಳಿದ್ದುವ್ರೆ. 
ಅದರೆ: ಇದು ಅವಗಳ ಉಚ್ಛಾ ೨ಯ "'ಇರಿವಗಿತ್ತು. ಈಗ ಇವುಗಳ ಸಂತತಿ ಉಳಿದಿಲ್ಲ. 
ಉಷ್ಣ ವಲಯ ಸಮುದ್ರಗಳಲ್ಲಿ ವಾಸಿಸುವ ಸಾಟಿಲಸ್‌ ಎಂಬ ತಿರಪಾದಿ ಇದ್ದಿದ್ದರಲ್ಲಿ 
ಇನ್ರೆಗಳ ಹತ್ತಿರ ಸಂಬಂಧಿಯಾಗಿದೆ. ಇದೇ ಕಾಲದಲ್ಲಿಯೇ ಮೀನುಗಳಲ್ಲಿಯೂ ಹೊಸ 
ಹೊಸ ವ್ಯತ್ಯಾಸಗಳು ಕಂಡುಬರಲಾರಂಭಿಸಿದುವು. ಅದುವರೆಗಿದ್ದ ಹಲ್ಲಿನಂತಹ ಮತ್ತು 
ತಟ್ಟಿಗಳಂತಹ ಹೊದಿಕೆಗಳ ಬದಲು ಲಘುವಾದ ಮತ್ತು ನಾಜೂಕಾದ ಹುರುಸೆಗಳು 


ಸು 


ಛಷ್ಟು ಮುಂದುನರೆದಿದ್ದುವು.. ಗಾತ್ರ, ಶಕ್ತಿ, ಚಟುವಟಿಕೆ ಮತ್ತು ವ್ಯಾಪ್ತಿ ಎಲ್ಲದ - 


ತಿ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೦೫ 


ಇವುಗಳ ಮೇಲ್ಲ ರ್ಮದಲ್ಲಿ ಕಾಣಿಸಿಕೊಂಡುವು, ಇದುವರೆಗೂ "ಇಂತಹ ನೀನುಗಳೇ 
ಸಮುದ್ರ ಮತ್ತು ನದಿಗಳಲ್ಲಿ ಪ್ರಮುಖಸ್ಥಾನ ನಡೆದಿರುವುದು. 


(ಮುಂದುವರೆಯುವುದು) 


ಟಿಪ್ಪಣಿಗಳು 


ಈ ಸಂಖ್ಯೆಗಳಲ್ಲಿ ಒಂದಕ್ಕೊಂದಕ್ಕೆ ಯಾವ ಸಂಬಂಧವೂ ಇಲ್ಲವೆಂದು ಮೇಲ್ನೋ 
ಬಕ್ಕೆ ತೋರಬಹುದು. ಆದರೆ ಇವುಗಳಲ್ಲೂ ಒಂದು. ನಿಯಮುವಿದೆಯೆಂದು 

.: ತೋರಿಸಿಕೊಟ್ಟ ದ್ಹಾರೆ,|. ಜೋಡ್‌-ತಿತಿಯುಸ್‌ ನಿಯಮ (Bode-Titius 
Law) ಎಂದು ಕರೆಯುವ ಈ ನಿಯಮವನ್ನು ಕ್ರಿ.ಶ. 1772ರಲ್ಲಿ ಕಂಡುಹಿಡಿ 
ದರು.- ಸೌರವ್ಯೂಹ ಈಗಿರುವ ರೂಪವನ್ನು ಸ ಪಡೆಯಿತೆಂದು ವಿವರಿಸುವಾಗ 
ಗ್ರಹೆಪಥಗಳು ಹೀಗೆ ನಿಯಮಬದ್ಧವಾಗಿ ಹೆಂಚಿಕೆಯಾಗಿರುವುದಕ್ಕೂ ವಿವರಣೆ 
ಕೊಡಬೇಕಾಗುತ್ತದೆ. 

2. 1930ರಲ್ಲಿ ಸೂರ್ಯನ ಸುತ್ತಲೂ ತಿರುಗುವ ಮತ್ತೊಂದು ಗ್ರಹೆ ಕಂಡುಹಿಡಿಯ 
ಲ್ಪಟ್ಟತು. ಇದಕ್ಕೆ ಪ್ಲೂಟೊ ಎಂದು ಹೆಸರಿಟ್ಟಿದ್ದಾರೆ. ಈ ಅಳತೆಗಳ ಪ್ರಕಾರ 
ಇದು ಸೂರ್ಯನಿಂದ ಸುಮಾರು ? ಮೈಲಿ ದೂರದಲ್ಲಿರುತ್ತದೆ. 

3. ವಿಶ್ವದಲ್ಲಿರುವ ಅಸಂಖ್ಯಾತ ಗ್ಯಾಲಾಕ್ಸಿಗಳಲ್ಲಿ ಎಲ್ಲಿಯಾದರೂ ಜೀನ ಇರಬಹು 
ದೆಂದು ಇತ್ತೀಚಿನ ಅಭಿಪ್ರಾ ಯ. 

4, ವೆಲ್ಸರ ಈ ಗ್ರಂಥದ ಈ ಆನೃತ್ತಿ ಪ್ರಕಟವಾದದ್ದು 1946ರಲ್ಲಿ ; ಮಾನನ 
ಚಂದ್ರನನ್ನು ಮುಟ್ಟಿ ಅದರ ಮೇಲೆ ನಡೆದ ಈ ಯುಗದಲ್ಲಿ ಈ ಅಂಕಿಅಂಶಗಳು 
ಸರಿಯಲ್ಲವೆನಿಸಬಹುದು. ಅದರೂ ಭೂನವಿಯಲ್ಲಿ ಜೀವ ಸ್ಟಾ ಭಾವಿಕವಾಗಿ ನೆಲೆ 
ಸಿರುವುದು ಅಡರ ಮೇಲ್ಮೆಯಲ್ಲಿ ಮಾತ್ರ ಎಂದು ನೆನಸಿನಲ್ಲಿಡಬೇಕು. 

5, 1943ರಲ್ಲಿ ವೈಸಾಕರ್‌ (weiszacker) ಎಂಬ ಜರ್ಮನ್‌ ವಿಜ್ಞಾನಿ ಸೌರ 

ವ್ಯೂಹದ ಉತ್ಪತ್ತಿಯ ಬಗೆಗೆ ಒಂದು ಸಿದ್ಧಾ ತನನ್ನು ಮುಂದಿಟ್ಟನು. ಸೌರ 

ವ್ಯೂಹೆ ಈಗಿನ ಸ್ಥಿತಿಯನ್ನು ಹೇಗೆ ಪಡೆಯಿತು ಎಂಬುದಕ್ಕೆ ಈತನು ಕೊಟ್ಟ 
ವಿವರಣೆಗಳು ತೃಸ್ತಿಕರವಾಗಿವೆ. ಬೇರೆ ಬೇರೆ ಗ್ರಹಗಳ ಮತ್ತು ಸೂರ್ಯನ 

ರಾಸಾಯನಿಕ ಸಂಯೋಜನೆ, ಬೋಡ್‌-ತಿತಿಯಸ್‌ ನಿಯಮ ಇವೆಲ್ಲವನ್ನೂ ಈ 

ಸಿದ್ಧಾ ಂತೆ ವಿವರಿಸುತ್ತದೆ. ಇದಕ್ಕಿಂತ ಕುತೂಹಲಕರ ವಿಷಯವೆಂದರೆ ಈ 

ಸಿದ್ಧಾಂತವನ್ನು ಪರಿಶೀಲಿಸಿದಾಗ ನಮ್ಮ ಸೌರವ್ಯೂ ಹದಂತಹದ್ದೇ ವ್ಯೂಹಗಳು 


14 | 


೧೦೬ 


ಮಾನವಿ* ಕರ್ಣಾಟಕ 


ಈ ವಿಶ್ವದಲ್ಲಿ ಎಷ್ಟೋ ಇರಬೇಕೆಂದು ಎನಿಸುತ್ತದೆ. ಆಂದರೆ ನಮ್ಮ ಗ್ಯಾಲಾಕ್ಸಿ 
ಯಲ್ಲೇ ಭೂಮಿಯನ್ನು ಹೋಲುವ ಎಷ್ಟೋ ಮಿಲಿಯ ಗ್ರಹಗಳಿರಬಹಂದು- 
ಇವುಗಳಲ್ಲಿಯೂ "ಜೀವ' ಉತ್ಪತ್ತಿಯಾಗಿ ಇಷ್ಟುಹೊತ್ತಿಗೆ ಅಲ್ಲಿ ಮೇಲ್ಮಟ್ಟದ 

ಜೀವಿಗಳೂ ಇದ್ದರೆ ಆಶ್ಚರ್ಯವೇನಿಲ್ಲ 

ಇದು ಸುಮಾರು 4500 ಮಿಲಿಯ ವರ್ಷಗಳ ಹಿ೧ದೆ ನಡೆದಿರಬೇಕೆಂದು 

ಇತ್ತೀಚಿನ ಅಂದಾಜು: ಆಗ ಭೂಮಿ ಕೇವಲ ನಾಲ್ಕೇನಾಲ್ಕು ಘಂಟಿಗಳಲ್ಲಿ 
ತನ್ನ ಅಕ್ಷದ ಮೇಲೆ ಒಂದು ಸುತ್ತು ತಿ:ುಗುತ್ತಿತ್ತು. 

ಇದು ವೆಲ್ಸ್‌ ರವರ ಅಭಿಪ್ರಾಯ ಆದರೂ ಈಗಲೂ ವಿಕಾಸವಾದ ಸರಿಯಲ್ಲ 
ವೆಂದು ಸಾಧಿಸಲು ಕೆಲವು ಶ್ರದ್ಧಾನಂತ ಕ್ರೈಸ್ತರು ಪ್ರಯತ್ನಿಸುತ್ತಾರೆ. 1926 

ನೇ ಇಸವಿಯಲ್ಲಿ ಅಮೆಶಿಕದ ಟಿನೆಸ್ಸೀ ಸಂಸ್ಥಾನದಲ್ಲಿ ವಿಕಾಸವಾದವನ್ನು ಬೋಧಿ 
— 

ಸಿದ್ದೆಕ್ಕಾಗಿ ಶಾಲಾ ಉಪಾಧ್ಯಾಯರೊಬ್ಬರನ್ನು ವಿಚಾರಣೆಗೆ ಗುರಿ ಮಾಡಿದ್ದಲ್ಲದೆ 
ಈ ವಾದದ ಬೋಧನೆಯನ್ನೆೇ€ ಕಾನೂನಿನ ಮೂಲಕ ನಿರೋಧಿಸಿದರು- 


as 
SR 


WL NN pA, ಗ 
a ಎಂಟಿ as 


ವಸ್ತುಕೋಶ 


ಚೀನದಲ್ಲಿ ಹಿಂದೂ ಧರ್ಮ 
ಆಧಾರಿತ : ದಿ ಹಿಂದೂ, ಬುಧವಾರೆ, 28-3-1984 


ಪ್ರಾಚೀನ ಚೀನದಲ್ಲಿ ಹಿಂದೂ ಧರ್ಮ ಪ್ರಬಲವಾಗಿತ್ತು ಮತ್ತು ಅಲ್ಲಿನ ಅರಸರು 
ನಿಷ್ಠಾವಂತ ಹಿಂದೂಗಳ ಗಿದ್ದರೆಂದು ಚೀನಾ ದೇಶದ ವಿದ್ವಾಂಸ ಯಾನ್‌ ಕ್ಟಿಯೆನ್‌ಜಿ 
ಇತ್ತೀಚೆಗೆ ಮದ್ರಾಸಿನ ಡಾ|| ಸಿ.ಪಿ. ರಾಮಸ್ವಾಮಿ ಆಯ್ಯರ” ಪ್ರೆತಿಷ್ಠಾನದಲ್ಲಿ ಮಾಡಿದ 
ಭಾಷಣದಲ್ಲಿ ತಿಳಿಸಿದರು. ಚೀನದ ಆಗ್ನೇಯ ಭಾಗದಲ್ಲಿ ನಡೆದ ಸಂಶೋಧನೆಗಳಲ್ಲಿ 
ಪ್ರಾಚೀನ ಹಿಂದೂ ದೇವಾಲಯೆಗಳ ಭಗ್ನಾವಶೇಷಗಳು ದೊರಿತಿವೆ ; ಬೌದ್ಧ ಧರ್ಮ 
ಹಿಂದೂ ಧರ್ಮದ *ವಲಾಗಿರುವುದರಿಂದ ಇದೇನೂ ಆಶ್ಚರ್ಯಕಾರಕವಲ್ಲವೆಂದರು. 

ಹಿಂದೂ ಧರ್ಮ ಕ್ರಿ. ಶೆ. ಮೊದಲ ಶತಕದಲ್ಲಿ ಬೌದ್ಧ ಧರ್ಮದೊಂದಿಗೆ ಚೀನಕ್ಕೆ 
ಪದಾರ್ಪಣ ಮಾಡಿತು ಮತ್ತು ಆಗಿನ ಅರಸರು ಎರಡು ಧರ್ಮಗಳಿಗೂ ಆಶ್ರೆಯವಿತ್ತರು. 
ಆರನೇ ಶತಮಾನದಲ್ಲಿ ಎರೆಡು ತೆಸೆಮಾರುಗಳ ಕಾಲದಲ್ಲಿ ಅರಸರು ಹಿಂದೂಗಳಾಗಿದ್ದರು. 
ತದನಂತರ ಆಳಿದ ಟ್ಯಾಂಗ್‌ ರಾಜವಂಶ (7 ರಿಂದ 9ನೇ ಶತಮಾನ) ಎರಡು ಧರ್ಮ 
ಗಳಿಗೂ ಪ್ರೋತ್ಸಾಹ ನೀಡುತ್ತಿ ದ್ದರು. ಪ್ರಾಚೀನ ಚೀನದಲ್ಲಿ ಮತೀಯ ಕಲಹಗಳು 
ನಡೆಯುತ್ತಿರಲಿಲ್ಲ. 

ಚೀನಿಯರು ಶಿನಂಬು ವಿಂಬ ಹೆಸರಿನಿಂದ ದುರ್ಗೆಯನ್ನು ಪೂಜಿಸುತ್ತಿ ದ್ವರೆಂದು 
ಕ್ಸಿಯೆನ್‌ಜಿ ತಿಳಿಸಿದರು. ಭಾರತದಲ್ಲಿ ಏಳನೇ ಶತಮಾನದ ನಂತರ ಹಿಂದೂ ಧರ್ಮದ 
- ಪುನರುತ್ಥಾನ ಮತ್ತು ಬೌದ್ಧ ಧರ್ಮದ ಅವನತಿ ಚೀನದ ಮೇಲೆ ಪ್ರಭಾವ ಬೀರಿ ಅನೇಕ 
ಮಹಾದೇವ ಮಂದಿರಗಳು ನಿರ್ಮಾಣಗೊಂಡು ; ಅವುಗಳಲ್ಲಿ ಹಿಂದೂ ಪೂಜಾರಿಗಳಿರು 
ತಿದರು. { 
ಗ ಚೀನದಲ್ಲಿ ಸುಯಿ ರಾಜವಂಶದ ಕಾಲದಲ್ಲಿ (ಸು. ಏಳನೇ ಶತಮಾನ) ಹಿಂದೂ 
ಧರ್ಮ ತನ್ನ ಔನ್ನತ್ಯವನ್ನು ತಲುಪಿತು ; ಆಗಿನ ರಾಜ ಮನೆತನದನರು ನಾರಾಯಣ, 
ಶಿವದಾಸ ಮುಂತಾದ ಹಿಂದೂ ಹೆಸರುಗಳನ್ನು ಹೊಂದಿದ್ದರು. ಇಂದಿಗೂ ಚೀನದಲ್ಲಿ 
ಬೌದ್ಧ ರೂಪದಲ್ಲಿ ಹಿಂದೂ ಧರ್ಮ ಅಸ್ಪಿತ್ವದಲ್ಲಿದೆಯೆಂದು ಹೇಳಬಹುದು ; ಬೌದ್ಧ 
ವಿಹಾರಗಳು ಹಿಂದೂ 'ಅಂಶಗಳನ್ನೊಳಗೊಂಡಿವೆ. ಮತ್ತು ಹಿಂದೂ ದೇವತೆಗಳನ್ನು 
ಹೋಲುವ ಅನೇಕ ದೇವತಾ ವಿಗ್ರಹಗಳನ್ನು ಹೊಂದಿರುವುದರಿಂದ ಅವುಗಳನ್ನು ಹಿಂದೂ 


15 


೧೦೮ ಮಾನವಿಕ ಕರ್ಣೂಟಿಕೆ 


ಡೇವಾಲಯಗಳೆಂದು ತಪ್ಪಾಗಿ ಭಾವಿಸಬಹುದಾಗಿದೆಯೆಂದು ಕ್ಸೈಯೆನ್‌ಜೆ ಹೇಳಿದರು. 


ಚೀನದಲ್ಲಿ ಮುತ ಧರ್ಮಸ ಒನ್ಣು ತೆ ಇದೆಯಾದರೂ ಸರ್ಕಾರ ಪ್ರೋತ್ಸಾಹ ನೀಡುತ್ತಿಲ್ಲ ಕ 


ಮೆಂದ ಕ್ಸಿಯನ”ಜಿ ಮುಖ್ಯ ಗ ವೃ ದ್ರ ರು ಪ ಹೋಗುತ್ತಾ ರೆಂದೂ 
ಅವರ ಪೂಜಿ ಹಿಂದೂ ಧರ್ಮಕ್ಕೆ ಸೇರಿದ್ದೊ ( ಬೌದ್ಧ ಧರ್ಮಕ್ಕೆ ಸೇರಿದ್ದೋ ಎಂಬು 
ದನ್ನು ನಿರ್ದಿಷ್ಟವಾಗಿ ಹೇಳುವುದು ಕಷ್ಟ | ಸಾಧ್ಯವೆಂದೂ ; 


ಬಿ. ಕೆ. ಜಿ. 


ಔರಂಗಬಾದ್‌ ಸಲಿ ಜರುಗಿದ ಭಾರತೀಯ ಪುರಾಭಿಲೇಖ ಪರಿಷತ್ತಿನ 
ಹತ್ತನೇ ಅಧಿನೇಶನದ ಸಂಶ್ಲೆಪ್ತ ವರದಿ: 


ಭಾರತೀಯ ಪುರಾಭಿಸೇಖ ಸರಿಷತ್‌ (Epigraphical Society of 


` India) 1974ರಲ್ಲಿ ಮೈಸೂರಿನಲ್ಲಿ ಸ್ಥಾ ನಿತವಾಯಿತು. ಭಾರತದಲ್ಲಿ ಲಭ್ಯವಿರುವ ಕ 


ತಾಮ್ರಸೆತ್ರಗಳು ಶಿಲಾಶಾಸನಗಳೇ ಶ್ಯಾದಿ "ಪ್ರಾ ಚೀನ ವಸ್ತುಗಳನ್ಫಾ ಧರಿಸಿದ ಚಾರಿತಿ) ಕ 
ವಿಷಯಗಳನ್ನು ಸಾರಸ ಸ್ವತ ಲೋಕಕ್ಕೆ ಸ ಸಾದರಪಡಿಸುವುದು ಈ ಸರಿಷತಿ ತಿನ ಧ್ಯೇಯ 
ವಾಗಿರುತ್ತದೆ. ಹತ್ತು ಆಧಿನೇಶನಗಳನ್ನು ಧಾರವಾಡ, ಉಡುಪಿ, ಇಂದೂರು, 
ಮದ್ರಾಸು, ಬೆಂಗಳೂರು, ಅಹನುದಾಬಾದ್‌, ಕಲಕತ್ತಾ, ಭೋಪಾಲ್‌, ಗೋರಖ್‌ 
ಪುರ ಮತ್ತು ಔರಂಗಬಾದ್‌ ನಗರಗಳಲ್ಲಿ ಯಶಸ್ವಿಯಾಗಿ ಪೂರೈಸಿ ವಿದ್ವತ್ಪೂರ್ಣ ಲೇಖನ 
ಗಳನ್ನೊಳಗೊಂಡ “ಭಾರತೀಯ ಪುರಾಭಿಲೇಖ ಪತ್ರಿಕಾ? (Journal of the 
Epigraphical Society of India) ನೆಂಬ ಹತ್ತು ಸಂಪುಟಗಳನ್ನು ಈ 
ಪರಿಷತ್ತು ಪ್ರಕ ಓಸಿರುತ್ತದೆ. ಖ್ಯಾತಿವೆತ್ತ ವಿದ್ವನ್ಮಣೆಯೊಬ್ಬರು ಪ್ರತಿ ಅಧಿವೇಶನದ 
ಅಧ್ಯಕ್ಷ ಸ ಪದವಿ (General President) ಯನ್ನು ಅಲಂಕರಿಸುವುದು ಮತ್ತು 

ಶಾಸನಗಳ ಆಮೂಲಾಗ್ರ ಪರಿಶೋಧನೆಯಲ್ಲಿ ನಿಷ್ಣಾತರಾದ ಮಗದೊಬ್ಬರು ತಾನ್ರಪತ್ತ 

ಸ್ವೀಕರಿಸುವೆದರಿಂದ ನನಾ ನಿತರಾಗುವುದು ಸ ಸರಿಷತ್ತಿ ನಸ ಸ ಹಯಎಂಡು ಅಧಿವೇಶನದಲ್ಲಿ 
ಫಔವಿಹಿದ ಒಂದು ವಿಶೇಷವಾಗಿದೆ. ಡಾ| ಬಹಾದುರ್‌ ಚೆಂದ್‌ ಛಾಬ್ರಾ, ಪ್ರೊ॥ 
ಟ್ರ, ವಿ. ಮಹಾಲಿಂಗಂ,  ಡಾ॥ ದಿನೇಶಚಂದ್ರ ಸರ್ಕಾರ್‌, ಶ್ರೀ ಆರ್‌. ಹೈ ಸಂಚ 
ಮುಖಿ, ಡಾ|| ರುಡ್‌.ಎ. ದೇಸಾಯಿ, ಡಾ| ಕೆ.ಡಿ. ಬಾಜನಸೇಯಿ, ಡಾ| ಎಸ್‌. 
ಆರ್‌. ರಾನ್‌, ಶ್ರೀ ಕೆ.ಜಿ. ಕೃಷ್ಣನ್‌, ಪ್ರೊ॥ ಜಗನ್ನಾಥ ಅಗರವಾಲ್‌ ಮತ್ತು ಶ್ರೀ 
ಫೆ.ನಿ. ಸೌೌದರರಾಜನ್‌ರನರು ಇದುವರೆಗೆ ಜರುಗಿದ ಪರಿಷತ್ತಿನ ಹತ್ತು ಅಧಿವೇಶನಗಳ 
ಸಮ್ಮೇಳನಾಧ್ಯಕ್ಷರಾಗಿ ಹಾಗೂ ಶ್ರೀ ಎನ್‌. ಲಕ್ಷಿ ನಾರಾಯಣ ರಾವ್‌, ಡಾ| 
ಜಿ.ಎಸ್‌. ಗಾಯಿ; ಪ್ರೊ-ನಿ.ನಿ. ಮಿರಾಸಿ, ಡಾ|| ಡಿ.ಸಿ. ಸರ್ಕಾರ್‌, ಡಾ| ಬಿ. 
ಸಿಎಚ್‌. ಛಾಬ್ರಾ, ಪ್ರೊ॥ ಓ.ನಿ. ಮಹಾಲಿಂಗಂ, ಡಾ| ರುಡ್‌.ಎ. ದೇಸಾಯಿ 


ವಸ್ತುಕೋಶ ೧೦೯ 


ಮತ್ತು ಶ್ರೀ ಎಚ್‌.ಕೆ. ನರಸಿಂಹಸ್ವಾಮಿಯವರು ಅಧಿವೇಶನಗಳಲ್ಲಿ ಸನ್ಮಾನಿತರಾದವ 
ರಾಗಿಯೂ ಇರುತ್ತಾರೆ. ಕ 

ಪ್ರಕೃತ, ಡಾ|| ಕೆ.ಡಿ. ಬಾಜನೇಯಿಯವರು ಪರಿಷತ್ತಿನ ಅಧ್ಯಕ್ಷರಾಗಿ, ಡಾ|| 
ಅಜಯನಿತ ಶಾಸ್ತ್ರಿ, ಡಾ|| ಎಸ್‌.ಆರ್‌, ರಾವ್‌ ಮತ್ತು ಡಾ|| ರುಡ್‌.ನಿ. 
ದೇ ಸಾಯಿಯೆನರು ಉಪಾಧ್ಯಕ್ಷರುಗಳಾಗಿ ಹಾಗೂ ಡಾ| ಶ್ರೀನಿವಾಸ ರಿತ್ತಿಯವರು 
ಕಾರ್ಯದರ್ಶಿ ಮತ್ತು ಕಾರ್ಯಕಾರೀ ಸಂಪಾದಕರಾಗಿಯೂ ಇರುತ್ತಾರೆ. 

ಇದೇ 1984ನೇ ವರ್ಷದ ಮಾರ್ಚ್‌ ಮಾಹೆ 9, 10 ಮತ್ತು |: ನೇ ದಿನಾಂಕ 
ಗಳಂದು ಸರಿಷತಿ ನ ಹತ್ತನೇ ಅಧಿನೇಶನವೆ ಮರಾಠವಾಡ ವಿಶ್ವವಿದ್ಯಾಲಯದ ಇತಿಹಾಸ 
ಮತ್ತು ಪ್ರಾಚೀನ ಭಾರತೀಯ ಸಂಸ್ಕೃತಿ ವಿಭಾಗದ ಆಶ್ರಯದಲ್ಲಿ ಇತಿಹಾಸ ಸ್ರಸಿದ್ದ 
ವಾದ `ಔರಂಗಾಬಾದ"ನಲ್ಲಿ ಜರುಗಿತು. ಈ ಅಧಿವೇಶನದಲ್ಲಿ ಸುಮಾರು 9೦ಕ್ಕೂ 
ಮೇಲ್ಪಟ್ಟು ಭಾರತದ ನಾನಾ ಭಾಗಗೆಳಿಂದ ಬಂದ ಸದಸ್ಯರು ಪಾಲ್ಗೊಂಡಿದ್ದರು. 

ಮೊದಲ ದಿನ (9-3-84)ದ ಸಮಾರಂಭದ ಪ್ರಾರಂಭದಲ್ಲಿ ಇತಿಹಾಸ ವಿಭಾಗದ 
ಮುಖ್ಯಸ್ಥರೂ ಭಾರತೀಯ ಪುರಾಭಿಲೇಖ ಸರಿಷತಿ ನ ಹತ್ತನೇ ಅಧಿವೇಶನದ ಜವಾ 
ಬ್ಹಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದನರೂ ಆದ ಡಾ|| ಓಟ. ವೆಂಕಟನತಿಯವರು 
ಅಧ್ಯಕ್ಷರೇ ಮುಂತಾದ ಮುಖ್ಯಸ್ಥರನ್ನು ನೆರೆದಿದ್ದ ಸಭಿಕರಿಗೆ ನರಿಚಯ ಮಾಡಿಕೊಟ್ಟು 
ಸ್ರಾಗತೆ ಭಾಷಣನನ್ನು ಮಾಡಿದರು. ಪರಿಷತ್ತಿನ ಅಧ್ಯಕ್ಷರಾದ ಡಾ| ಕೆ.ಡಿ. ಬಾಜ 
ಸೇಯಿಯನರು ಉದ್ಭಾಟಿನಾ ಸಮಾರಂಭವನ್ನು ಮರಾಠೆವಾಡೆ ವಿಶ್ವವಿದ್ಯಾಲಯದ 
ಕಾರ್ಯಸೌಧದಲ್ಲಿ ನೆಶವೇರಿಸಿಕೊಟ್ಟರು. ತದನಂತರ ಡಾ| ಶ್ರೀನಿವಾಸ ರಿತ್ತಿಯವರು 
ಪರಿಷತ್ತಿನ ಕಾರ್ಯಚಟುವಟಿಕೆಗಳ ಬಗ್ಗೆ ವರದಿಯನ್ನು ನೀಡಿದರು, ಭಾರತೀಯ 
ಪುರಾತತ್ವ ಸರ್ವೇಕ್ಷಣಾಲಯದ ಶಾಸನ ಇಲಾಖೆಯು ನಿರ್ದೇಶಕರು ಹಾಗೂ ಪರಿಷತ್ತಿನ 
ಇರ್ಯಕಾರೀ ಸಮಿತಿಯ ಸದಸ್ಯರೂ ಅದ ಡಾ|| ಕೆ.ನಿ. ರಮೇಶ್‌ ಅವರು ತಾಮ್ರಸಟಿ 
ಪ್ರಶಸ್ತಿಯನ್ನು ಈ ಸಮಾರಂಭದಲ್ಲಿ ಪಠಿಸಿದ ನಂತರೆ ಪರಿಷತ್ತಿನ ಅಧಿಕೃತ ಮುದ್ರೆ 
ಹುಂಡೊಡಗೂಡಿದ. ಆ ತಾಮ್ರಸತ್ರವನ್ನು ಡಾ| ಬಾಜಸೇಯಿಯವರು ನಿಶ್ರಾಂತ 
ಶಾಸನಾಧಿಕಾರಿಗಳಾದ ಶ್ರೀವರ್ಶಾ ಎಚ್‌.ಕೆ. ನರಸಿಂಹಸ್ವಾಮಿಯವರಿಗೆ ನೀಡಿ ಶಾಲನ್ನು 
ಹೊದಿಸಿ ಸನ್ಮಾನಿಸಿದರು. ಸನ್ಮಾನಿತರು ಸಂದರ್ಭೋಚಿತವಾಗಿ ಕಲವು ಮಾತುಗಳ 
ನ್ಹಾಡಿದರು. ಸರಿಷತ್ತಿನ ಹತ್ತ ನೇ ಸಂಪುಟವನ್ನು ಡಾ|| ಕೆ. ನಿ. ರಮೇಶ್‌ರವರು 
ಬಿಡುಗಡೆ ಮಾಡಿದರು. ಅನಂತರದಲ್ಲಿ ಕಳೆದ ಹತ್ತು ವರ್ಷಗಳಿಂದಲೂ ಸತತವಾಗಿ 
ಸರಿಷತ್ತಿನ ಪ್ರಶಸಿ, ಸತ್ರಗಳನ್ನು ರಚಿಸಿ ಕೊಡುತ್ತಿರುವ ಶ್ರೀಮಾನ್‌ ಎ. ಎಸ್‌. 
ಸುಬ್ರಹ್ಮಣ್ಯನ” (ವಿಶ್ರಾಂತ ಹಿರಿಯ ಶಾಸನ ಸಹಾಯಕರು) ಅವರನ್ನು ಈ ಸಂದರ್ಭಡಲ್ಲಿ 
ಪರಿಷತ್ತಿನ ವತಿಯಿಂದ ಸನ್ಮಾನಿಸಲಾಯಿತು. ಹತ್ಮನೇ 'ಸಮ್ಮೇಳನಾಧ್ಯಕ್ಷರ್ಕೂ 
ಭಾರತೀಯ. ಪುರಾತತ್ವ ಸರ್ವೇಕ್ಷಣಾಲಯದ ವಿಶ್ರಾಂತ ಅಧಿಕ MN 111.1 


೧೧೦ ಮಾನವಿಕ ಕರ್ಕಾಟಕ 


ಆದ ಶ್ರೀ ಕೆ.ವಿ. ಸೌಂದರರಾಜನ್‌ ಅವರು ನಿದ್ವತ್ಸೂರ್ಣವಾದ ತನ್ಮು ಅಧ್ಯಕ್ಷ ಭಾಷಣ 
ವನ್ನು ಸಾದರಪಡಿಸಿದರು. ಉದ್ಭಾಟನಾ ಸಮಾರಂಭವು ಡಾ| ರಾನಡೆ (ಪ್ರವಾಚಕರು, 
ಇತಿಹಾಸ ಮತ್ತು ಪ್ರಾಚೀನ ಭಾರತೀಯ ಸಂಸ್ಕೃತಿ ವಿಭಾಗ, ಔರಂಗಾಬಾದ್‌) ಅವರ 
ವಂದನಾರ್ಪಣೆಯೊಡನೆ ಮುಕ್ತಾಯಗೊಂಡಿತು. 

ಅನೇ ದಿನ ಮಧ್ಯಾನ್ಹ ನಿದ್ದಾ ಿಂಸರುಗಳೆ ಪ್ರ ಬಂಧೆಗಳ ಮಂಡನೆಯು ಇತಿಹಾಸ 
ವಿಭಾಗದ ಸಭಾಂಗಣದಲ್ಲಿ ಜರುಗಿತು. ಎರಡನೇ ದಿನದ (10-3-84) ಕಲಾಪಗಳು 
ಇತಿಹಾಸ ಪ್ರಸಿದ್ಧವಾದ ಎಲ್ಲೋರಾದಲ್ಲಿ ಜರುಗಿದವು. ಅಲ್ಲಿಯ ಪ್ರಖ್ಯಾತ ಗುಹೆಗಳ 
ಅದರಲ್ಲೂ ಕೈ ಲಾಸನಾಥ ಗುಹಾಲಯದ ಸಂದರ್ಶನವು ನೆರೆದಿದ್ದ ಸದಸ್ಯರ ಕಣ್ಮನಗಳಿಗೆ 
ರಸಧೌತಣವಿತ್ತಿತು. ಇದಲ್ಲದೆ, ಅಲ್ಲಿಯ ಜೈನಾಶ್ರಮದವರು ಅಂದಿನ ಮಧ್ಯಾಹ್ನದ 
ಭೋಜನ ವ್ಯವಸ್ಥೆಯನ್ನು ಕೈಗೊಂಡಿದ್ದರು... ಮೂರನೇ ದಿನದ (11-3-84) 
ವಿಶೇಷ ಕಲಾಸನೆಂದರೆ ಇತಿಹಾಸ ಸಭಾಂಗಣದಲ್ಲಿ ನಡೆದ ಮರಾಠವಾಡಾ ಪ್ರದೇಶಕ್ಕೆ 
ಸೀಮಿತವಾದ ಪ್ರಬಂಧಗಳ ಮಂಡನೆ. ಇದರಲ್ಲಿ ಆ ಪ್ರದೇಶಕ್ಕೆ ಸಂಬಂಧಿಸಿದ ಪ್ರಾಚೀನ, 
ಮಧ್ಯಯುಗೀನ ಹಾಗೂ ಅರ್ವಾಚೀನ. ಶಾಸನಗಳಿಗೆ ಸಂಬಂಧಿಸಿದ ಅನೇಕ ಹೊಸ 
ವಿಷಯಗಳು ಪ್ರಬಂಧ ರೂಪದಲ್ಲಿ ಬೆಳಕಿಗೆ ಬಂದವು. ಮಧ್ಯಾಹ್ನದ ಸಮಾರೋಪ 
ಸಮಾರಂಭಸೊಡನೆ ಮೂರು ದಿನಗಳ ಕಾರ್ಯಕ್ರಮಗಳು ಮುಕ್ರಾಯವಾದವು. 

ಮೂರು ದಿನಗಳ ಅವಧಿಯಲ್ಲಿ ಜರುಗಿದ ಹತ್ತನೇ ಅಧಿವೇಶನದಲ್ಲಿ ನಾಲ್ವತ್ತಕ್ಕ್ಯೂ 
ಮೀರಿದ ವಿದ್ವತ್ಪೂರ್ಣವಾದ ಪ್ರಬಂಧಗಳು ಮಂಡಿಸಲ್ಪಟ್ಟವು. ಡಾ| ಕೆ.ವಿ. ರಮೇಶ್‌, 
ಶ್ರೀ ಆರ”. ತಿರುಮಲ್ಬೆ, ಡಾ| ಎಸ್‌.ಸಿ. ಬೆಹ್ರಾ, ಡಾ| ಆರ್‌.ಎಸ್‌. ಸೈನಿ, ಡಾ| 
ಬಿ.ಕೆ. ಕೌಲ್‌ ದೆಯಾಂಬಿ, ಡಾ| ಶ್ರೀಮತಿ ಶೋಭ ನಾಗೋಯಿಲೇ ಮತ್ತು 
ಶ್ರೀ ಎನ್‌... ಸೇತುರಾಮನ್‌ ಮುಂತಾದ ವಿದ್ವಾಂಸರು ಚರ್ಚೆಗಳಲ್ಲಿ ಪಾಲ್ಗೊಂಡು 
ತಮ್ಮ ಸಲಹೆ ಸಹಕಾರಗಳನ್ನು ತೋರುವುದರ ಮೂಲಕ ಅಧಿವೇಶನವನ್ನು ಯಶಸ್ವಿ 
ಗೊಳಿಸಿದರು. 


ವೆಂಕಟೇಶ 


ಬದಲಾಗದ ಕಾಡುಗೊಲ್ಲ ಜನಾಂಗೆ 
ಆಧಾರಿತ : ದಿ ಹಿಂದೂ, ಶುಕ್ರವಾರ, 9-3-1984 


ಗೊಲ್ಲರಹಟ್ಟಿಯು ಬಳ್ಳಾರಿ ಜಿಸ್ಲೆಯ ರಾಮದುರ್ಗ ತಾಲ್ಲೂಕಿಗೆ ಸೇರಿದ ಒಂದು 
ಚಿಕ್ಕಹಳ್ಳಿ. ಈ ಹಳ್ಳಿಯಲ್ಲಿ ಸುಮಾರು 500 ಜನ ಕಾಡುಗೊಲ್ಲರು ವಾಸಿಸುತ್ತಿದ್ದಾರೆ. 
ಈ ಗೊಲ್ಲರ ಹಟ್ಟಿಯು ರಾಮದುರ್ಗ ಪಟ್ಟಣದಿಂದ ಎರಡು ಮೈಲಿ ದೂರದಲ್ಲಿದೆ. ಈ 
ಹಳ್ಳಿಯಲ್ಲಿ ಗೊಲ್ಲರೇ ವಾಸವಾಗಿರುವುದರಿಂದ ಇದಕ್ಕೆ ಗೊಲ್ಲರ ಹಟ್ಟಿ ಎಂದು ಹೆಸರು 


ಓ. ಸೋಸಿ; ಜತ್ತ 


ವಸ್ತುಕೋಶ ೧೧೧ 


ಬಂದಿದೆ. ಆಧುನಿಕ ಬೆಳವಣಿಗೆಯಿಂದಾಗಿ ಎಲ್ಲಾ ಸಮಾಜಗಳು ಬದಲಾವಣೆಯನ್ನು 
ಹೊಂದುತ್ತ ಮುಂದುವರಿದರೆ ಈ ಕಾಡುಗೊಲ್ಲರ ಸಮಾಜವು ಯಾವ ರೀತಿಯೆ ಬದ 
ಲಾವಣೆಯನ್ನು ಕಾಣದೆ ಹಳೆಯ ಸಂಸ ತಿಯನ್ನು ಉಳಿಸಿಕೊಂಡು ಅನಾಗರಿಕ ಜೀವನ 
ವನ್ನು ಮುಂದುವರೆಸಿಕೊಂಡು ಬರುತ್ತಿದೆ. ಈ ಕಾಡುಗೊಲ್ಲರ ಮುಖ್ಯ ಕಸಬು , ಪಶು 
ಪಾಲನೆ ಮತ್ತು ಇತರ ವೃತ್ತಿಗಳು ತೋಟಗಾರಿಕೆ, ವ್ಯವಸಾಯ ಮತ್ತು ಕಂಬಳಿ 
ನೇಯುವುದು ಆಗಿದೆ. ಇವರು ಶೋಟಗಾರಿಕೆಗೆ ಮತ್ತು ವ್ಯವಸಾಯಕ್ಕೆ ಮಳೆಯನ್ನೇ 
ನಂಬಿದ್ದಾರೆ, ಹೆಚ್ಚಾಗಿ ಖುಸ್ಟಿ ಜಮೀನನ್ನು ಹೊಂದಿರುತ್ತಾರೆ. ಇವರು ಬೆಳೆಯುವ 
ಮುಖ್ಯ ಬೆಳೆಗಳು ರಾಗಿ, ನವಣೆ, ಹುರುಳಿ, ಜೋಳ ಮುಂತಾದವುಗಳು, ಆಹಾರಕ್ಕಾಗಿ 
ಜೋಳ, ರಾಗಿ, ನವಣೆ ಮತ್ತು ಅಕ್ಕಿಯನ್ನು ಬಳಸುತ್ತಾರೆ. ಅಕ್ಕಿಯನ್ನು ರಾಮ 
ದುರ್ಗ ಮಾರುಕಟ್ಟೆಯಂದ ಕೊಂಡು ತರುತ್ತಾರೆ. ಉಳಿದವುಗಳನ್ನು ತಾವೇ ಬೆಳೆದು 
ಕೊಳ್ಳತ್ತಾರೆ. ಈ ಕಾಡುಗೊಲ್ಲರು ಶಾರೀರಿಕವಾಗಿ ದೃಢಕಾಯರಾಗಿರುತ್ತಾರೆ. 
ಸುಮಾರು ಐದು ಅಡಿಯಿಂದ ಐದು ಅಡಿ ಐದು ಅಥನ ಏಳು ಅಂಗುಲ ಎತ್ತರವಾಗಿರು 
ತ್ತಾರೆ. ದುಡಿಯುವುದಕ್ಕೆ ಯೋಗ್ಯವಾದ ಶರೀರವನ್ನು ಹೊಂದಿರುತ್ತಾರೆ. ಹೆಂಗಸರು 
ಸೀರೆ, ಕುಪ್ಪಸ ಮತ್ತು ಬಳೆಗಳನ್ನು ತೊಡುತ್ತಾರೆ ; ಹಣೆಗೆ ಕುಂಕುಮ ಹಚ್ಚು ತ್ತಾರೆ. 
ಗಂಡಸರು ಶರಟು, ಪಂಚೆ, ಚಡ್ಡಿ, ನಲ್ಲಿಯನ್ನು ತೊಡುತ್ತಾರೆ. 

ಈ ಕಾಡು ಗೊಲ್ಲ ಜನಾಂಗವ್ರ ಸಂಪ್ರದಾಯದಲ್ಲಿ ಮತ್ತು ಧರ್ಮದಲ್ಲಿ ನಂಬಿಕೆ 
ಉಳಿಸಿಕೊಂಡು ಬಂದಿದೆ. ಇವರಿಗೆ ಹಳ್ಳಿಯೇ ಒಂದು ಧಾರ್ಮಿಕ ಸ್ಥಳ ಮತ್ತು ಹಳ್ಳಿ 
ಇವರಿಗೆ ದೇವಸ್ಥಾನನಿದ್ದಂತೆ. ಚನ್ಸಲಿ ತೊಡುವುದನ್ನು ಧಾರ್ಮಿಕವಾಗಿ ಬಹಿಷ್ಟರಿಸ 
ಲಾಗಿದೆ. ಈ ಪದ್ಧತಿಯನ್ನು ಬಹಳ ಕಾಲದಿಂದಲೂ ಆಚರಣೆಯಲ್ಲಿ ತರಲಾಗಿದೆ. ಈ 
ಹಳ್ಳಿಗೆ ಯಾರಾದರೂ ಬಂದರೆ ಚನ್ಪಲಿಗಳನ್ನು ಊರ ಹೊರಗಡೆ ಬಿಟ್ಟು ಬರಬೇಕು. 
ಊರ ಕೂರಭಾಗದಲ್ಲಿ ಆ ಪದ್ಧತಿಗೆ ಸಂಬಂಧಿಸಿದಂತೆ ಒಂದು ನಾಮಫಲಕವನ್ನು ತೂಗು 
ಹಾಕಲಾಗಿದೆ. ಇದರಲ್ಲಿ ಈ ರೀತಿ ಬರೆಯೆಲಾಗಿದೆ. ಚಪ್ಪಲಿ ಹಾಕಿಕೊಂಡು ಊರು 

` ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ. ಉಲ್ಲಂಫಿಸಿದವರನ್ನು ಶಿಕ್ರಿಸಲಾಗುವುದು”. ಈ 
ರೀತಿಯ ಆಚರಣೆಗಳಿಗೆ ಇವರಲ್ಲಿ ಇರುವ ನಂಬಿಕೆಯೇ ಕಾರಣ. 

ಈ ಹಳ್ಳಿಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಸಾರ್ವಜನಿಕ ಪ್ರಾಥಮಿಕ ಪಾಠ 
ಶಾಲೆಯಿದೆ. ಈ ಪಾಠಶಾಲೆಗೆ ಒಬ್ಬನೇ ಉಪಾಧ್ಯಾಯ, 1 ರಿಂದ 4ನೇ ತರಗತಿ 
ಯವರೆಗೆ ಪಾಠ ಪ್ರವಚನಗಳು ನಡೆಯುತ್ತವೆ. ಈ ಶಾಲೆಯಲ್ಲಿ ಓದುತ್ತಿರುವ ಗೊಲ್ಲರ 
ಮಕ್ಕಳ ಸಂಖ್ಯೆ ಕೇವಲ ಎಂಟು ಮಾತ್ರ. ಐದು ವರ್ಷಕ್ಕೆ ಮೇಲ್ಪಟ್ಟು ಹತ್ತು ವರ್ಷಕ್ಕೆ 
ಕೆಳಸಟ್ಟು ಮಕ್ಕಳ ಸಂಖ್ಯೆ ಬಹಳವಿದ್ದರೂ ಶಾಲೆಗೆ ಬರುವದಿಲ್ಲ. ಮಕ್ಕಳ ತಂದೆತಾಯಿ 
ಗಳು ಅವರ ನಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಿಲ್ಲ. ಇದಕ್ಕೆ ಅವರಲ್ಲಿರುವ 
ಸಾಂಪ್ರದಾಯಿಕ ನಂಬಿಕೆ ಮತ್ತು ನಾಗರಿಕ ಜನರನ್ನು ಕಂಡರೆ ಅವರಲ್ಲಿ ಉಂಟಾಗುವ 
ಹೆದರಿಕೆಯೇ ಕಾರಣ. ಇವರು ಮಧ್ಯ ಪಾನನನ್ನು ನಿಷೇಧಿಸಿದ್ದಾರೆ. ಅತಿಯಾಗಿ 


೧೧೨ ಮಾನವಿಕ ಕರ್ಣಾಟಕ 


ಮಾಂಸಹಾರನನ್ನು ಸೇವಿಸುವುದಿಲ್ಲ... ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಸೇವಿಸು 
ತ್ತಾರೆ... ಈ ರೀತಿಯ ಅಭ್ಯಾಸ ಇವರಲ್ಲಿ ಬೆಳೆದು ಬರಲು ಇವರಲ್ಲಿರುವ ಭೂತಾರಾಧನೆ 
ಮತ್ತು ಧಾರ್ಮಿಕ ನಂಬಿಕೆಗಳೇ ಕಾರಣ. 

ಇವರು ಪ್ರಾಚೀನ ಕಾಲದಿಂದಲೂ ಉಳಿಸಿಕೊಂಡು ಬಂದಿರುವ ಒಂದು ಅಚಲ 
ವಾದ ನಂಬಿಕೆ ಎಂದರೆ ಕೆಲವ್ರೆ ಬಾರಿ ವಿಚಿತ್ರ ರೀತಿಯಲ್ಲಿ ವರ್ತಿಸುವುದರಿಂದ ಒಳ್ಳೆಯ 
ಆರೋಗ್ಯ ದೊರೆಯುತ್ತದೆ. ಚಿತ್ರ ವರ್ತನೆಗಳನ್ನು ಕೆಲವು ವಿಶೇಷ ಸಂದರ್ಭಗಳಲ್ಲಿ 
ಪ್ರದರ್ಶಿಸುತ್ತಾರೆ. ವರ್ಷದಲ್ಲಿ ಒಂದು ಬಾರಿ ಊರಿಂದ ಬಹಳ ದೂರ ಕಾಡಿಗೆ ಹೋಗಿ 
ಅಲಿಯೇ ಹಲವ್ರ ದಿನಗಳು ನೆಲೆಸುವೆದು ಇವರಿಗೆ ಒಂದು ವಿಶೇಷ ಸಂದರ್ಭ. ಈ 
ಸುದರ್ಭದಲ್ಲಿ ಕುರಿ ಮಾಂಸದ ಊಟ ಮಾಡಿ ಅವರಿಗೆ ಇಷ್ಟವಿದ್ದವರ ಜೊತೆಗೆ ಮಲಗು 
ವುದರಿಂದ ತಮ್ಮ ವಿಚಿತ್ರ ವರ್ತನೆಯನ್ನು ಪ್ರದರ್ಶಿಸುತ್ತಾರೆ. ಈ ಸಂದರ್ಭದಲ್ಲಿ ಕೋಳಿ 
ಮತ್ತು ಮೀನಿನ : ಮಾಂಸ ನಿಷಿದ್ದ. 

ಆಧುನಿಕ ಸಮಾಜದ ವರ್ತಕರು ಈ ಕಾಡು ಗೊಲ್ಲರಿಗೆ ಮೋಸವೆಸ ಸಗುತ್ತಿದ್ದಾರೆ. 
ಈ ಗೊಲ್ಲರಿಗೆ ಸೇರಿದೆ 150 ಎಕರೆ ತೋಟಗಳಿವೆ. ಇದರಿಂದ ಬಂದ ಬೆಳೆಗಳನ್ನು ಈ 
ವರ್ತಕರು ಕಡಿಮೆ ಬೆಲೆ ಕೊಟ್ಟು ಕೊಂಡು ಹೆಚ್ಚು ಲಾಭ ಗಳಿಸುತ್ತಾರೆ. ಇದು ಇವರಲ್ಲಿ 
ಬೆಳೆಯುತ್ತಿರುವ ಅನಕ್ಷರತೆ ಮತ್ತು ನಾಗರಿಕತೆ ಬೆಳೆಯದೆ ಇರುವದರಿಂದ ಈ ಜನಾಂಗ 
ಆಗಾಗ್ಗೆ ಈ ರೀತಿ ವಂಚನೆಗೆ ಗುರಿಯಾಗುತಿ, ದ್ವಾರಿ. 

ಬಾಲ್ಯ ವಿವಾಹ ಈ ಕಾಡು ಗೊಲ್ಲ ಸಮಾಜದಲ್ಲಿ ಬಹಳ ಕಾಲದಿಂದಲೂ ರೂಢಿ 


ಯಲ್ಲಿದೆ. ಹನ್ನೆರಡು ವರ್ಷ ತುಂಬಿದ ಹುಡುಗ ಮತ್ತು ಹುಡುಗಿಗೆ ಮದುವೆ ಮಾಡು 


ರೆ. ಇವರಲ್ಲಿ ವಧು ಶುಲ್ಕ ಜಾರಿಯಲ್ಲಿದೆ. 

ವಧು ಶುಲ್ಕಕ್ಕಾಗಿ ಕುರಿಗಳನ್ನು ಬಳಸುತ್ತಾರೆ. ಅವರ ಆರ್ಥಿಕ ಮಟ್ಟಕ್ಕೆ 
ತಕ್ಕಂತೆ ಕುರಿಗಳನ್ನು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರಿಗೆ ಕೊಡುತ್ತಾಕೆ. 
ಬಡವರಾದರೆ ಕೊನೆನಕ್ಷ ಒಂದು ಕುರಿಯನ್ನಾದರೂ ಕೊಡಬೇಕು. ಮದುವೆ ಬಹಳ 
ಸರಳವಾಗಿರುತ್ತದೆ. . ಈ ಸಂದರ್ಭದಲ್ಲಿ ವಿಶೇಷ ಊಟ ವ್ಯನಸ್ಥೆ ಇರುತ್ತದೆ. ಮದುವೆ 
ಮುಗಿದ ನಂತರ ನೂತನ ವಧೂವರರು ಮಧುಚಂದ್ರ ಕಾಗಿ ಊರ ಹೊರಗಡೆ ನಿರ್ಮಿಸಿರುವ 
ಹೊಸ ಗುಡಿಸಿಲಿಗೆ ಹೋಗಿ ಮೂರು ದಿನ ನೆಲಸಜೇಕು ; 4ನೇ ದಿನ ಊರ ಹಿರಿಯರು 
ಹೋಗಿ ಅವರುಗಳನ್ನು ಕರೆತಂದು ಸ್ನಾನ ಮಾಡಿಸಿ ಮನೆ ದೇವರಿಗೆ ಪೂಜೆ ಸಲ್ಲಿಸಿ ಮನೆಗೆ 
ಸೇರಿಸುತ್ತಾರೆ. ನಿತೃಪ್ಪ ಸ ನ್ರಧಾನ Won ಪದ್ಧತಿ ಆಚರಣೆಯಲ್ಲಿದೆ. ನಿಭಕ್ತ ಮತ್ತು 
ಅನಿಭಕೆ ಸಟ ಕಂಡುಬರುತ್ತವೆ. 

ಬಾಣಂತಿಗೆ ಸಂಬಂಧಿಸಿದ ಕೆಲವು ಕಟ್ಟು ಪಾಡುಗಳನ್ನು ನಾವು ಈ ಜನಾಂಗದಲ್ಲಿ 
ಕಾಣಬಹುದು. ಹೆರಿಗೆಯಾದ ನಂತರ Siro ಮತ್ತು ತಾಯಿಯನ್ನು ಊರ ಹೊರಗಿನ 
ಗುಡಿಸಿಲಿನಲ್ಲಿ ಇರಿಸುತ್ತಾರೆ. ಅವರ ಸ ಸಹಾಯಕ್ಕಾಗಿ ॥ ಒಬ್ಬ ಹೆಂಗಸನ್ನು ನೇಮಿಸುತ್ತಾರೆ. 


ಕ ಟಲ್‌ ಚ್‌ 


ವಸ್ತುಕೋಶ ೧೧೩೩ 


; ಹೆಚ್ಚಾಗಿ ಆಕೆಯ ತಾಯಿಯನ್ನು ನೇಮಿಸುತ್ತಾರೆ. ತಾಯಿ ಇಲ್ಲದಿದ್ದರೆ ಇತರ ಸಂಬಂಧಿ 
ಕರನ್ನು ನೇಮಿಸುತ್ತಾರೆ. ಆ ಗುಡಿಸಿಲಲ್ಲಿ ಹದಿನ್ಸೈದು ದಿನಗಳು ವಾಸವಾಗಿರಬೇಕು. 
ಪ ಪ್ರತಿದಿವಸ ಅವರಿಗೆ “ಊಟ ಊರಿಂದ 'ಸರಬರಾಜಾಗುತ್ತ ದೆ. ಹದಿನ್ಸೆ ದು ದಿನಗಳು 
ಕಳೆಯುವ ತನಕ ಆಕೆಯನ್ನಾಗಲಿ ಅಥವ ಮಗುವನಾ ಗಲಿ ಯಾರೂ ಮುಟ್ಟು ವಂತಿಲ್ಲ. 

ಈ ಅವಧಿಯಲ್ಲಿ ಮಗುವನ್ನು ಮುಟ್ಟು ವುದರಿಂದ ಏನಾದರು ರೋಗ ತ, 
ನಂಬಿಕೆ ಇದೆ. ಈ ಹನ್ಸೈದು ದಿನಗಳ ಕಾಲಾನಧಿಯನ್ನು ಸೂತಕೆ ದಿನಗಳೆಂದೇ 
ಭಾವಿಸುತ್ತಾರೆ. 16ನೇ ದಿನ ತಾಯಿ ಮತ್ತು ಮಗುವನ್ನು ಊರಿಗೆ ಕರೆದುಕೊಂಡು 

, ಬಂದು ಸ್ನಾನ ಮಾಡಿಸಿ ಮನೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವುದರಿಂದ ಸೂತಕ ಕಳೆ 
ಯಿತು ಎಂದು ನಂಬುತ್ತಾರೆ. ಇದಾದನಂತರವೂ ಮಗು ಮತ್ತು ತಾಯಿ ಮೂರು 
ತಿಂಗಳುಗಳು ಒಂದು ಪ್ರತ್ಯೇಕ ಗುಡಿಸಿಲಿನಲ್ಲಿ ವಾಸವಾಗಿರಬೇಕು. . ಈ ಸಂದರ್ಭದಲ್ಲಿ 
ಆಕೆಯ ತಾಯಿ ಅಥವ ಸಂಬಂಧಿಕರು ಅಿರುತ್ತಾರೆ. ಈ ಅವಧಿಯಲ್ಲಿ ಮಗು ಮರಣ 
ಹೊಂದಿದರೆ ಅದನ್ನು ತಾಯಿಯೇ ಹೂಳಬೇಕು ಮತ್ತು ಅದನ್ನು ಬೇರಾರೂ ಮುಟ್ಟ 

. ವೆಂತಿಲ್ಲ. ವಿಧವಾ ವಿವಾಹ ಇವರಲ್ಲಿ ಕಂಡುಬರುತ್ತದೆ. : ವಿಧವೆಯರಿಗೆ ಯಾವ ನಿಬಂ 
ಧನೆಗಳು ಇಲ್ಲ. . ಅವರು. ಇತರ ಹೆಂಗಸರುಗಳಂತೆ ಕುಂಕುಮ, ಬಳೆ ಮತ್ತು ಬಣ್ಣದ 

ಬಟ್ಟೆ ಗಳನ್ನು ತೊಡಬಹುದು. ಗಂಡನ ವಿರುದ್ದ ಅಸಭ್ಯ ವರ್ತನೆಯನ್ನು ತೋರಿದ 
ಹೆಂಗಸನ್ನು Pudi ಬಹಿಷ್ಕರಿಸುತ್ತದೆ ಮತ್ತು ಶಿಕ್ಷೆಯನ್ನು ನೀಡುತ್ತದೆ. 

ಈ ಕಾಡು ಗೊಲ್ಲ ಸಮಾಜನ್ರೆ ಮನುಷ್ಯನ ಮೈಮೇಲೆ ದೆವ್ವ, ಭೂತ ಮತ್ತು 
ದೇವರು ಬರುತ್ತದೆ. ಎಂದು ನಂಬಿದೆ. ಇದನ್ನು ಗುರುತಿಸುವ ಬಗೆ ಎಂದರೆ, ಹೆಂಗಸು 
ತಾಮ್ರದ ಕಡಗವನ ಪಿ ಎಡಗ್ಸೆ ಯಲ್ಲಿ ತೊಟ್ಟು ಕೂದಲನ್ನು ಚದುರಿ ಕೊಂಡು ಆರ್ಭಟಿಸಿ 
ದಾಗ್ಗ ಗಂಡಸರು ಕಂಬಳಿಯನ್ನು ನೇಂ ಜೂ. ಉಣ್ಣೆಯ ಗೊಂಚಲನ್ನು ಹಿಡಿದು 
ಆರ್ಭಓಸಿದಾಗ ದೇವರು, ಡೆವ್ವ, ಅಥವ ಭೂತ ಬಂದಿದೆ ನಿಂದು ಸಟ ದೇವ 
ರಾದರೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ದೆವ್ವ ಅಥವ ಭೂತವಾದರೆ ಅವ್ರೆಗಳ ಇಷ್ಟಾರ್ಥ 

ಗಳನ್ನು ಪೂರ್ತಿ ಮಾಡುವುದರಿಂದ ಹೋಗುತ್ತದೆಂದು ನಂಬುತ್ತಾರೆ. ಸೆ 

ಈ ಗೊಲ್ಲರ ಹಟ್ಟಿಯ ಮಧ್ಗೆ ೈಭಾಗದೆಲ್ಲಿ ಎರಡು ದೇವ ಸ್ಕಾ ನಗಳಿನೆ. ಇವುಗಳಲ್ಲಿ 
ಚಿಣ್ಣ ಯ್ಯ ಮತ್ತು ಕರಿಯಯ್ಯ yd ದೇವರುಗಳಿವೆ ಮತ್ತು Cs ಮಾರನ್ಮುನ ಗುಡಿ 
ಇಗೆ. ಇದು ದೇವಸ್ಕಾನದ ಆಕಾರದಲ್ಲಿ ಒಂದು ಬೇವಿನ ಮರದ ಕೆಳಗಿದೆ. ಮಾರಮ್ಮ 
ಫಿಗೆ ಕುರಿ ಬಲಿ ಕೊಡುವುದು ರೊಢಿಯಲ್ಲಿದೆ ದೆ. ಚಿಣ್ಣಯ್ಯ ಮತ್ತು ಕರಿಯಯ್ಯ ದೇವರು. 
ಗಳಿಗೆ ಪ್ರತಿದಿನ ಮತ್ತು ವಿಶೇಷ ದಿನಗಳಲ್ಲಿ ಪೂಜೆ ಸಲ್ಲಿಸುತ್ತಾರೆ. 

. ಈ ಜನಾಂಗದವರು ಇಟ್ಟುಕೊಳ್ಳುವ ಹೆಸರುಗಳು ಈ ರೀತಿ ಇರುತ್ತವೆ. ಗಂಡು 
" ಮಕ್ಕಳಿಗೆ ನಾಗಪ್ಪ , ದೊಡ್ಡೆಪ್ಸ್‌ ಕುಂಟನ ಗ್ರ, ಸಣ್ಣ ಸ್ಥೆ ಕ ಮುಂತಾದವುಗಳಿರುತ್ತವೆ. ಹೆಣ್ಣು 

ಮಕ್ಕಳಿಗೆ ನಾಗವ್ರ ¥ ಸಣ್ಣವ ವ್ವ ವ ವ್ವ ಕರಿಯವ್ವ ಎಂದೆಲ್ಲ ಇರುತ್ತವೆ ವೆ. ಕೆಲವು ಜಾರಿ 


ಈ 


೧೧೪ ಮಾನವಿಕ ಕರ್ಣಾಟಕ 


ಅವರ ಶರೀರಕ್ಕೆ ಸಂಬಂಧಿಸಿದಂತೆ ಹೆಸರಿಸುತ್ತಾರೆ. ಉದಾ : ಹುಡುಗ ಸಣ್ಣ ವನಾಗಿದ್ದರೆ 
ಸಣ್ಣಸ್ಪ ಎಂದು ಕುಂಟನಾಗಿದ್ದರೆ ಕುಂಟಸ್ಯ ಎಂದೆಲ್ಲ ಇರುತ್ತವೆ. 

ಈ ಗೊಲ್ಲರ ಹಚ್ಚಿಗೆ ರಾಮದುರ್ಗ ತಾಲ್ಲೂಕು ಅಭಿನೃದ್ಧಿ ಮಂಡಲಿಯಿಂದ ಹತ್ತು 
ಜನತಾ ಮನೆಗಳನ್ನು ನಿರ್ಮಿಸಿ ಕೊಡಲಾಗಿಸೆ. ಆದರೆ ಯಾರೂ ಈ ಮನೆಗಳನ್ನು 
ಸ್ವಾಧೀನಕ್ಕೆ ತೆಗೆದುಕೊಂಡು ವಾಸಿಸುತ್ತಿಲ್ಲ. ಇದಕ್ಕೆ ಕಾರಣ ಇವರು ಪಾಚೀನ ' 
ಕಾಲದಿಂದಲೂ ಗುಡಿಸಲುಗಳಲ್ಲಿ ವಾಸವಾಗಿರುವುದು, ಗುಡಿಸಲುಗಳು ಸಾಂಪ್ರದಾಯಿಕ 
ವಾಗಿ ಬಂದಿರುವುದರಿಂದ ಮತ್ತು ಕಟ್ಟಿಸಿ ಕೊಟ್ಟಿರುವ ಮನೆಗಳು ಮುರಿದು ಬೀಳಬಹು 
ದೆಂಬ ನಂಬಿಕೆ ಈ ಜನಾಂಗದನರಲ್ಲಿರುವೆದರಿಂದ ವಾಸವಾಗಿಲ್ಲ. ಕುಡಿಯುವ ಫೀರಿಗಾಗಿ 
ಒಂದು ಕೊಳವೆ ಬಾವಿಯನ್ನು ಹಾಕಿಸಲಾಗಿತ್ತು. ಆದರೆ ಅದು ಕೆಟ್ಟಿದೆ. ಕುಡಿಯುವ ¥ 
ನೀರಿಗಾಗಿ ಈ ಜನಗಳು ಊರ ಹೊರಗೆ ಒಂದು ಮೈಲಿ ದೂರದಲ್ಲಿರುವ ಭಾವಿಯನ್ನು 
ಅವಲಂಬಿಸಿದ್ದಾರೆ. ಇವರಿಗೆ ಆರೋಗ್ಯ ಕೇಂದ್ರವಿಲ್ಲ. ಇವರುಗಳ ಆರೋಗ್ಯಕ್ಕಾಗಿ 
ರಾಮದುರ್ಗ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಅವಲಂಬಿಸಿದ್ದಾರೆ. ಇದರ ಉಪ 1 
ಯೋಗವನ್ನು ಸಹ ಸರಿಯಾಗಿ ಪಡೆದುಕೊಳ್ಳ ತ್ತಿ ಲ್ಲ. ಕುಟುಂಬ ಯೋಜನೆಯ 
ಪ್ರಾಮುಖ್ಯತೆ ಇವರುಗಳಿಗೆ ತಿಳಿದಿಲ್ಲ. ಇದರೆ ಪ್ರಯೋಜನವನ್ನು ಯಾರೂ ಪಡೆದಿಲ್ಲ. 
ಇವರಲ್ಲಿ ಅನರದೀ ಆದ ಒಂದು ನ್ಯಾಯಸಂಚಾಯಿತಿ ಇದೆ. ಈ ಹಳ್ಳಿಯ ಹಿರಿಯ ' 
ಇದರ ಮುಖ್ಯಸ್ಥ ; ಇವನ ತೀರ್ಮಾನವೇ ಅಂತಿಮ ತೀರ್ಮಾನ, 

ಈ ಗೊಲ್ಲರ ಹೆಟ್ಟಿಯು ರಾಮದುರ್ಗ ಪಟ್ಟಣಕ್ಕೆ ಸಮೀಸವಾಗಿದ್ದರೂ ಆಗಾಗ್ಗೆ ' 
ಆಧುನಿಕ ಜನಗಳ ಸಂಪರ್ಕವಾದರೂ, ದಿನನಿತ್ಯ ಬೆಳೆಯುತ್ತಿರುವ ಆಧುನಿಕತೆ, ತಾಂತ್ರಿಕತೆ 
ಇನವುಗಳಾನುವು ಈ ಕಾಡುಗೊಲ್ಲ. ಜನಾಂಗವನ್ನು ಬದಲು ಮಾಡುವುದರಲ್ಲಿ ಯಶಸ್ಸು 
ಕಂಡಿಲ್ಲ. ಇದಕ್ಕೆಲ್ಲ ಕಾರಣ ಈ ಜನಾಂಗದಲ್ಲಿ ಬೇರೂರಿರುವ ಸಾಂಪ್ರದಾಯಿಕತೆ ' 
ಮತ್ತು ಧಾರ್ಮಿಕ ನಂಬಿಕೆಯೇ ಕಾರಣ. ಇದರಿಂದಾಗಿ ಬದಲಾಗುತ್ತಿರುವ ಸಮಾಜ 
ದಲ್ಲಿ ಬದಲಾವಣೆಯನ್ನು ಕಾಣದೆ, ಪ್ರಾಚೀನ ಕಾಲದಿಂದಲೂ ಮುಂದುವರಿಸಿಕೊಂಡು 
ಬಂದ ಬಹೆಳಷ್ಟು ಹಿಂದುಳಿದ ಜೀವನವನ್ನು ನಡೆಸಿಕೊಂಡು ಬರುತ್ತಿದೆ. 


ಎನ". ಲಿಂಗಯ್ಯ 


ಪ್ರಸ್ತಕ ವಿಮರ್ಶೆ 


ಪ್ಲೇಟೋನ ಆದರ್ಶ ರಾಜ್ಯ 
ಲೇ : ಓ. ಮಲ್ಲಸ್ಸ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡೆ ; 1983 
ಬೆಲೆ: 50 ಪೈಸೆ 

ವಿಶ್ವದ ಸಾಂಸ್ಕೃತಿಕ ಸ ಪ್ಲೇಟೊನಿಗೆ ಒಂದು ಗಣ್ಯವಾದ ಸ್ಥಾನವಿದೆ. 
ಅವನು ರಾಜ್ಯಶಾಸ್ತ್ರ ಮತ್ತು ತತ್ವಶಾಸ್ತ ಗಳಲ್ಲಿ ಸ್ರತಿಪಾದಿಸಿದ ನಿಷಯೆಗಳನ್ನು ಕುರಿತು 
ನೂರಾರು ಗ್ರಂಥಗಳು ವಿಮರ್ಶಾರೂಪದಲ್ಲಿ ಹೊರಬಂದಿವೆ. ಆದರೂ ನಿತ್ಯ ನೂತನವಾಧ 
ಆ ವಿಷಯಗಳನ್ನು ಅಭ್ಯಾಸ ಮಾಡುವ ಹೆಂಬಲ ಮಾತ್ರ ನಿಂತಿಲ್ಲ. ಈ ಪ್ರಸ್ತುತ ಪುಸ್ತಿಕೆ 
ಆದರ್ಶ ರಾಜ್ಯದ ವಿಷಯದಲ್ಲಿ ಪ್ಲೇಟೋವಿನ ಸೂತ್ರಗಳನ್ನು ಸಾಮಾನ್ಯ ಜನರಿಗೆ ಪರಿ 
ಚಯ ಮಾಡಿಕೊಡುವ ಪ್ರಯತ್ನ ನಡೆಸಿದೆ. ಅರವತ್ತೆಂಟು ಪುಟಗಳ ಈ ಪುಟ್ಟ ಪುಸ್ತಕ 
ದಲ್ಲಿ ಲೇಖಕರು ಪ್ಲೇಟೋವಿನ ಪರಿಚಯದಿಂದ ಆರಂಭವಾಗಿ, ಅಕಾಡೆಮಿಗಳ ಸ್ಥಾಪನೆ 
ಸಸಕಾಜದ ವರ್ಗೀಕರಣ, ಶಿಕ್ಷಣ ವ್ಯವಸ್ಥೆ, ಸಮಾಜ ಕಲ್ಯಾಣ, ಆಳುವನರ ಯೋಗ್ಯತೆ, 
ಮುಖಂಡರ ಆಯ್ತೆ ಮುಂತಾದ ಅನೇಕ ವಿಚಾರಗಳನ್ನು ಕಲೆ ಹಾಕಿದ್ದಾರೆ. “ಅರ್ಥಿಕ 
ವಿಷವತೆ ಎಂಬುದು ಸಮಾಜದ ಪಿಡುಗು, ಶೋಷಣೆಯ ಮೂಲ. ಸಂಪತ್ತು ಕೇವಲ 
ಕೆಲವೇ ಜನರ ಕೈಯಲ್ಲಿ ಕೇಂದ್ರಿಕೃತವಾಗಿರಕೂಡದು, ಶ್ರೀಮಂತ ಬಡವರ ಮಧ್ಯೆ 
ಸಂಪತ್ತಿನ ಸಮಾನ ಹಂಚಿಕೆಯಾಗದ ಹೊರತು ಅಸಂತೋಷ, ಅತೃಪ್ತಿ ತಪ್ಪಿದ್ದಲ್ಲ”. 
ಇಂತಹ ಮಾತುಗಳು ಇಂದಿಗೂ ಸತ್ಯವಾಗಿವೆ. ಅಧಿಕಾರ ಚಲಾಯಿಸುವವರು ಸಮರ್ಥ 
*ರಾಗಿರಬೇಕು. ಅಸಮರ್ಥರು ಅಧಿಕಾರಕ್ಕೆ ಬಂದರೆ ಸಮಾಜಕ್ಕೆ ಕೇಡು ; ಜನಜೀವನ 
ದುರ್ಭರ ; ಅಧಿಕಾರ ಬೇಗ ದುರುಷಯೋಗವಾಗುತ್ತದೆ. ಹಾಗಾದಾಗಳೆಲ್ಲ ವ್ಯಕ್ತಿ 
ಸ್ವಾತಂತ್ರಹರಣವಾಗುವುದು. ಇದು ಆಳುವವರನ್ನು ಕುರಿತು ಪ್ಲೇಟೋನಿನ ಎಚ್ಚ 
ರಿಕೆಯೆ ಮಾತುಗಳು. ಪ್ಲೇಟೋ ಪ್ರಕಾರ ರಾಜ್ಯಭಾರ ಒಂದು ಕರೆ. ಆದುದರಿಂದ 
ರಾಜ್ಯದ ಆಡಳಿತ ನಿರ್ವಹಿಸುವ ರಾಜ್ಯಭಾರ ಕ್ರಮಕ್ಕೆ ಯಾವ ತಾಂತ್ರಿಕ ನೈಪುಣ್ಯ 
ತರಬೇತು ಅಥವಾ ಪರಿಶ್ರಮ ಬೇಡವೆಂದರೆ ಹೇಗೆ? ಹಾಸ್ಯಾಸ್ಪದನಲ್ಲವೇ? ಎಂದು 
ಪ್ಲೇಟೋ ಪ್ರಶ್ನಿಸುತ್ತಾನೆ. ಈರೀತಿ ರಾಜರ್ಸಿಗಳೇ ಆಡಳಿತಗಾರರಾಗಬೇಕೆನ್ನುವುದು 
ಪ್ಲೇಟೋವಿನ ಅಭಿಪ್ರಾಯ್ಕೆ. ಈ ಎಲ್ಲ ಅಭಿಪ್ರಾಯಗಳೂ ಕೇವಲ ಆದರ್ಶಗಳು ; 
ಅವು ವಾಸ್ತವ ಪ್ರಸಂಚಕ್ಕಲ್ಲ ಎನ್ನುವ ವಿಮರ್ಶಕರೂ ಇದ್ದಾರೆ. ಆದರೆ ಇಲ್ಲಿ ಗಮನಿಸ 
ಬೇಕಾದ ಅಂಶವೆಂದರೆ ಹೊಸ ಚಿಂತನ ಶಕ್ತಿ ಇಲ್ಲ ಅಡಗಿದೆ, ಅದೇ ಸ್ಲೇಟೋವಿನ 

16 


೧೧೬ ಮಾನಪವಿಕ ಕರ್ಣೂಟಿಳ 


ಮುಖ್ಯ ಕೊಡುಗೆ. ಶ್ರೀ ಮಲ್ಲಪ್ಪನವರು ಒಹು ಸುಂದರವಾಗಿ, ಸರಳವಾಗಿ ಈ ಎಲ್ಲ ' 
ವಿಷಯಗಳನ್ನೂ ಚೆನ್ನಾಗಿ 8 ಸಂಚಯ ಮಾಡಿಕೊಟ ದ್ದಾರೆ. 


ಬಿ. ವಿ. ಎನ್‌ ೫ 


ವೇದ ಕಾಲದ ನಿವಾಹಗಳು & 
ಲೇ 1 ವಿದ್ವಾನ್‌ ಸಾಂಬ ದೀಕ್ಷಿತ : ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 198 ಐ ಸ 
ಬೆರೆ : 50 ಪೈಸೆ | ತೆ 
ಕೇವಲ 27 ಪುಟಗಳ ಪುಟ್ಟ ಪುಸ್ತಿಕೆ ಇದು. ವೇದಕಾಲದ ವಿವಾಹದ ನಿವಿಧ 
ರೂಪಗಳನ್ನು ಸಾಮಾನ್ಯ ಜನಗಳಿಗೆ ಪರಿಚಯ ಮಾಡಿಕೊಡುವ ಆಸೆಯಿಂದ ಲೇಖಕರು 
ಹೊರಟಿದ್ದಾರೆ. ಆದಕಿ ಆ ಆಸೆ ಬಹುಮಟ ಸಿಗೆ ಸ ಫಲವಾಗಿಲ್ಲನೆಂದು ಹೇಳಬೇಕಾಗಿದೆ. 
ಮುಖ್ಯವಾಗಿ ಸ ವಿಂಗ ಸಿಕೊಂಡಿಲ್ಲ. ಸಾಮಾನ್ಯ ಜನಗಳಿಗಾಗಿಂ ( | 
ಬರೆದ ಈ ಪುಸ್ತಕದಲ್ಲಿ ಪ್ರತಿ ಪುಟದಲ್ಲಿಯೂ ವೈದಿಕ ಸಾಹಿತ್ಯ ದಿಂದ ಆಯ್ದ ಸಂಸ್ಕೃತ 
ಶ್ಲೋಕಗಳಿವೆ. ಅವುಗಳಲ್ಲಿ ಕೆಲವಕ್ಸೆ ಕೊ ಇಟ್ಟಿರುವ ಭಾಷಾಂತರವೂ ಗೊಂದಲಮಯ, 
ವೇದಕಾಲ ಎಂಬುದು ಯಾವ ಕಾಲವನ ನಗ ಸೂಚಿಸುತ್ತ, ನಿ ಎನ್ನುವುದು, ಅದರ ಕ 
ಮಾನ ಮುಂತಾದ ಯಾವ ವಿನರಗಳೂ ಇಲ್ಲಿಲ್ಲ. ಇದ್ದಕ್ಕಿದ್ದ ತೆ ಇತರ ಧರ್ಮದಲ್ಲಿ 
ವಿವಾಹಗಳು ಎಂಬ ಶೀರ್ಷಿಕೆ ಪ್ರಾರ: ಭವಾಗಿ ಕೇವಲ ಬಂಡೇ ಪುಟದಲ್ಲಿ ಮುಕ್ತಾಂ ಸ | 
ವಾಗುತ್ತದೆ. ಇದೇ ರೀತಿಯೆಲ್ಲಿ ಯಾವ ಸೂಚನೆಯನ್ನೂ ಕೊಡದೆ ಹುಗ್ಟೆ (ದದ ಸೂಕ್ತ್ಮ | 
ದೋದಿಗೆ ಪುಸ್ತಕ ಹೆರಾತಾ ಗ ಗಿ ಕೊನೆಗೊಂಡಿದೆ. ಒಬ್ಬನ ನಲ್ಲಿ Ps: ನಿವಾಹ 
ಗಳನ್ನು ತಿಳಿಯ ಬಯಸುವವರಿಗೆ ಈ ಪುಸ್ತಕ ಹೆಚ್ಚಿನ ನೆರವನ್ನು ಕೂರುವುದಿಲ್ಲ. 


ಎ. ವಿ. ಎನ್‌. 


ಹಳ್ಳಿಯ ಬೃಹತ್‌ ಯೋಜನೆ 
ಲೇ : ಎಂ.ಎಸ್‌. ಹುಲ್ಲೋಳಿ, ಪ್ರಸಾರಾಂಗ, ಕರ್ಣಾಟಕ ವಿಶ್ವವಿದ್ಯಾಲಯ, 
ಧಾರವಾಡ, ೧೯೮೨, ಪುಟ ೧-೭೫ 


ಕರ್ಣಾಟಕ ವಿಶ್ವವಿದ್ಯಾಲಯದ ಪ್ರ ಪ್ರಸಾರಾಂಗದ ಉನನ್ಯಾಸ ಗ್ರಂಥಮಾಸೆಯಲ್ಲಿ ಸ್ತ 
ಪ್ರಕಟವಾಗಿರುವ ಈ ಕಿರುಹೊತ್ತಿಗೆಯು “ಹಳ್ಳ ಯ ಬೃಹತ ಯೋಜನೆ'ಯೆಂಬ ತಿರೋ. ಸ 
ಯನ್ನು ಹೊಂದಿದ್ದು, ಈ ತಿಕೋನಾನೆಯನ್ನು ಅವಲೋಕಿಸಿದಾಗ ಇದೊಂದು. 
ಹಳ್ಳಿಗಳ ಆರ್ಥಿಕ ಯೋಜನೆಗೆ Cl ಕ್ರ ಕೆಟಣೆಯೆಂದು ಓದುಗರಿಗೆ ಅನ್ನ ರ 


4 


ಕೆ 
|. ಬಾರದು. ಆದರೆ ಇದು ಹಳ್ಳಿಗಳ ಆರ್ಥಿಕ ಯೋಜನೆಗೆ ನೇರವಾಗಿ ಸಂಬಂಧಿಸಿರನೆ, 
3 ನಗರಗಳ ಯೋಜನೆಯಂತೆ, ಹಳ್ಳಿ ಗಳ ಯೋಗ್ಯ ವಾತಾವರಣ ಮತ್ತು ಪರಿಸರ 
| ನಿರ್ಮಾಣಕ್ಕೆ ಸಂಬಂಧಿಸಿದ ಆಜೂ ಇಂಜಿನಿಯರಿಂಗ್‌ ಮತು, ವಾಸು ಶಿಲ್ಪ ಕ್ಲೆ ಸಂಬಂಧಿ 
ಓದ ಒಂದು ಬೃಹತ್‌ ಯೋಜನೆ ಆಥವಾ "ಮಾಸ್ಟರ್‌ ಪ್ಲಾನ್‌' ಆಗಿದೆ. ಇದರೆ 
 ಛೇಖಕರು ಸ್ವತಃ ಇಂಜಿನಿಯರ್‌ ಅಗಿದ್ದು ಈ ಬ್ಬ ಹತ್‌ ಯೋಜನೆಯ” ಬಗ್ಗೆ ವಿಶ್ಲೇಷಿ 
'ಹಿದ್ದಾರೆ. ಅವರ ಮಾತಿನಗ್ಲೇ ಹೇಳುವು ದಾದಕೆ ಹಳ್ಳಿಗರ ನೆಮ್ಮ ದಿಗಾಗಿ ಯೋಗ್ಯ 
| ವಾತಾವರಣ ನಿರ್ಮಿಸುವ ವಿಜ್ಞಾನ ಹಾಗೂ ಕಣಿಗಳ ಸಮ್ಮಿಳಿತ ಕಾರ್ಯತ್ರವ) ವೇ ಹಳ್ಳಿಯ 
| ಬ್ರಹತ್‌ ಯೋಜನೆಯಾಗಿದೆ. * ೀಜಿನಿಯರೊಣ್‌, ವಾಸ್ತುಶಿಲ್ಪ, ಆರ್ಥಿಕ ಸಾಮಾಜಿಕ 
ಪಸ, ತಿ; ಆಡಳಿತ, ಕಾಯಿದೆ. ಕಾನೂನು ಮತ್ತು ಗ್ರಾವಿಖಾಣ ಜೀವನಗಳನ್ನು ಕುರಿತ 
ಸ : ಎಲ್ಲಾ ವಿಚಾರಗಳಿಗೂ ಈ ಕಾರ್ಯಕ್ರ ಮಕ್ಕ ಸಂಬಂಧವಿದೆ.” (ಪುಟ. ೩೮) 
| ಈ ಬ್ರಹೆತ್‌ ಯೋಜನೆಗೆ ಹಿನ್ರೆಲೆಯಾಗಿ ಲೇಖಕರು, ಭಾರತದಲ್ಲಿ ಗ್ರಾಮಾಭಿ 
4 ವೈದ್ಮಿ ಯೆ ಪಾ ೨ ಮುಖ್ಯತೆ, ಅದರ ದ್ಧ 'ಸ್ಟಿಕೋನ ಮತ್ತು ಮಹತ್ವದ ಅಂಶಗಳು, ಗ್ರಾಮಾಣ 
ಕ ಅಭಿವೃದ್ಧಿ ಯ ಪ್ರಯತ್ನಗಳ ಸಮಾಕ್ತೆ » ಅವುಗಳ ಪ್ರಮುಖ ಸೂತ್ರ ಹಾಗೂ ಯೋಗ್ಯ 
; ತಂತ್ರಜ್ಞ ನ, ಸರಕಾರಿ ಹ್‌ ಅವಶ್ಯಕತೆ, ಸ ಪ್ರದೇಶಾಭಿವೃದ್ಧಿ - ಇವೆಲ್ಲವುಗಳ 
"ಬಗ್ಗೆ ಸ್ಕೂಲ ಸರಿಚಯೆವನ್ನು ಮೊದಲನೆ ಎರಡು ಅಧ್ಯಾಯಗಳಲ್ಲಿ (ಸುಮಾರು ೩೫ 
3 ಪುಟಗ ಲ) ' ಮಾಡಿಕೊಟಿ ದ್ದಾರೆ. 
ಕ. ಮುಖ್ಯ ವಿಷಯವಾದ ಹಳ್ಳಿಯ ಬ್ಗ ಬೃಹತ್‌ ಯೋಜನೆಯ ಬಗ್ಗೆ ಮಿಕ್ಳೆ ಮೂರು 
(11  ಅಧ್ಯಾಯೆಗಳಲ್ಲಿ ಸ ಸುದೀರ್ಫವಾಗಿ ಚರ್ಚಿಸಿ, "ಭಾರತದಲ್ಲಿ ಗ್ರಾಮ ಬೃ ಹರ್‌ ಯೋಜನೆಯ 
_ ಚಾರಿತ್ರಿ ಹೆ ಬನ್ನೆ: ಜೈ ಅದರ ತತ್ವ ಮತ್ತು ಪ್ರಕ್ರಿಯೆ, ಅದರೆ ತಥ ಸಿ ವಿಧಿ ವಿಧಾನ, 
೫ ಗಲು, ಅದರ ಉಕ ' ಮತ್ತು ಜನತೆಯೆ ಪಾತ್ರ, ಸರ್ಕಾರದ ಪಾತ್ರ, ಹಾಲಿ 
| 2 ಭಾರತದಲ್ಲಿರುವ ಹಳ್ಳಿಗಳೆ ಪುನಂ”ರಿರ್ಮಾಣ, ಅದಕ್ಕೆ ಅ ಯೋಜನಾ 
ಸೆ ಮಾರ್ಗ ಮತ್ತು ಯೋಜನೆಯ ನಕ್ಷೆ ಇತ್ಯಾದಿ ತಾಂತ್ರಿಕ ವಿಷಯೆಗಳನ್ನು ಸರಳವಾದ 
ಕ ಶೈಲಿ ಮತ್ತು ಭಾಷೆಯಲ್ಲಿ ಎಲ್ಲಾ ಶ್ರೀಸಾಮಾನ್ಯರಿಗೂ ಸುಲಭವಾಗಿ ತಿಳಿಯುವಂತೆ 
* ಫಿರೂಪಿಸಿದ್ದಾರೆ. 
4 ಹೆಳ್ಳಿಯೆ ಬೃ ಹತ್‌ ಯೋಜನೆಯ ವಿಚಾರ ಗಹಿಕೆಗೆ ಪೂರಕವಾಗಿಯೂ ಮತ್ತು 
4 ಈ ABI ತ, ಉಪಯೋಗ ಮೊತು, ಫರಿಣಾಮೆಗೆಳೆ ಬಗೆ, ಸ್ಪಷ್ಟ ಫೆ ಕಲ್ಪನೆ 
| ' ಮೂಡಿಬರಲಿ ಎಂಬ ಆಶಯದಿಂದಲೂ? ಸ *ಹೆ.ಬ್ಬ ಳಿ._ಧಾರವಾಡ ನಗರ es 


' ಪ್ರಾಧಿಕಾರ ವ್ಯವಸ್ಥೆಯವರು ಮಹಾನಗರ ಯೋಜನೆ ತಯಾರಿಸಿದ a 
| ನಮೂದಿತವಾಗಿರುವ > ಗ್ರಾಮಗಟ್ಟಿ ಗ್ರಾಮದ ಬೃಹತ್‌ ಯೋಜನೆಯ ಕ್ಷೆಯನ್ನು 
ಲೇಖಕರು ಈ ಹೊತ್ತಿಗೆಯೆಲ್ಲಿ ಸೇರಿಸಿದ್ದಾರೆ. ಜೊಕೆಗೆ ಕನ ರ್ನಾಟಕದಲ್ಲಿ "ಗ್ರಾಮ 
| ಯೋಜನೆ: ಬಗ್ಗೆಯೂ ಎರಡು ಮಾತನ್ನು “ಹೇಳಿ ಉಪಸಂಹಾರ ಬರೆದಿದ್ದಾರೆ. ಬ 
ನ ನನ್ನ ಹೇಳುವೆ ಢಾಡರೆ' ಈ ಕಿರು ಹೊತ್ತಿಗೆಯು ಹಳ್ಳಿಯ ಬ್ಬ ಬೃಹತ್‌ ಯೋಜನಾ ಬ 


೧೧೮ ಮಾನವಿಕ ಕರ್ಣಾಟಕ 


ದಲ್ಲಿ ತಾಂತ್ರಿಕ ಹಾಗೂ ವೈಜ್ಞಾ ರಿಕ ವಿಷಯಗಳ ಬಗ್ಗೆ ಜನಸಾಮಾನ್ಯ ರಿಗೆ ರಾಜ 
ಯಲಿ ಹಾಗೂ ಸರಳ ಶೈಲಿ? ಬ್ಲ ಸುಲಭವಾಗಿ ಅರ್ಥವಾಗುವಂತೆ ನಿರೂಪಿಸ ಸ ಟ್ಟ ಒಂದು 
ಉಸಯೆ ಖುಕ್ಕವಾದ ಕೊಡುಗೆಯಾಗಿದೆ. ಆದರೆ ಇಲ್ಲಿ ನಿರೂಪಿಸಲ್ಪಿರುನ. ಎಲ್ಲಾ 
ವಿಷಯಗಳನ್ನು ಒಂ ಂದಕ್ಕೊಂದು ಪೂರಕವಾ ಇಗಿರುವಂತೆ "ಅನುಕ ಮವಾಗಿ ನಿರೂಕಿ ನಿಸಿದ್ದ ತ 
ಪ್ರಕಟಣೆಯ ಉಪ ಬುಕ ತೆ ಮತ್ತಷ್ಟು ಹೆಚ್ಚು ತ್ರಿತ್ತೆಂದು ಅಸಿಸುತ್ತದೆ. ಅವೇ ರೀತಿ 
pA ಹೇಳಿರುವ ಹಾಗೆ ಈ “ಬಹತ್‌ ಯೋಜನೆಯ ಕಾರ್ಯಕ್ರ ಮ ಮುಂಡು 
ವರಿಯುವದರಲ್ಲಿ ಹಣದ ಮುಗ ಟ್ಟ, ಚಾರಿತ್ರ್ಯ ದ ಮುಗ್ಗಟ್ಟು, ಧ್ಯೇಯಗಳ ಅಭಾವ, 
ಹಳ್ಳಿ ಗರೆ ಅಜ್ಜಾ ನ್ಯ ಅಂಧಕಾರ, ಆಲಸ್ಯ -- ಇರ್ವೆ Ae ಮುಖ್ಯ 
ಸಮಸ್ಯೆಗ ಛಾಗಿವೆ. ಈ ಸಮಸ್ಯೆಗಳನ್ನು ಬಗೆಹರಿಸಿ ಜನಜಾಗೃತಿ ಉಂಟುಮಾಡುವಲ್ಲಿ 
ಸರ್ಕಾರ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ರಾಜಿ pp ಸೇವಾ ಯೋಜ 
ನೆಯ ಕಾರ್ಯ ಕ್ರಮಗಳು ಮಹತ್ವದ ಪಾತ್ರ ವಹಿಸಬಲ್ಲುವೆ. ಇಂಥಹ ಮಹತ್ಪಾರ್ಯ 
ಸಾ ನೆಗೆ ಬೇಕಾದ ಮ Scar ರೂಪಿಸಿಕೊಳ್ಳಲು ಸಾಹಿತಿ ಡಿ. ವಿ. ಜಿ. ಯವರು 
ಹೇಳಿರುವಂತೆ «ಸ "ಸ್ವಾರ್ಥ ತ್ಯಾಗದ ದೈವಭಕ್ತಿ, ಪಾಟುದೌಶಿಕೆಯ್ಲನ ಪೌರುಷ ಸಂಧಾನ, 
ಉತ್ಸಾಹ ತುಂಬಿದೆ ಸೋಕಧರ್ಮ ಶ್ರದ್ಧೆ ಈ ತಿ ತ್ರಿಗುಣಗಳ ಸಂಗಮವು ಅತ್ಯಾವಶ್ಯಕ 
ಕೆಡು | ಲೇಖಕರು ಸೂಚಿಸಿದ್ದಾರೆ. ಈ ತ್ರಿಗುಣ 'ಸಂಗಮವ್ರೆ ನಮ್ಮ ದೇಶದ ಜನರಲ್ಲಿ 


ಸಾಧ್ಯವೇ ಎನ್ನುವ ಶಂಕೆ ನಮ್ಮೆಲ್ಲ ರ ಮನಸ್ಸಿನ ಲ್ಲಿ ಮೂಡುವುದು ಸಹಜವೇ. 


ಎಸ್‌. ನಾಗರಾಜು 


